ಶ್ರೀ ಕನಕದಾಸರ ಐದುನೂರನೇ ಜಯಂತ್ಯುತ್ಛವದ ನೆನಪಿಗಾಗಿ 


ಜನಪ್ರಿಯ ಕನಕ ಸಂಪುಟ 


ಸಂಪಾದಕೆರಂ: 


ದೇ. ಜನಕೀಗೌಡ 

ಎಲ್‌. ಎಸ್‌. ಶೇಷಗಿರಿ ರಾವ್‌ 
ದೇನೇಂದ್ರಕುಮಾರ ಹಕಾರಿ: 
ಎಚ್‌. ಜೆ. ಲಕ್ಕಪ್ಪಗೌಡ 


ಕರ್ನಾಟಕ ಸರಕಾರ 


ಕನ್ನಡ ಮತ್ತು ಸಂಸ್ಕೃತಿ ನಿರ್ದೇಶನಾಲಯ 
ಬೆಂಗಳೂರು-೫೬೦ ೦೦೨ 


JANAPRIYA KANAKA SAMPUTA 
A Commemoration Volume to mark 
the S00th Birthday Celebrations of 
Sri Kanakadasa. Published by the 
Directorate of Kannada and Culture, 
Nrupatunga Road, Bangalore-560 002. 
Price Rs; 3: Pages 176 + xxiv. 1988; 


ಹಕ್ಕು ಗಳನ್ನು ಕಾದಿರಿಸಿದೆ 


ಬೆಲೆ: ಐದು ರೊಪಾಯಿ 


ಬಿಎಂ ಶ್ರೀ ಅಚ್ಚು ಕೂಟ, ಕನ್ನಡ ಸಾಹಿತ್ಯ ಪರಿಷತ್ತು 
ಪಂಪ ಮಹಾಕವಿ ರಸ್ತೆ, ಚಾಮರಾಜಸೇಟೆ ಬೆಂಗಳೂರು-೫೬೦ ೦೧೮ 


ಅರಿಕೆ 


ಜನಸಾಮಾನ್ಯರಿಂದ ಮೂಡಿಬಂದು ಅವರ ಬದುಕಿನೊಡನೆ ಜೀವಂತ 
ಸಂಬಂಧವನ್ನಿರಿಸಿಕೊಂಡೇ ಮಾರ್ಗದರ್ಶಕರಾದ ಅಸಾಮಾನ್ಯ ಸಂತಕವಿ ಕನಕ 
ದಾಸರು ವ್ಯಕ್ತಿಯಾಗಿಯೂ ಶಕ್ತಿಯಾಗಿಯೂ ಇಡೀ ನಾಡಿನ ಹೃದಯವನ್ನು 
ಗೆದ್ದವರು. ಅವರ ಐದು ನೂರನೆಯ ಜಯಂತಿಯನ್ನು ಅರ್ಥವತ್ತಾಗಿ ಆಚರಿಸು 
ವುದು ತನ್ನ ಸಂತೋಷದ ಕರ್ತವ್ಯವೆಂದು ಕರ್ನಾಟಕ ಸರ್ಕಾರ ಭಾವಿಸಿದೆ. 
ಇದಕ್ಕಾಗಿ ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ರಾಜ್ಯಮಟ್ಟದ ಸಲಹಾ 
ಸಮಿತಿಯನ್ನು ಸರ್ಕಾರ ರಚಿಸಿತು. ಸಮಿತಿಯ ಉಪಾಧ್ಯಕ್ಷರಾದ ಮಾನ್ಯ ವಾರ್ತಾ, 
ಕನ್ನಡ ಮತ್ತು ಸಂಸ್ಕೃತಿ ಸಚಿವರಾದ ಶ್ರೀ ಎಂ. ಪಿ. ಪ್ರಕಾಶ್‌ ಅವರ ನೇತೃತ್ವ 
ದಲ್ಲಿ ಸಮಿತಿ ಕಾರ್ಯರನಿರತವಾಯಿತು. 


ಶ್ರೀ ಕನಕದಾಸರ ಸಮಗ್ರ ಕೃತಿಗಳು ಕನ್ನಡಿಗರಿಗೆ ಲಭ್ಯವಾಗುವುದು 
ಅಗತ್ಯ. ಕವಿಮನೋಧರ್ಮ, ಲೋಕಾನುಭವ್ಧ್ಮ ಆಧ್ಯಾತ್ಮಿಕ ಚಿಂತನೆ, ಅನು 
ಭಾವ ಎಲ್ಲ ಸಂಗಮವಾದ ಅವರ ಎಲ್ಲ ರಚನೆಗಳನ್ನು ಪ್ರಕಟಿಸಲು ಕನ್ನಡ 
ಮತ್ತು ಸಂಸ್ಕೃತಿ ೧ರ್ದೇಶನಾಲಯವು ಒಂದು ಯೋಜನೆಯನ್ನು ಹಾಕಿಕೊಂಡಿದೆ. 
ಆದರೆ ದಾಸರ ಆಯ್ದ ಕೃತಿಗಳು ಸುಲಭ ಬೆಲೆಯಲ್ಲಿ ಜನಸಾಮಾನ್ಯಕ್ಕೆ ಲಭ್ಯ 
-ವಾಗುವುದು ಅಗತ್ಯ ಎಂದು ಮನಗಂಡ ರಾಜ್ಯಮಟ್ಟದ ಸಮಿತಿಯು ಈ 
ಪ್ರಕಟಣೆಯನ್ನು ಸಿದ್ಧಗೊಳಿಸಲು ನಾಲ್ವರು ವಿದ್ವಾಂಸರ ಸಂಪಾದಕ ಮಂಡಲಿ 
'ಯನ್ನು ಕೋರಿತು. ಡಾ|ದೇ. ಜವರೇಗೌಡ, ಪ್ರೊ| ಎಲ್‌.ಎಸ್‌. ಶೇಷಗಿರಿ ರಾವ್‌, 
ಪ್ರೊ| ಹೆಚ್‌. ಜೆ. ಲಕ್ಕಪ್ಪಗೌಡ, ಡಾ|| ದೇವೇಂದ್ರ ಕುಮಾರ" ಹೆಕಾರಿ ಇವರು 
ಮಂಡಲಿಯ ಸದಸ್ಯರಾಗಿ “ಜನಪ್ರಿಯ ಕನಕ ಸಂಪುಟ'ವನ್ನು ಸ್ವಲ್ಪ ಕಾಲದಲ್ಲಿ 
ಸಿದ್ಧಗೊಳಿಸಿದ್ದಾರೆ. ಅವರಿಗೆ ನನ್ನ ಕೃತಜ್ಞತೆಗಳು. ಸಂಪುಟದ ಕರಡು ಪ್ರತಿ 
'ಯನ್ನು ಓದಿ ತಿದ್ದಿದ ಪ್ರೊ| ಎಲ್‌. ಎಸ್‌. ಶೇಷಗಿರಿ ರಾವ್‌ರವರ ನೆರವನ್ನು 
ಸ್ಮರಿಸುತ್ತೇನೆ. 


ಈ ಸಂಪುಟವನ್ನು ಕೆಲನೇ ದಿನಗಳಲ್ಲಿ ಅಂದವಾಗಿ ಮುದ್ರಿಸಿಕೊಟ್ಟ 
ಬಿ.ಎಂ ಶ್ರೀ. ಅಚ್ಚು ಕೂಟಿದವರಿಗೂ ಮತ್ತು ಮುಖಚಿತ್ರವನ್ನು ಸಿದ್ಧ ಸಡಿಸಿಕೊಟ್ಟ 


pd 
| ಗಾ ನ ಖೆ 
ಶ್ರೀ ರಾ. ಸೂರಿಯವರಿಗೂ ನನ್ನ ಕೃತಜ್ಞತೆಗಳು. 


IV 
ಸಾಮಾನ್ಯ ಓದುಗರಿಗೂ ಎಟುಕುವ ಬೆಲೆಯಲ್ಲಿ ಶ್ರೀ ಕನಕದಾಸರ ಆಯ್ತ 
ರಚನೆಗಳನ್ನು ಒಂದು ಸಂಪುಟದಲ್ಲಿ ಪ್ರಕಟಸುವುದು ದಾಸರಿಗೂ ಕನ್ನಡಿಗರಿಗೂ: 
ನಾವು ಸಲ್ಲಿಸಬೇಕಾದ ಒಂದು ಸೇವೆ ಎಂದು ಭಾವಿಸಿದ್ದೇನೆ. ಕನ್ನಡ ಜನತೆ ಈ 
ಪ್ರಕಟಣೆಯ ಸಂಪೂರ್ಣ ಪ್ರಯೋಜನವನ್ನು ಪಡೆದುಕೊಳ್ಳಬೇಕೆಂದು ಪ್ರಾರ್ಥಿಸು. 
ತ್ತೇನೆ. 
ಐ. ಎಂ. ವಿಠ್ಠಲಮೂರ್ತಿ 


ನಿರ್ದೇಶಕರು: 
ಕನ್ನಡ ಮತ್ತು ಸಂಸ್ಕೃೃತಿ ನಿರ್ದೇಶನಾಲಯ: 


ಬೆಂಗಳೂರು 
೩೧-೧೦-೧೯೮೮ 


ಸಂತ ಶನಿ *ನಳದಾಸರು 


ವರಕವಿಗಳೂ, ಕೀರ್ತನಕಾರರೂ, ಸಂತರೂ ಎನಿಸಿಕೊಂಡ ಕನಕದಾಸರು 
ಕರ್ನಾಟಕ ಹರಿದಾಸ ಸಾಹಿತ್ಯದ ಅಶ್ವಿನೀಜೀವತೆಗಳಲ್ಲೊ ಬ್ಬರು. ದಾಸ ಸಾಹಿತ್ಯದ 
ಸುವರ್ಣಯುಗದ ಪ್ರವರ್ತಕರಲ್ಲೊಬ್ಬರಾಗಿ, ಯಾವ ಮತವನ್ನೂ ಬಿಡದೆ, 
ಯಾವ ಮತಕ್ಕೂ ಅಂಟಿಕೊಳ್ಳದೆ, ಸಕಲ ತತ್ವಗಳನ್ನೂ ಮಾರಿ, ನಿರ್ದಿಗಂತವಾಗಿ 
“ಬೆಳೆದು, ವಿಶ್ವಮಾನವರಾಗಿ ವಿಜೃಂಭಿಸಿದ ಯೋಗ ಪುರುಷರವರು. ದಲಿತ 
ವರ್ಗಕ್ಕೆ ದಾಖಲೆಗೊಳ್ಳ ಬಹುದಾದ ಕುರುಬರ ಜಾತಿಯಲ್ಲಿ ಹುಟ್ಟದವರಾದರೂ, 
'ಧರ್ಮಕರ್ಮ ಸಂಯೋಗದಿಂಜಿಂಬಂತೆ ನಾಯಕತನದ ಪಟ್ಟವಣೆಯನ್ನೇರಿ, 
ಅರಿಗಳೊಡನೆ ಹೋರಾಡಿ, ಶೌರ್ಯ ಪ್ರತಾಪ ಸಾಹಸಗಳನ್ನು ಮೆರೆದ ವೀರಾಗ್ರಣಿ 
ಯವರು ; ಕೊನೆಗೆ ಕುಟುಂಬದಲ್ಲೊದಗಿದ ವಿರಾಶೆಯೋ, ದುರಂತನೋ, ಯುದ್ಧ 
ದಲ್ಲಿ ಕಣ್ಣಾರೆ ಕಂಡ ಹೃದಯವಿದ್ರಾವಕವಾದ ಸಾವುನೋವೋ, ಗುರುಗಳ 
ಕರೆಯೋ, ವಿಶ್ವಶಕ್ತಿಯ ಪ್ರೇರಣೆಯೋ ಕಾರಣವಾಗಿ, ದೊರೆತನವನ್ನು ತೊರೆದು, 
ಸಂಸಾರವನ್ನು ತ್ಯಜಿಸಿ, ಗುರುಸೇವೆಯಲ್ಲಿ ಕೃತಕೃತ್ಯರಾಗಿ, ಹರಿದಾಸರ ಸಂಸರ್ಗ 
'ದಿಂದ ಧನ್ಯರಾಗಿ, ಭೇದರಹಿತ ತತ್ಪೋಪಾಸಕರಾಗಿ ಆಧ್ಯಾತ್ಮ ಸಿದ್ಧಿಯ ಶಿಖರ 
ವನ್ನೇರಿದ ಮಹಾಯೋಗಿ, ವೈರಾಗ್ಯ ಶಿಖಾಮಣಿಯವರು. 

ಧಾರವಾಡ ಜಿಲ್ಲೆಯ ಬಾಡ್ಕ ಕನಕದಾಸರು ಜನ್ಮ ತಳೆದ ಊರು.. ತಂದೆ 
'ಬೀರಪ್ಪ, ತಾಯಿ ಬಚ್ಚಮ್ಮ. ಅರಿರಾಯರ ಆಕ್ರಮಣದಿಂದ ನಾಡನ್ನು 
ಸಂರಕ್ಷಿಸುವಲ್ಲಿ ವಿಜಯನಗರ ಸಾಮ್ರಾಜ್ಯಕ್ಕೆ ತನ್ನನ್ನು ತಾನು ಸಮರ್ಪಿಸಿಕೊಂಡಿದ್ದ 
ನಿಷ್ಠಾ ವಂತ ಮಾಂಡಲಿಕ ಬೀರಪ್ಪ ; ವಂಶೋದ್ಧಾರಕ ಸುಪುತ್ರನಿಗಾಗಿ ಕಿರುಪತಿಯ 
ತಿಮ್ಮಪ್ಪನಿಗೆ ಹರಕೆ ಹೊತ್ತುಕೊಂಡಿದ್ದ ಸತಿ ಸಾಧ್ವೀಮಣಿ ಬಚ್ಚಮ್ಮ. ಹುಟ್ಟಿದ 
ಮಗನಿಗೆ ತಿಮ್ಮಸ್ಪನೆಂದೇ ಹೆಸರು. ಕ್ಷತ್ರಿಯೋಚಿತ ವಿದ್ಯೆಗಳನ್ನು ಕಲಿತಿದ್ದ ಅವನ 
ಎಳೆ ಹೆಗಲ ಮೇಲೆ ತಂದಿ ಸತ್ತ ನಂತರ ಮಾಂಡಲಿಕ ಪದವಿಯ ಭಾರ ಬಿದ್ದರೂ, 
ವಿಜಯನಗರದ ಸಾಮ್ರಾಟರಿಗೆ ಮೆಚ್ಚಿಗೆಯಾಗುವಂತೆ ಅವನು ತನ್ನ ಕರ್ತವ್ಯ 
ಗಳನ್ನು ನಿರ್ವಹಿಸುತ್ತಾನೆ. ಸರಬಲವ ನೋಡಿದರೆ ಸಾಕು, ಅವನು ಉರಿಉರಿದು 
ಬೀಳುತ್ತಾನೆ. ಅವನು ಅರಿದಳವನ್ನು ಹೊಕ್ಕನೆಂದರೆ ಫೌಜು ಕನಕುಮನಕಾಗು 
ತ್ತದೆ. ದೇಹದ ಖಂಡ ತುಂಡಾಗುವ ತನಕ ಹೋರಾಡುತ್ತಾನೆ. *“ಸ್ವಾರಿ 
ಹೊರಟರಿ ಛತ್ರ ಭೇರಿಯು ನಗಾರಿಗಳು ಭೋರಿಂಬ ಪೊಂಗಹಳೆ' ಹರಿಯುತ್ತವೆ. 
ಶ್ರೀಹರಿಯ ಪ್ರಸಾದದಿಂದ ಹುಟ್ಟಿದ ಅವನ ಪ್ರಜ್ಞೆಯಲ್ಲಿ ದೇಹ ವಿದ್ಯೆಯ ಜೊತೆಗೆ 


Vi 


ದೈವೀವಿದ್ಯೆಯೂ ಮೊಳೆಡೋರುತ್ತಜಿ. ತಿರುಪತಿಗೆ ಮೇಲಿಂದ ಮೇಲೆ ಹೋಗಿ 
ಬರುತ್ತ ರಾಮಾನುಜ ಸರಂಪರಿಯ ತಾತಾಚಾರ್ಯರ ಪರಿಚಯ ಅವನಿಗಾಗುತ್ತದೆ. 
ಪರಿಚಯ ಕಾಲಕ್ರಮೇಣ ಗಾಢಭಕ್ತಿಯಾಗಿ ಶರಣ್ಯಭಾವವಾಗಿ ಪರಿಣಮಿಸುತ್ತದೆ. 
ಅದೇ ಕಾಲದಲ್ಲಿಯೇ ಆಡಳಿತ ವ್ಯವಹಾರಗಳು ಅವನನ್ನು ಆಗಾಗ್ಗೆ ವಿಜಯನಗರಕ್ಕೆ 
ಕರೆದೊಯ್ಯುತ್ತವೆ. ಅಲ್ಲಿ ಅವನು ರಾಜಗುರು ವ್ಯಾಸರಾಯರ ಮಹಿಮಾಮಯ 
ವ್ಯಕ್ತಿತ್ವಕ್ಟೆ ಮಾರುಹೋಗುತ್ತಾನೆ. ಬರು ಬರುತ್ತ ಅವನ ರಾಜ್ಯದ ಆರ್ಥಿಕ 
ಪರಿಸ್ಥಿತಿ ಮೇರುಶಿಖರ ಮುಟ್ಟುತ್ತದೆ. ತಿರುಪತಿಯ ತಿಮ್ಮಸ್ಪನಂತೆ ಬಾಡದ 
ತಿಮ್ಮಪ್ಪನೂ ಕನಕಪ್ಪನಾಗುತ್ತಾ,ನೆ, ಕನಕನಾಯಕನಾಗುತ್ತಾನೆ. ಲೌಕಿಕ 
ಸಂಪತ್ತು ಹೆಚ್ಚಿದಷ್ಟೂ ಅವನ ಲಕ್ಷ್ಯ ದೈವೀವೈಭವದ ಕಡೆ ಹೊರಳುತ್ತದೆ. 
ಬಾಡಕ್ಕೆಂತಲೂ ತನಗೆ ಹೆಚ್ಚು ಪ್ರಿಯವಾದ ಕಾಗಿನೆಲೆಯಲ್ಲಿ ಆದಿಕೇಶವ ಮತ್ತು 
ನೃಸಿಂಹ ದೇವಾಲಯಗಳನ್ನು ನಿರ್ಮಿಸಿ, ತಿರುಪತಿಯ ಪ್ರತಿಫಲನವನ್ನು ಕಾಣು: 
ತ್ತಾನೆ. ; 

ಸಂಪನಂತೆ ಕನಕನಾಯಕ ಕವಿಯೂ ಅಹುದು, ಕಲಿಯೂ ಅಹುದು. 
ಕಲಿತನ ಕವಿತನಗಳೆರಡೂ ಅವನ ಹುಟ್ಟುಗುಣ. ಸಂತತನವೂ ಅಷ್ಟೇ ಅವನು. 
ಲೌಕಿಕಾಭ್ಯುದಯದ ಶಿಖರವನ್ನೇರುತ್ತಿರುವಾಗಲೇ ಅವನ ಕಾವ್ಯ ಶಕ್ತಿ ಗಿಡದ 
ಮೊಗ್ಗಿ ನಂತೆ, ಸ್ವಾತಿಯ ಮುತ್ತಿನಂತೆ ಹೊರಹೊಮ್ಮುತ್ತದೆ. ನೃಸಿಂಹ ದೇವಾಲಯ. 
ವನ್ನು ನಿರ್ಮಿಸಿ, ವಿಗ್ರಹವನ್ನು ಪ್ರತಿಷ್ಠಾಪಿಸುವ ಸಮಯದಲ್ಲಿಯೇ ನೃಸಿಂಹಸ್ತವ 
. ಉದ್ಭವಗೊಂಡು ಹಾಡುಗಬ್ಬದ ರೂಪದಲ್ಲಿ ದೇವರಿಗೆ ನಿವೇದನೆಗೊಂಡಿರಬೇಕೆಂದು 
ತೋರುತ್ತದೆ. ಬಂಧನವನ್ನು ತೆಗೆದ ಕೂಡಲೇ ನಿರಂತರವಾಗಿ ತಂತಿಯಲ್ಲಿ 
ವಿದ್ಯುತ್‌; ಚಿಲುಮೆಯಲ್ಲಿ ನೀರು ಪ್ರವಹಿಸುವಂತೆ ಅವನ ಕಾವ್ಯಧಾರೆ ಅವಿಚ್ಛೆನ್ನ್ನ 
ವಾಗಿ ಉಕ್ಕುತ್ತದೆ. ಅವನು ಮೋಹನ ತರಂಗಿಣಿಯನ್ನು ರಚಿಸಿದ್ದು ಸಹ 
ಆದಿಕೇಶವ ಮೂರ್ತಿಯನ್ನು ಪ್ರತಿಷ್ಠಾಪಿಸಿದ ತರುಣದಲ್ಲಿ. ಆ ಹೊತ್ತಿಗೆ 
ಅವನಾಗಲೇ ತಾತಾಚಾರ್ಯರನ್ನು ಗುರುವಾಗಿ ಸ್ವೀಕರಿಸಿ, ತನಗೊಪ್ಪಿಗೆಯಾಗಿದ್ದ 
ರಾಮಾನುಜ ಪಂಥದ ತತ್ವಗಳನ್ನು ಸ್ವೀಕರಿಸಿದ್ದನೆಂದು ತೋರುತ್ತದೆ. ಜೊತೆಗೆ 
ಜಗತ್ತನ್ನೆಲ್ಲ ಬೆರಗುಗೊಳಿಸಿದ್ದ ವಿಜಯನಗರದ ಕೀರ್ತಿ ಅವನಿಗೆ ಹೆಮ್ಮೆಯ ವಿಷಯ 
ವಾಗಿತ್ತು. ದೈವೀ ಸಂಪನ್ಮೂಲದ ಅತ್ಯಾಭ್ಯುದಯ, ಗುರು ವಾತ್ಸಲ್ಯ ಲಾಭ 
ಮತ್ತು ಸಾಮ್ರಾಜ್ಯ ವೈಭವಗಳ ಸಂಸ್ಫೂರ್ತಿಯಿಂದ ಹೀಲಿಗೆದರಿದ ಅವನ ಪ್ರತಿಭಾ 
ಮಯೂರದ ಭಾವಾವೇಶ ಸಮೃದ್ಧ ನರ್ತನವನ್ನು ಮೋಹನ ತರಂಗಿಣಿಯಲ್ಲಿ 
ಕಾಣಬಹುದು. ಇಲ್ಲಿ ಶೃಂಗಾರ ಪ್ರೇಮ ಭಕ್ತಿಗಳು ಪರಸ್ಪರ ಕೈಹಿಡಿದುಕೊಂಡು 
ಚಲಿಸುತ್ತವೆ. ಮುಕ್ತಿ ಮತ್ತು ಲೌಕಿಕ ಸಾಮ್ರಾಜ್ಯಗಳ ಎಲ್ಲೆ ಒಂದರಲ್ಲೊ ಂದು 
ಚಾಚಿಕೊಂಡಿವೆ. ಇದು ಕೃಷ್ಣ ನಿಗೆತ್ತಿದ ಆರತಿಯಾಗಿದೆ. ಕೃಷ್ಣದೇವರಾಯನಿಗೆ 
ಸಲ್ಲಿಸಿದ ಗೌರವವೂ ಆಗಿದೆ. ಜತೆಗೆ ದೇಶಪ್ರೇಮದ ಉಕ್ಕಂದವೂ ಆಗಿದೆ. ಇದು 


111 
ಕೃತಿಕಾರ ತನ್ನ್ನ ಸತಿಗೆ ಹೇಳಿದ ಪ್ರೇಮಕಥೆ. ನಡುನಡುವೆ ಬರುವ ಸತಿಪತಿಯರ 
ಸಂಭಾಷಣೆಯಿಂದ ಈ ಕೃತಿಯ ಸೊಗಸು ಹೆಚ್ಚಿದೆ. ಇದು ಕೃಷ್ಣರುಕ್ಮಿಜಿಯರ, 
' ಕಂದರ್ಹ ರತಿಯರ, ಅನಿರುದ್ಧ ಉಷೆಯರ ಪ್ರೇಮಕತೆ. ಅಂತೆಯೇ ಕನಿ 
ಕನಿಸತ್ತಿ ಯರ ಪ್ರೇಮ ಸಲ್ಲಾ ಪದ SEs ಅಹುದು. ಆದ್ದರಿಂದ ಇದು 
ಮೋಹನ ತರಂಗಿಜಿಯಾಗಿದ. ಕವಿಸತಿ ಜೀವಂತವಾಗಿದ್ದಾಗ ಈ ಕೃತಿ ರಚನೆ 
ಮುಗಿದಿರಬೇಕೆಂದು ಊಹಿಸಿದರೆ ತಪ್ಪಾಗಲಾರದು. 

ಮೋಹನ ತರಂಗಿಣಿ ಮುಕ್ತಾಯಗೊಳ್ಳುತ್ತಿದ್ದಂತೆ ಅವನ ಮನಸ್ಸು ಐಹಿಕ 
ಭೋಗ ಸಂಪತ್ತುಗಳಿಂದ ವಿಮುಖಗೊಂಡಂತೆ ತೋರುತ್ತದೆ. ರಾಜ್ಯಾಡಳಿತದಲ್ಲಿ 
ಅವನ ಆಸಕ್ತಿ ಕುಂದುತ್ತಿದ್ದಂತೆ ಕಾಣುತ್ತದೆ. ರಣರಂಗದಲ್ಲಿ ದೇಹ ಖಂಡತುಂಡ 
ವಾದಂಥ ಸಂದರ್ಭದಲ್ಲಿ ತಾನು ಬದುಕಿದ್ದೇ ಪವಾಡವಾಗಿ ಅಲೌಕಿಕ ಮಹೋದ್ಧೇಶ 
ಸಾಧನೆಗಾಗಿ ಶ್ರೀಹರಿಯೇ ತನ್ನನ್ನು ಬದುಕಿಸಿರಬೇಕೆಂದು ತಿಳಿದು ಅಷ್ಟರಲ್ಲಿ 
ವ್ಯಾಸರಾಯ ವಾದಿರಾಜರ ಅನುಗ್ರಹವೂ ದೊರೆಯಲಾಗಿ ನಾಯಕರು 
ವೈರಾಗ್ಯ ಮನಸ್ಕರಾಗಿ ದಾಸಾಶ್ರಮದ ಕಡೆಗೆ ಗಮನಹರಿಸುತ್ತಾರೆ. ದಾಸವರೇಣ್ಯ 
ರೊಡನೆ ಬೆರೆಯಲು ಪ್ರಯತ್ನಿಸುತ್ತಾರೆ. ಆದರೆ ಉತ್ತಮ ವರ್ಗದ ದಾಸರು 

ಅವರನ್ನು ಕುಲವಿಲ್ಲದ ದಾಸ, ಕುನ್ನಿದಾಸ, ಕುರುಬದಾಸ ಎಂದು ಹಂಗಿಸುತ್ತಾರೆ. 
ಜೊರೆ-ಆಳು, ಚಕ್ರವರ್ತಿ-ಸಾಮಂತ, ಶ್ರೀಮಂತ-ದರಿದ್ರ, ಬ್ರಾಹ್ಮಣ-ಶೂದ್ರ, 
ಇವೇ ಮೊದಲಾದ ಅಸಮಾನತೆಗಳನ್ನು ತಮ್ಮ ಸುತ್ತಮುತ್ತಣ ಸಮಾಜದಲ್ಲಿ 
ಕಂಡ ನಾಯಕರು ರಾಮಧಾನ್ಯ ಚರಿತ್ರೆಯಲ್ಲಿ ಎತ್ತಿ ಆಡಿ ಹಂಗಿಸುತ್ತಾರೆ. 

ಈ ಅಸಮಾನತೆಗಳೇ ಅವರ ಯು ನಿಮುಖತೆಗೆ, ವಿರಕ್ತಿಗೆ ಕಾರಣವಾಗಿರ 
ಬೇಕು. ಯುದ್ಧದ ಸಾವುನೋವುಗಳು ಅವರ ಹೃದಯವನ್ನು ಕಲ್ಲಾಗಿಸಿರಬೇಕು. 
ಮಡದಿಯ ಸಾವು ಅವರ ಭೌತಿಕಾಸಕ್ತಿಗಳಿಗೆ ಡು ಇಷ್ಟ ಸತ್ತೆ ಅಧಿಕಾರ 
ಲಾಂಛನವನ್ನು ತೊರೆದು ಶಂಖದಂಡ ರ ಬುಟ್ಟಿ ಗಳನ್ನು ಹಡಿದು, ವ್ಯಾಸ 
ರಾಯರ ಸಾನ್ನಿಧ್ಯದಲ್ಲಿ ಮಧ್ವಮತದ ಸಿದ್ಧಾಂತಗಳನ್ನು ಕರತಲಾಮಲಕಮಾಡಿ 
ಕೊಂಡಿರಬೇಕು. ಕನಕ ನಾಯಕರು ಕನಕಪ್ಪನ ದಾಸರಾಗಿರಬೇಕು. ತದನಂತರ 
ಅವರು ಆಧ್ಯಾತ್ಮ ಸಾಧನೆಗೆ ಹಾಗೂ ಕಾವ್ಯ ಕೃಷಿಗೆ ತಮ್ಮನ್ನು ತಾವು ನಿವೇದಿಸಿ 
ಕೊಳ್ಳುತ್ತಾರೆ. ಅವರ ಶುದ್ಧ ಮುಗ್ಧ ಶೃಂಗಾರಪ್ರೇಮ ಹರಿಭಕ್ತಿಯ ವೈಭವೋನ್ನತತಿ 
ಯಲ್ಲಿ ಸಿದ್ಧಿ ಪಡೆಯುತ್ತದೆ. ಆ ಸಿದ್ಧಿ ಕೀರ್ತನೆಗಳ ರೂಪದಲ್ಲಿ ಹರಿಭಕ್ತಿಸಾರವಾಗಿ 
ನಳಚರಿತ್ರೆಯಾಗಿ ಮೂರ್ತತ್ವವನ್ನು ಪಡೆಯುತ್ತದೆ. 

ಭಾಗವತ ಮನೋಧರ್ಮದ ಕನಕದಾಸರ ಆಧ್ಯಾತ್ಮಯಾತ್ರೆ ಅತ್ಯಪೂರ್ವ 
ವಾದದ್ದು, ವಿಶಿಷ್ಟವಾದದ್ದು, ವಿಸ್ಮಯಕಾರಿಯಾದದ್ದು. ದಾಸಪಂಥದ ಸಾಧಕರ 
ಸಾಧನೆಗಿಂತ ಕೀರ ಭಿನ್ನವಾದದ್ದು. ಅದರಿಂದಾಗಿ ಅವರು ಅಪೂರ್ವ ಅದ್ವಿತೀಯ 
ಸಂಶರೆಂಬ ಕೀರ್ತಿಗೆ ಪಾತ್ರರಾಗುತ್ತಾರೆ. ಬಹುದೇವೋಪಾಸನೆ ಚಾಲ್ತಿ ಯಲ್ಲಿರುವ 


1111 

ಸಾಧನೆಗಿಂತ ಲಾಂಛನಗಳಿಗೆ ವಿಶೇಷ ಕಿಮ್ಮತ್ತಿರುವ ದೇಶದಲ್ಲಿ ದೇವತೆಗಳಿಂದಾಗಿರುವ 
ಅನ್ಯಾಯ," ಲಾಂಛನಗಳಿಂದ ಸಂವಭವಿಸಿರುವ ಅಪಾಯ ಮಾತಿಗೆ ನಿಲುಕುವಂಥ 
ವ್ಹಲ್ಲ. ಅಂಧಾಭಿಮಾನಕ್ಕೆ ಅವಕಾಶವಿಲ್ಲದ, ಲಾಂಛನಗಳ ಹೆಸರನ್ನೇ ಕೇಳರಿಯದ 
ಜಾತಿಯಲ್ಲಿ ಹುಚ್ಚಿ ದ್ದರಿಂದಲೇ ಅವರು ಪೂರ್ವಗ್ರಹ ದೂರರಾಗಿ ಎಲ್ಲ ಮತಗಳನ್ನು 
ಎಲ್ಲ ತತ್ವಗಳನ್ನು. ಏಕರೀತಿಯಿಂದ ಗೌರವಿಸುತ್ತಾರೆ. ಅವರ ಆಧ್ಯಾತ್ಮ ಯಾತ್ರೆ ಸು 
ಶುದ್ಧಾತ್ಮ ಕವಾಗಿ, ದೋಷದೂರವಾಗಿ, ವಿರಾ ತಣ್ಮನಕ್ಕೊಟ್ಪಿ ಗೆಯಾಗುವಂತೆ ಸುಧಿ 
ತ್ಮದೆ. ಆದ್ದರಿಂದಲೇ ಸ ಸಮಕಾಲೀನ ದಾಸರಿಗೆ ಸ ಸಾಧ್ಯವಾಗದ ನಿರುಪಮ ವಿಶುದ್ಧ 
ಸಿದ್ಧಿ ಅವರಿಗೆ ವಶವಾಗುತ್ತದೆ. 

ಕನಕದಾಸರ ಆಧ್ಯಾತ್ಮ! ತ್ಮಯಾತ್ರೆಯಲ್ಲಿ ನಾಲ್ಕು ಮಜಲುಗಳನ್ನು ಗುರುತಿಸ 
ಬಹುದಾಗಿದೆ. ತಮ್ಮ ತಂಜಿತಾಯಿಯರ ಭಾಗವತ. ಭಕ್ತಿಯೇ ತಮಗರಿವಿಲ್ಲದಂತೆ 
ಅವರ ಬಾಲ್ಯ "ಜೀವನವನ್ನೆಲ್ಲ ವ್ಯಾಪಿಸಿಕೊಂಡಿರಬೇಕೆಂದು ತೋರುತ್ತದೆ. 
ತಾಯಿಯ ಹರಕೆಯಿಂದ, ತಿಮ್ಮಪ್ಪನ ವರಪ್ರಸಾದದಿಂದ ತಾವು ಹುಟ್ಟಿ ರಬೇಕೆಂಬ 
ಭಾವನೆ ಬಾಲ್ಯದಾರಭ್ಯ ಅವರ ಬದುಕೆನೊಂದಿಗೆ ಬೆಳೆದುಕೊಂಡು ಬಂದಿರ 
ಬೇಕೆಂಬುದರಲ್ಲಿ ಸಂದೇಹವಿಲ್ಲ. 

ತಾಶಾಚಾರ್ಯರ ಮೂಲಕ ಅವರಿಗೆ ಶ್ರೀವೈಷ್ಣವ ಪರಂಪರೆಯ ಪ್ರಭಾವ 
ಜೊರೆತದ್ದೇ ಎರಡನೆಯ ಮಜಲು. ತಮ್ಮ ಚೊಚ್ಚ ಲು ಕೃ ಕಿ ಮೋಹನ 
ತರಂಗಿಣಿಯ ಪ್ರಾರಂಭದಲ್ಲಿ ಅವರು ಶ್ರೀ ರಾಮಾನುಜರನ್ನು, ಯ ಪರಂಪರೆ 
ಯಲ್ಲಿ ಖ್ಯಾತಿಹೊಂದಿದ ಕಾತಾಚಾರಿಯರನ್ನು ಅನನ್ಯ ಭಕ್ತಿಯಿಂದ 
ವಂದಿಸುತ್ತಾರೆ. 


ಶ್ರೀಮುದ್ಲುರುರಾಯ ದಂರಿತ ವಿಜೇಯ ದು | ಷ್ವಾಮ ನಿಚ್ಚೇದನಾಹ್ಲಾದ 
ತಾಮಸಗಂಣನಾಶ ಸಾತ್ವಿಕೋಲ್ಲಾಸ ಶ್ರೀ ರಾವರಾನುಜ ಮಂನಿಶರಣು ೧-೨ 
ಈ ರೀತಿ ಯು ಪೆಂಪುವಡೆದ ಸದ್ಗುರುಕರ | ವಾರಿಜೋದ್ಭವ ಶಿಷ್ಯ ಜನರ 

ಪ್ರೇರಿಸಿ ಚತುರ್ವಿಧ ಫಲಪವೀವ ತಾತಾ | ಚಾರಿಯರಡಿಗೆ ವಂದಿಸುವೆ ೧-೪ 


ಇವರಲ್ಲದೆ ಮಧ್ಯ್ವಾಚಾರ್ಯರನ್ನಾಗಲೀ, ಅವರ ಪರಂಪರೆಯ ಶಿಷ್ಯರನ್ನಾಗಲೀ 
ಕುರಿತ ಸಂಗತಿಗಳು ಈ ಕೃತಿಯಲ್ಲಿ ಸಿಗುವುದಿಲ್ಲ. ಅವರು ಆಗಾಗ್ಗೆ ತಿರುಪತಿಗೆ 
ಯಾತ್ರೆಗ್ಫೆಯುತ್ತ, ತಾಶಾಚಾರ್ಯರಿಂದ ಶ್ರೀವೈಷ್ಣವ ಮತದ ಸಿದ್ಧಾಂತಗಳನ್ನು 
ಪರಿಚಯಿಸಿಕೊಂಡಿದ್ದರೂ, ಮೋಹನ ತರಂಗಿಣಿ ಮತೀಯ ಕಾವ್ಯವಾಗಿಲ್ಲವೆನ್ನು 
ವುದು ಸಮಾಧಾನದ ಸಂಗತಿ. 

ರಾಜಕಾರ್ಯ ನಿರ್ವಹಣೆಗಾಗಿ ಮೇಲಿಂದ ಮೇಲೆ ವಿಜಯನಗರಕ್ಕೆ ಹೋಗಿ 
ಬರುತ್ತಿದ್ದ ಅವರು ವ್ಯಾಸರಾಯರ ಪ್ರಭಾವಕ್ಕೊಳಗಾಗುತ್ತಾರೆ. ಇದು ಮಸ 
ಮಜಲು. “ತಿ ಸುತರನ್ನು ಕಳೆದುಕೊಂಡ ಅವರು ಮಾಂಡಲಿಕ ಪದವಿಯನ್ನು 


IX 


ತ್ಯಜಿಸಿ, ವೈರಾಗ್ಯ ಲಕ್ಷ್ಮಿಯನ್ನು ವರಿಸಿ, ದಾಸರಂತೆ ಹರಿನಾಮ ಸ್ಮರಣೆಯಲ್ಲಿ 
ತೊಡಗಿ, ಊರೂರು ತಿರುಗುತ್ತಾರೆ; ಸಾಮಾಜಿಕ ಲೋಪದೋಷಗಳನ್ನು ತಿದ್ದುತ್ತ, 
' ಆತ್ಮ ಶೋಧನೆಯಲ್ಲಿ ಮಗ್ನರಾಗುತ್ತಾರೆ. ಭಗವದ್ಗ್ಯ್ಯಾನ, ಆತ್ಮಶೋಧ ಮತ್ತು 
ಆತ್ಮಾರ್ಸಣೆಗಳೇ ಕೀರ್ತನೆಗಳ ರೂಪದಲ್ಲಿ ಅಭಿವ್ಯಕ್ತಗೊಳ್ಳುತ್ತವೆ. ದಾಸ ಸಂಪ್ರ 
'ದಾಯಕ್ಕನುಸಾರವಾಗಿ ಅವರು ವಾಯುಜೀವ ಭೀಮರನ್ನೂ ಮಧ್ವಾಚಾರ್ಯರನ್ನೂ 
ಭಾವಪರವಶರಾಗಿ ಸ್ತುತಿಸುತ್ತಾರೆ. "ಸರಮ ಪದವಿಯನೀವ ಗುರು ಮುಖ್ಯ 
ಪ್ರಾಣನ ಧರೆಯೊಳಗುಳ್ಳಿ ಮಾನವರೆಲ್ಲ ಭಜಿಸಿರೋ? ಎಂದು ಸಾರುತ್ತಾರೆ. ಜೊತೆ 
'ಜೊತೆಗೆ "ರಾಮಾನುಜರೇ ನಮೋ ನಮೋ ಸ್ವಾಮಿ ಲಕ್ಷ್ಮಣರೂಸ ನಮೋ ನಮೋ? 
ಎಂದು ರಾಮಾನುಜರನ್ನು ಸಹ ಕೊಂಡಾಡುತ್ತಾರೆ. ಜನ್ಮದುರಿತ ವಿನಾಶಕ್ಕೆ 
'ದಾಸಾಶ್ರಮವೊಂದೆ ಮದ್ದೆಂದು ಅವಿರತವಾಗಿ ಘೋಷಿಸುತ್ತಾರೆ. “ದಾಸನಾಗೋ 
ಭವಪಾಶನೀಗೋ, ವಿಶೇಷನಾಗೋ' ಎನ್ನುತ್ತಾರೆ. “ದಾಸದಾಸರ ಮನೆಯ 
ದಾಸಾನುದಾಸ ನಾನು ಶ್ರೀಶಶ್ರೀರಂಗ ನಿಮ್ಮ ಮನೆಯ ದಾಸ' ಎಂದು 
ತಮ್ಮ ವಿನಯವನ್ನು ಮೆರೆಯುತ್ತಾರೆ. 


ದೇಶಾಧಿಪತಿ ನರಹರಿಯೆ ನಿನ್ನ ಯಪಾದ | ದಾಸರ ದಾಸನೆಂಡೆನಿಸಬೇಕೆನ್ನ 
ಮೇಲನರಿತು ವಿಸ್ಲಾಭಕ್ಷಿಯ ಮಾಳ್ಪ ಚಂ। ಡಾಲರ ಮನೆಯ ಬಾಗಿಲಕಾಯಿಸೆನ್ನ ನಂ 


ಹರಿದಾಸನಾಗುವುದಿರಲಿ, ಹರಿದಾಸರ ದಾಸನಾದರೂ ಸಾಕು ಮುಕ್ತಿ ಕೈಗೂಡುವು 
ಹೆನ್ನುತ್ತಾರೆ, ಕನಕದಾಸರು. 

ಪರಮಾರ್ಥದ ಕಡೆಗೆ ಮನ ತಿರುಗಿದಾಗ ಸಂಸಾರದ ಬಗೆಗಿನ ವ್ಯಾಮೋಹ 
ಫಿರಸನವಾಗುವುದರಲ್ಲಿ ಸಂದೇಹವಿಲ್ಲ. ಸತ್ಯಮಿಥ್ಯಗಳ ಸ್ವರೂಪ ಭಕ್ತನಿಗೆ 
ಸುಸಂವೇದ್ಯವಾಗುತ್ತದೆ. "ಏನೂ ಇಲ್ಲದ ಎರಡು ದಿನದ ಸಂಸಾರ” "ನಂಬಬೇಡಿ 
ಸಿರಿಯು ತನ್ನದೆ? “ನೆಚ್ಚದಿರು ಸಂಸಾರ ನೆಲೆಯಲ್ಲನೀ ಕಾಯ', "ಈ ಸಿರಿಯ 
ನಂಬಿ ಹಿಗ್ಗಲಿ ಬ್ಯಾಡ ಮನವೆ'- ಅನುಭವ ಪಕ್ವವಾದಂತೆಲ್ಲ ಮಾನವನಿಗೆ ಗೋಚರಿ 
ಸುವ ಸತ್ಯವಿದು. ಆಪತ್ಕಾಲದಲ್ಲಿ ಯಾರೊಬ್ಬರಿಗೂ ಮತ್ತೊಬ್ಬರಾಗುವುದಿಲ್ಲ, 
ಮಾನವನ ಉದ್ದಾರ ಪತನಗಳಿಗೆ ವಿರಾಟಶಕ್ತಿ ಒಂದೇ ಕಾರಣವೆಂಬ:ದು ದಾಸರ 
ಕೃತಿಗಳಿಂದ ಸ್ಪಷ್ಟವಾಗುತ್ತದೆ. "ಆರಿಗೆ ಆರಿಲ್ಲವಯ್ಯ ಆಪತ್ತು ಕಾಲಕೆ” "ಆರು 
ಸಮಯಕ್ಕೊದಗಲಿಲ್ಲ, ಮೋರೆ ನೋಡುತ ಸುಮ್ಮನಿರುತಿಹರೆಲ್ಲ' "ಆರು ಹಿತವರು 
ಎಂದು ನಂಬಬೇಡಾ ಆರಿಗಾರಿಲ್ಲ ಆಪತ್ತು ಬಂದೊದಗಿದೊಡೆ' “ಆರ ಬಲನಿದ್ದರೇನು 
ದೈವ ಬಲವಿಲ್ಲದವರಿಗೆ?, ಸ 

ಸಾಧು ಸನ್ಯಾಸಿ ದಾಸ ಜಂಗಮ ಮುಂತಾದ ವೇಷಗಳ ಮೂಲಕ ಜಗತ್ತಿನಲ್ಲಿ 
ನಡೆಯುತ್ತಿರುವ ಕಪಟ ವಂಚನೆ ದುರ್ವ್ಯವಹಾರಗಳಿಗೆ ಲೆಕ್ಕವೇ ಇಲ್ಲ. ತಾವೇ 


ಕಣ್ಣಾರೆ ಕಂಡ ಅಂಥ ದುಷ್ಕೃತ್ಯಗಳನ್ನು ಕನಕದಾಸರು ನಿರ್ದಾಕ್ಷಿಣ್ಯವಾಗಿ 


೩ 


ಖಂಡಿಸುತ್ತಾರೆ. “ಜಪವ ಮಾಡಿದರೇನು, ತಪವ ಮಾಡಿದರೇನು, ಕಪಟಗುಣ 
ವಿಪರೀತ ಕಲುಷವಿದ್ದವರು' ಎಂದು ಪ್ರಶ್ನಿಸುತ್ತಾರೆ. "ನೇಮವಿಲ್ಲದ ಹೋಮ: 
ವೇತಕಯ್ಯಾ' ಎಂದು ಕೇಳುತ್ತಾರೆ. ಇಡೀ ಮನುಕುಲವನ್ನು ಸಮದೃಷ್ಟಿಯಿಂದ 
ಕಾಣುವ ಕನಕದಾಸರಿಗೆ ಮಹಮದೀಯರಾಗಲೀ, ಲಿಂಗವಂತರಾಗಲೀ ಪರಕೀಯ 
ರಾಗುವುದಿಲ್ಲ. ಅವರ ಶ್ರೇಯಸ್ಸಿನಲ್ಲಿ ಸಕಲರ ಶ್ರೇಯಸ್ಸು ಅಡಗಿದೆ, ಸಕಲರ 
ಶ್ರೇಯಸ್ಸಿನಲ್ಲಿ ಅವರ ಶ್ರೇಯಸ್ಸು ತಳುಕುಗೊಂಡಿಜಿ ಎಂದು ಪ್ರಾಮಾಣಿಕತೆ 
ಯಿಂದ ನಂಬಿದ ವಿಶ್ವ ಮಾನವರವರು ಆದ್ದರಿಂದಲೇ ಆ ಮತಗಳ ಅನುಯಾಯಿ. 
ಗಳೆನ್ನುವ ಡಾಂಭಿಕರೂ ಸಹ ಅವರ ಟೀಕೆಗೊಳಗಾಗುತ್ತಾರೆ. 

ಅಲ್ಲ ಖುದಾ ಎಂಬ ಅರ್ಥವನು ಅರಿಯದೆ । ಮುಲ್ಲಾ ಶಾಸ್ತ್ರದ ನೆಲೆಯ ಮುನ ರಿಯದೆ 

ಕಳ್ಳ ಕೂಗನೆ ಕೂಗಿ ಬೊಗಳಿ ಬಾಯ್ತೆ ರೆವಂತೆ । ಕಳ್ಳ ರಿಗೆ ತಾ ತಾ ವೀರಸ್ವರ್ಗ ದೊರಕುವುದೆ? 

ಗರುವ ಅನುಭವವ “ಇಳಿಯದೆ । a ಲಿಂಗದ ನೆರಿಯ ಗುರಂತೆರಿಯದೆ 

ಜಂಗನು ಸ್ಥಾವರದ ಹೊಲಬನರಿಯದ ಇಂಥ | ಭಂಗಿ ಮಂಕು ಗಳೆಲ್ಲ ಲಿಂಗವಂತರಹುದೆ 

ಕವಿಯ ಅಂತರ್‌ ದೃಸ್ಟ್ರಿಯುಳ್ಳ ಕನಕದಾಸರ ಪ್ರಜ್ಞೆಗೆ ನಿಲುಕದ ಲೋಕ 

ಅಥವಾ ಸಮಾಜಸರವಾದ ವಾಸ್ತವ ಸತ್ಯದರ್ಶನವಿಲ್ಲ. ಅವರ ಕಣ್ಣು ಹಾಯ್ದೆಡೆ 
ಮನಸ್ಸು ಪರಿದೆಡೆ ಸತ್ಯ ಗೋಚರಿಸುತ್ತದೆ. ಆಸ ಸತ್ಯ ಅವರ ಅನುಭವದ ಭಾಗ 
ವಾಗುತ್ತದೆ. ಆ ಅನುಭವ' ಸಮುದಾಯವನ್ನು ಒಂಜೇ ಒಂದು ವಾಕ್ಯದಲ್ಲಿ ಸರ್ವ 
ಗ್ರಾಹ್ಯವಾಗುವಂತೆ ಸೂತ್ರೀಕರಿಸುವ ಜಾಣ್ಮೆ ಆಚಂಗೆ ವಶವಾಗಿದೆ. ಹೆಣ್ಣು-ಗಂಡು, 
ಸಣ್ಣವ-ದೊಡ್ಡವ, ೩೮೫.೫ ಕವಿ ವಿಜ್ಞಾನಿ, ಪ್ರಾಧ್ಯಾಪಕ-ಯಂತ್ರಜ್ಞ, 
ಸನ್ಯಾಸಿ-ಬಿಕನಾಸಿ, ದೊರೆ-ಪರೆ, ಪ್ರರೋಹಿತ-ಪಾದ್ರಿ ಇವರೇ ಮೊದಲಾದ ಸಕಲ 
ಮಾನವರು ನಡೆಸುವ ಸದಸತ ವ್ಯಾಪಾರಗಳ ಉದ್ದೇಶವೇನೆಂಬುದನ್ನು ದಾಸರು. 
"ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ” ಎಂಬ ಒಂದೇ ಒಂದು 
ಪಲ್ಲವಿಯಲ್ಲಿ ಭಟ್ಟಿ ಇಳಿಸಿದ್ದಾರೆ. ಕ್ರಿಯಾಶೀಲನಲ್ಲದವನ ಬಾಳು ವ್ಯರ್ಥ ಎಂಬ 
ಅಂಶವನ್ನು “ಕರ್ಮವಿಲ್ಲದ ಗಂಡು ಕರಿಯ ಒನಕೆಯ ತುಂಡು' ಎಂಬ ಮಾತಿನಲ್ಲಿ 
ಅಭಿವ್ಯಕ್ತಗೊಳಿಸಿದ್ದಾರೆ. ಸಾವೊಂದು ನಿತ್ಯ ಅನುಭವವಾಗಿ ನಿತ್ಯ ಸತ್ಯವಾಗಿರು 
ವಾಗ . "ಸತ್ತವರಿಗಳಲೇಕೆ ತನ್ನನು ಹೆತ್ತವರುಗಳು-ಹೊತ್ತವರುಗಳು ಸತ್ತು 
ಹೋಗುವರಲ್ಲದುಳಿವರೇ' ಎಂದು ಪ್ರಶ್ನಿಸುವ ಮೂಲಕ ಸತ್ಯದ ರಹಸ್ಯವನ್ನು 

ಆತ್ಯಂತ ಸರಳವಾಗಿ ಮನವರಿಕೆ ಮಾಡಿಕೊಡುತ್ತಾರೆ. ಮನುಷ್ಯ ಜನ್ಮಕ್ಕೆ ಬಂದ 
ಮೇಲೆ "ತಾನು ತನ್ನನರಿಯ'ದಿಕೆ ಪ್ರೌಢನಾಗಲಾರ ಎಂದು ಅವರು ಲೋಕಕ್ಕೆ. 
ತಿಳಿಸುತ್ತಾರೆ. 

ಪ್ರತಿಯೊಂದು ಪರಿಣಾಮಕ್ಕೂ ಕಾರಣ ಕಂಡು ಹಿಡಿಯುವುದು ಮಾನವನ 

ಹೆಗ್ಗುಣ. ಕಾರಣದ ಸುಳಿವು ಕಾಣದಿದ್ದಾಗ ಅದು ತನ್ನ ಕರ್ಮದ ಫಲವೆನ್ನುವುದು 
ಸಹಜವೇ. ಪಾಪದ ಲೇಪವಂಟದ ಸಾತ್ವಿಕ ವ್ಯಕ್ತಿಯೊಬ್ಬ ತನಗೆ ಒದಗಿದ ದುಃ ನ 


XI 


ಪ್ರಾರಬ್ದ ಕರ್ಮವನ್ನು ಹೊಣಿಮಾಡುತ್ತಾನಷ್ಟೆ. ಕರ್ಮದ ರಹಸ್ಯ ಬಹುರೂಪಿ 
ಯಾದುದು, ಜಟಲವಾದುದು, ಅಗ್ರಾಹ್ಯವಾದದ್ದು; ಅನೇಕ ವೇಳೆ ಅದರ ಬೇರು 
ಗಳು ಅನುಭವಿಗೆ ತಿಳಿಯದಂತೆ ಅವನ ಬದುಕಿನಲ್ಲಿ ಹುದುಗಿಕೊಂಡಿರಬಹುದು; 
ಅವನ ಆನುವಂಶಿಕತೆಯ ಗರ್ಭದಲ್ಲಿ ಅವಿತುಕೊಂಡಿರಬಹುದು! ಅಥವಾ ಸುತ್ತ 
ಮುತ್ತಣ ಸಮಾಜದಲ್ಲಿ ಅಡಗಿಕೊಂಡಿರಬಹುದು. ತನ್ನ ಗ್ರಹಣ ಶಕ್ತಿಗವು ನಿಲುಕ 
ದಿದ್ದಾಗ ಅವನ್ನು ಪ್ರಾಚೀನ ಕರ್ಮವೆಂದು ಕರೆಯುತ್ತಾನೆ. ಬುದ್ಧಿ ಗೆಟುಕದ,. 
ಕಲ್ಪನೆಗೂ ನಿಲುಕದ ವಿಷಯಗಳನ್ನು ಕುರಿತು ಚಿಂತಿಸುವುದೇ ವ್ಯರ್ಥ. ಆದ್ದ 
ರಿಂದಲೇ ಕನಕದಾಸರು "ಪ್ರಾಚೀನ ಕರ್ಮವಿದು ಬಿಡಲರಿಯದು', "ಯೋಚನೆಯ 
ಮಾಡಿ ಬಳಲುವುದೇಕೋ ಮನುಜ” ಎಂದು ಚಿಂತನೆಯಲ್ಲಿ ಮುಳುಗಿದನನಿಗೆ. 
ಸಮಾಧಾನ ಹೇಳುತ್ತಾರೆ. ಕಷ್ಟವೋ, ನಷ್ಟವೋ, ರುಜೆಯೋ, ದಾರಿದ್ಯನೋ 
ತನ್ನ ಪಾಲಿಗೆ ಬಂದದ್ದನ್ನು ದೈರ್ಯವಾಗಿ ಎದುರಿಸುವುದರಲ್ಲಿ ಮಾನವನ ಹಿರಿಮೆ ಇದೆ. 
ಅದನ್ನೇ ಚಿಂತಿಸುತ್ತಾ, ತಲೆಗೆ ಕೈಕಟ್ಟಿ ಕೊಂಡು ಕುಳಿತರೆ ಅವನಿಗೆ ಇಹಪರಗಳೆರಣೂ: 
ಇಲ್ಲವಾಗುತ್ತವೆ. "ಒಲ್ಲೆ ನೆಂದರಾಗುವುದೇ ಅಲ್ಲಿ ಪಡೆದು ಬಂದುದನು; ಎಲ್ಲವನುಂಡು. 
ತೀರಿಸಬೇಕು ಮನವೆ? ತನ್ನೆಲ್ಲಾ ಕಷ್ಟ ನಷ್ಟಗಳಿಗೆ ಅನ್ಯರನ್ನು ಹೊಣೆ ಮಾಡದೆ. 
ರಂಗಯ್ಯನನ್ನು ಸಹ ಬೈಯದೆ ಮನುಷ್ಯ ಆತ್ಮಶಕ್ತಿಯಲ್ಲಿ ಶ್ರಜ್ಛಿಯಿಟ್ಟು 
ಕೊಂಡಿರಬೇಕೆನ್ನುವ ಕನಕದಾಸರ ಉಪದೇಶಗಳಲ್ಲಿ ಶಾಶ್ವತ ಸತ್ಯವಿದೆ. "ತನ್ನ 
ಪ್ರಾಪ್ತಿಯ ಫಲವ ತಾನರಿಯದೆ ಅನ್ಯರಿಗೆ ಆಡುವುದು ಅವಗುಣವು ಮರುಳೆ? 
“ನೀನೇನ ಮಾಡಲಾಸೆ-ರಂಗಯ್ಯ ನಾ ಮುನ್ನ ಮಾಡಿದ ಫಲನಿಜೆ ಸಾಕು. 

ಗೊಡ್ಡು ಸಂಪ್ರದಾಯಗಳ ಮಧ್ಯೆ ಬೆಳೆದ ಕನಕದಾಸರು ಆತ್ಯಾಧುನಿಕವೆನ್ನ 
ಬಹುದಾದ ವೈಚಾರಿಕ ಮುನೋಧರ್ಮವನ್ನು ಮೆರೆದದ್ದು ಆಶ್ಚರ್ಯವೇ ಸರಿ. "ಅಹು. 
ದಾದರಹುದೆನ್ಸಿ ಅಲ್ಲವಾದರಲ್ಲನೆನ್ನಿ ಬಹುಜನರು ನೆರೆ ತಿಳಿದು ಪೇಳಿ ಮಪ್ತಿದನು” 
ಎಂಬುದು ಸ್ವತಂತ್ರಮತಿಯ ವಿವೇಕಿ ಹೇಳುವ ಮಾತು. "ನಾ ಪುತ್ರಸ್ಯ 
ಗತಿರ್ನಾಸ್ತಿ? ಎನ್ನುವ ನಂಬಿಕೆ ಪ್ರಚಲಿತವಾಗಿದ್ದ ಕಾಲದಲ್ಲಿ "ತೆಗೆದು ಪ್ರಸಂಚ 
ವಾಸನೆಯ ಬಿಟ್ಟವರಿಗೆ ಮಗನಿದ್ದರೇನು ಇಲ್ಲದೆ ಹೋದರೇನು?) ಎಂದು ನಿರ್ಥಿಡೆ 
ಯಿಂದ ಹೇಳಬಲ್ಲವರು ಕನಕದಾಸರೊಬ್ಬರೇ. “ಬಂದಿದೆ ದೂರು ಬರಿದೆ ಪಾಂಡವ 
ರಿಗೆ ಕಾದಿ, ಕೊಂದರು ಳೌರವರನೆಂಬ : ಅಪಕೀರ್ತಿ? ಎಂದು ನುಡಿದು ಮಹಾ 
ಭಾರತದ ಕೆಲವು ಪ್ರಮುಖ ಫಟನೆಗಳನ್ನು ವಿನೂತನ ರೀತಿಯಲ್ಲಿ ವಿವರಿಸಿದ, 
ಅಲ್ಲಿಯ ಕಗ್ಗಂಟುಗಳನ್ನು ವಿಶಿಷ್ಟ ಮಾಳ್ಕೆಯಲ್ಲಿ ಬಿಡಿಸಿದ ಕೀರ್ತಿ ಅವರಿಗೆ ಮಾತ್ರ 
ಸಲ್ಲಬೇಕಾಗಿದೆ. "ನೀನಿರಲು ದೀಹದೊಳು ಹೊಲೆಯುಂಟಿ?' ಎನ್ನುವ ಎದೆಗಾರಿಕೆ, 
ವಿಚಾರ ಮತಿ, ಮಹಾನುಭಾವರಿಗೆ ಮಾಶ್ರ ಸಾಧ್ಯ. 

ದ್ರೆ ಫತೆ ಭಾವದ ಹರಿನಾಮಸ್ಮರಣೆಯಿಂದ ಪ್ರಾರಂಭವಾದ ಕನಕದಾಸರ 
ಸಾಧನೆ ಭಕ್ತಿ, ಆರ್ತಕೆ, ಆತ್ಮಶೋಧನೆ, ಛಲ, ಆತ್ಮೀಯತೆ, ಆತ್ಮ ಸಮರ್ಪಣೆಗಳ 


X11 

ಮೂಲಕ ಅದ್ವೈತ ಸಿದ್ಧಿಯ ಪರಮ ನೆಲೆಯನ್ನು ಮುಟ್ಟಿ ಜ್ಜೀ ನಾಲ್ಕನೆಯ 
ಮಜಲು. ಶುಕ ವಿಧಾನದ ಸಂಕೀರ್ತನೆಯಲ್ಲಿಯೇ ಅವರು ತೃಪ್ತರಾಗುವುದಿಲ್ಲ. 
ಶ್ರೀಹರಿಯನ್ನು ಸಾಕ್ಸಾತೃರಿಸಿಕೊಳ್ಳುವ, ಅವನನ್ನು ಎಲ್ಲೆಡೆಯಲ್ಲೂ 
`ಕಾಣುವ, ಸದಾ ಅವನ ಸಂಗಸುಖವನ್ನು ಅನುಭವಿಸುವ ಕಾತರತೆ, ಉದ್ವಿಗ್ನತೆ 
ಮತ್ತು ತುಡಿತಗಳು ಕ್ಷಣಕ್ಷಣಕ್ಕೂ ಕಾವೇರುತ್ತವೆ. ಶ್ರೀಹರಿಯ ಕೃಪೆಯಿಂದಲ್ಲದೆ 
ಕಡ್ಡಿಯೂ ಅಲುಗದೆಂಬ ಸತ್ಯವನ್ನವರು ಮನಗಾಣುತ್ತಾರೆ. "ತಲ್ಲಣಿಸದಿರು ಕಂಡ್ಯ 
ತಾಳು ಮನವೇ, ಸ್ವಾಮಿ, ನಿಲ್ಲದಲೆ ರಕ್ಷಿಸುವ ಸಂದೇಹ ಬೇಡು? ಆದ್ದರಿಂದ ತಮ್ಮ 
ಕಷ್ಟ ಸುಖಗಳ, ತಪ್ಪೊಪ್ಪುಗಳ, ಹೊಣೆಗಾರಿಕೆಯನ್ನ ವರು ಭಗವಂತನಿಗೆ ಅರ್ಪಿಸಿ 
'ನಿರ್ಲಿಪ್ತರಾಗುಳಿಯುತ್ತಾರೆ. *ತನು ನಿನ್ನದು ಜೀವನ ನಿನ್ನದು ರಂಗಾ, ಅನುದಿನ 
ದಲಿ. ಬಾಹ ಸುಖದುಃಖ ನಿನ್ನದಯ್ಯಾ', ಮನುಷ್ಯನ ಸಕಲ ದೋಷಗಳಿಗೆ 
'ಅಸಂಯಮನವೇ ಕಾರಣ. ಆತ್ಮ ಸಂಯಮ, ಚಿತ್ತಶುದ್ಧಿ ಮತ್ತು ಮಡಿ ಬಾಳ್ವೆಗಳು 
ಮಾತ್ರ ಅವನನ್ನು ದೋಷಗಳಿಂದ ಮುಕ್ತಗೊಳಿಸಿ ಸತ್ಯದತ್ತ ಕೊಂಡೊಯ್ಯುವ 
ಸಾಧನಗಳು. ಆತ್ಮ ಶೋಧನೆ ಪ್ರತಿಯೊಬ್ಬ ಸಾಧಕ ಕೈಗೊಳ್ಳಬೇಕಾದ ಸಾಧನೆ. 
ತಪ್ಪುಗಳನ್ನು ಮುಚ್ಚಿಟ್ಟುಕೊಳ್ಳದಿರುವುದೇ ಅವನ ಆತ್ಮಶೋಧನೆಗೆ ನಿದರ್ಶನ. 
“ಎಳ್ಳು ಕಾಳಿನಷ್ಟು ಭಕುತಿ ಎನ್ನೊಳಗಿಲ್ಲ; ಮನವೆನ್ನಮಾತ ಕೇಳದೊಕಾಣೋ 
ಗೋವಿಂದ? "ಮರೆದನಭ್ಯುದಯದಲಿ ನಿಮ್ಮನು ಮರೆಯೆನಾಪತ್ತಿನಲಿ?, ; "ನೊಂದೆನಾ 
ಸತ್ತು ಹುಟ್ಟುವ ಕೋಟಲೆಗಳಿಂದ ನೊಂದೆನಾ ಪಂಜೇಂದ್ರಿಯಂಗಳ ಬಾಧೆ 
ಗಳಿಂದ ;' "ಕ್ಷಮಿಸುವುದೆನ್ನ ತಪ್ಪುಗಳ ಸ್ವಾಮಿ? ಇವು ಕನಕದಾಸರ ಅಂತರಂಗದಲ್ಲಿ 
ಅನುಕ್ಷಣವೂ ಮಿಡಿಯುತ್ತಿರುವ ಭಾವಗಳು. 

ಭಗವಂತನಿಗಾಗಿ ಅನುದಿನ ಆಲ್ಬರಿದರೂ, ಅಂಗಲಾಚಿದರೂ ಅವನ ದರ್ಶನ 
'ವೀಯದಿದ್ದಾಗ ಪ್ರಾಮಾಣಿಕ ಭಕ್ತನ ಹೃದಯದಲ್ಲಿ ಸಹಜವಾಗಿಯೇ ಛಲ ತಲೆ 
'ಯೆತ್ತುತ್ತದೆ. ಒಮ್ಮೊಮ್ಮೆ ಭಗವಂತನ ಮೇಲೆ ಅವನು ಉರಿದುಬೀಳುತ್ತಾನೆ. 
ಅವನ ಮೊರಿ ಪ್ರತಿಭಟನೆಯ ರೂಪವನ್ನು ತಾಳುತ್ತದೆ, “ನೀನುಪೇಕ್ಷೆಯ ಮಾಡೆ 
ಬೇರೆ ಗತಿಯಾಕಿನಗೆ?? “ನನ್ನಿಂದ ನಾನೇ ಜನಿಸಿ ಬಂಜಿನೆ ದೇವ? "ನಿನ್ನ 
ಪ್ರೇರಣೆಯಿಂದ ನಡೆದು ನುಡಿದ ಮೇಲೆ ನಿನ್ನದು ತಪ್ಪೋ ಎನ್ನದು ತಪ್ಪೋ? 
ಪರಮಾತ್ಮ?” “ಹುಟ್ಟಿಸಲು ಬೇಡನಿನ್ನು ಹುಟ್ಟಿಸಿದ್ದಕ್ಕೆ ಪಾಲಿಸಿನ್ನು? “ಆ ವೇಳೆ 
ಯಲ್ಲಿ ಆರಾರ ಕಾಯ್ದೆಯೋ ದೇವ ಈ ವೇಳೆಯಲ್ಲಿ ಎನ್ನ ಕಾಯ್ದರದು ನಿಜ 
ವಹುದು?, "ಆವ ಸಿರಿಯಲಿ ನೀನು ಎನ್ನ ಮರೆತೆ?” "ಆರು ಬದುಕೆದರಯ್ಯ ಹರಿ 
ನಿನ್ನ ನಂಬಿ?” ಈ ವಾಗ್ಬಾಣಗಳಲ್ಲಿ ಅದಮ್ಯ ಕಠೋರ ಭಕ್ತಿಯ ವಾಂಛಲ್ಯವಿದೆ; 
ಜಗತ್ತಿ ನಲ್ಲಿ ಹರಿಯೊಬ್ಬನೇ ಸರ್ವಶಕ್ತ, ಅವನೊಬ್ಬನೇ ಸರ್ವವ್ಯಾಪಿ ಎಂಬ, 
ಅವನೇ ಸರ್ವಕಾರ್ಯ ಕಾರಣನೆಂಬ ದಿವ್ಯದರ್ಶನದ ಪ್ರಭೆ ಇದೆ; ಭಗವತ್‌ 
ಸಾಕ್ಷಾತ್ಕಾರಕ್ಕಾಗಿ ಬಹು ದಿನಗಳಿಂದ ತಪಗೈದು ನಿರಾಶೆಯಿಂದ ತಳಮಳಿಸುತ್ತಿರುವ 


೫111 

ಸಾತಕ್ತಿಕ ಕ್ರೋಧವಿದೆ; ಭಗವಂತನನ್ನು ಪರೀಕ್ಷಿಸುವ ಹಟಿಯೋಗಿಯ ಭಾವಾತಿ- 
ಶಯದ ನಿಷ್ಕ ಷಟ, ನಿರ್ದ್ವಂದ್ವ ಸ್ವಾಭಾವಿಕ ಮನೋಧರ್ಮದ ನೈಷ್ಯುರ್ಯವಿದೆ. 
ಕೊನೆಗೆ ಲ ಲ್ಲಿಯೂ ಇರುವ ಹರಿ ತನ್ನಲ್ಲಿಯೂ ಇದ್ದಾನೆಂಬ ಅರಿವು ಮೊಳೆಯ. 
ಲನುವಾ ಗುತ್ತದೆ. ತಮ್ಮನ್ನು ತಾವರಿಯಲು ಪ್ರಯತ್ನಿಸುತ್ತಿದ್ದಂತೆ ಅವರಿಗೆ: 
ಶ್ಳ ದಯಸ್ಸೃ ಹರಿಯ ದರ್ಶನವಾಗುತ್ತದೆ. ಆಗ ಆ ಹರಿ ತಂದೆಯಾಗಿ, ಬಂಧುವಾಗಿ, 
ಮಿತ್ರನಾಗಿ, ಸಕಲವೂ ಆಗಿ ಅವರ ಬದುಕನ್ನೆಲ್ಲ ಆವರಿಸಿಕೊಳ್ಳುತ್ತಾನೆ. "ಏಕೆ" 
ನೀನಿಲ್ಲಿ ಪವಡಿಸಿದೆ. ಜಗದೇಕ ವಿಖ್ಯಾತ ಪಶ್ಚಿಮ ರಂಗಧಾಮ';, "ನಿನ್ನ 
ನಾನೇನೆಂದೆನೋ--ರಂಗಯ್ಯ ರಂಗ ನಿನ್ನ-ನಾನೇನೆಂಜಿನೋ'; "ಬಂದೆವಯ್ಯಾ 
ಗೋವಿಂದಶೆಟ್ಟ ಇಂದು ನಿಮ್ಮ ಹರಿವಾಣ ಪ್ರಸಾದವುಂಟಿನಲಾಗಿ'- ಎಂದು ಜರ 
ಯಿಂದ ಆತನನ್ನು ದಾಸರು ಸಂಶೋಧನಾ! "ಇನ್ನೆಷ್ಟು ಕಾಲ ಮೈಮರೆದು. 
ಮಲಗಿದರೆ ನಿನ್ನ ಸೆಬ್ಬಿ ಸುವರನಾರನು ಕಾಣೆನೊಲಿ ಎನ್ನುವ ಅವರ ಪ್ರವಾದಿ ವಾಣಿ 
ಯಲ್ಲಿ ವಿಡಂಬನೆಯಿದೆ; ಸಾಮಾಜಿಕ ಕಳಕಳಿಯಿದೆ; ಇಂದಿಗೆ ಮಾತ್ರವಲ್ಲ. 
ಮುಂದಕ್ಕೂ ಸಲ್ಲುವ ಚಿರಂತನ ಸತ್ಯವಿದೆ. | 


ಕನಕದಾಸರು ತಾತಾಚಾರ್ಯ, ವ್ಯಾಸರಾಯ ಮತ್ತು ವಾದಿರಾಜರನ್ನು ಗುರು 
ಸ್ಥಾನದಲ್ಲಿಟ್ಟುಕೊಂಡು ಆರಾಧಿಸಿದರೂ ಅವರು ಯಾರಿಂದಲೂ ದೀಕ್ಷೆ ಪಡೆಯಲಿಲ್ಲ 
ವೆಂಬುದು ಗಗನವಿಹಾರಿಯಾದ ಅವರ ಸ್ವತಂತ್ರ ವೈನತೇಯ ಪ್ರವೃತ್ತಿ ಶ್ನಿಗೆ ಸಾಕ್ಷಿ 
ಯಾಗಿದೆ. ಯಾವ ನಿರ್ಬಂಧಕ್ಕೂ ಒಳಗಾಗದೆ, ಯಾವ ಮತದ ಸಿದ್ಧಾಂತಗಳಿಗೂ 
ಸೆಕೆಯಾಗದೆ, ಒಳ್ಳೆ ಯದೆಲ್ಲಿದ್ದರೂ ಬಿಡದೆ ಎಲ್ಲ ಮತ ತತ್ವಗಳ ಕೂಡಲಸಂಗಮ 
ವಾಗಿದ್ದು ಕೊಂಡು ನಿಕಮೇವಾದ್ದಿತೀಯವಾದ ಸಿದ್ಧಿಯನ್ನು ಪಡೆದ ಸಂತಾಗ್ರಗಣ್ಯ 
ರವರು. ಸರ್ವಸಮಾನತೆ, ಸರ್ವಾಭೇದತ್ವ, ಸರ್ವೋದಯ ಅವರ ತಾಶ್ಪಿಕ ದರ್ಶನದ. 
ಮೂಲಮಂತ್ರಗಳಾಗುತ್ತನೆ. ವನ್ನ ವ ಶಿ ಶ್ರೀವೈಷ್ಟ ವ ಪಂಥಗಳಂತೆಯೇ ಶೈವ 
ನೀರಕೈ ವನಂಥಗಳೂ, ಕೊನೆಗೆ ಖುರಾನ್‌ ಧರ್ಮವೂ ಅವರಿಗೆ ಆರಾಧನೀಯ. 
ವಾಗುತ್ತವೆ. ಅವರ ಭಾಗವತ ದೃಸ್ಟಿಯಲ್ಲಿ ಶಿವಕೇಶವರು ಭಿನ್ನ ರಲ್ಲವೆಂಬುವುದು. 
ಮುಂದಿನ ಕೇರ್ತನೆಯಿಂದ ಸ ಸ್ಪಷ್ಟ ಸ್ಯ ದೆ. 


ಶಿವ ಶಿನ ಶಿವ ಎನ್ನಿರೋ-ಮೂಜಗದವರೆಲ್ಲ | ಶಿನ ಶಿನ ಶಿನ ಎನಿ ರೋ 
ಗುರುಲಿಂಗ ಜಂಗಮವ ಅರಿಯಬೇಕಾದರೆ ಶಿನ ಮುಂದೆ । ಪರಮಾತ್ಮ ನ 
ನೀವು ಯಜ! 
ಪೃಥ್ವಿಗೆ ಸದ್ಗುರುವಾಗಬೇಕಾದರೆ (ಶಿವ)-ನೀವು | ತತ್ವಪತಿ ಆದಿಕೇಶವನ 
ಕೂಡಬೇಕಾದರೆ (ಶಿವ). 
ವಿಸ್ತರಣೆಗೆಯ್ದು ನೋಡುವರೆ ಬ್ರಹ್ಮಾಂಡ ಸ। ಮಸ್ತ ನಿನ್ನೊ ಳಗಡಗಿಹುದು 
ಪ್ರಸ್ತನಿದೇನು ಕಾರಣಸ್ವಾಮಿ ನೀನೆನ್ನ | ಹೆಸ್ತಾಬ್ಬ ದೊಳಗೆ ಮಂಡಿಸಿದೆ; 


XIV 

ಎಂಬುದಾಗಿ ತಾವು ಕಂಡ ಸತ್ಯವನ್ನು ದಾಸರು ಮೋಹನ ತರಂಗಿಚಿಯ ಬಾಣಾ 
ಸುರನ ಬಾಯಲ್ಲಿ ಆಡಿಸಿದ್ದಾರೆ. “ಆರು ಬಲ್ಲರು ಹರಿಹರರ ಮಹಿಮೆಯನು ವಾರಿ 
ಜೋದ್ಗವ ಸುರೇಂದ್ರಾದಿಗಳವಲ್ಲ' ಎಂಬ ಪಲ್ಲವಿಯೂ ಹೆರಿಹರಾಭೇದತ್ವವನ್ನೇೇ 
ಶೃತಸಡಿಸುತ್ತದೆ. ಅಲ್ಲಾ ಖುದಾರ ಬಗ್ಗೆಯೂ ಅವರಿಗೆ ಪೂಜ್ಯ ಭಾವನೆ ಇತ್ತೆಂಬುದು 
ಮತ್ತೊಂದು ಕೀರ್ತನೆಯಲ್ಲಿ ವ್ಯಕ್ತಗೊಂಡಿದೆ. ದುರ್ಗಿ ಚೌಡಿಯರೇ ಮೊದಲಾದ 
ಕ್ಷುದ್ರ ದೇವತೆಗಳ ಪೂಜೆಯಿಂದ ಮಾನವನಿಗೆ ಆತ್ಮಾನುಸಂಧಾನ ಸಾಧ್ಯವಾಗ 
ದೆಂದೂ, ಹೆರಿಹರಾತ್ಮಕವಾದ ಏಕ ದೇವತಾ ಪೂಜೆಯಿಂದ ಮಾತ್ರ ಆತ್ಮಸಿದ್ದಿ 
ಸಾಧ್ಯವೆಂದೂ ತಿಳಿಸಿ, ಸಮಾಜದ ಐಕ್ಯಕ್ಳೆ ಕಂಟಿಕಕಾರಿಗಳಾಗಿದ್ದ ಸಂಪ್ರದಾಯ 
ಗಳನ್ನವರು ಖಂಡಿಸುತ್ತಾರೆ. ವಿಶ್ವಮೂಲ ಕಾರಣವಾದ ಭಗವತ್‌ ಶಕ್ತಿಯ ಸರ್ವ 
ವ್ಯಾಪಕತೆ, ಸರ್ವಾಂತರ್ಯಾಮಿತ್ವ ಹಾಗೂ ಸ್ನೇಹಮಸ್ಮಿತತೆಗಳು ಸಕಲ ಮತ 
ದರ್ಶನಾರಾಧನೆಗಳ ಗುರಿಯಾಗಿವೆಯಷ್ಟೆ. ಯಾವ ಮತವನ್ನೂ ಬಿಡದ, ಎಲ್ಲವನ್ನೂ 
ಮಾರಿದ ಕನಕದಾಸರಂಥ ಸಂತ ಶ್ರೀಷ್ಠರಿಗೆ ಈ ಮೂರು ಕೇವಲ ವಾಜ್ಮಂತ್ರಗಳಾಗಿ 
ರದೆ, ದರ್ಶನಾನುಭವಗಳಾಗಿವೆ. "ತಾನಾರು ದೇಹೆವಾರು,ದಿವ್ಯ ಜ್ಞಾನದಲ್ಲಿ ತಿಳಿದಾತ 
ಪರಮಯೋಗಿ', “ನಾನು ನೀನು ಎನ್ನದಿರೋ ಹೀನ ಮಾನವ, ಜ್ಞಾನದಿಂದ ನಿನ್ನ 
ನೀನೇ ತಿಳಿದು ನೋಡೆಲೋ ಪ್ರಾಣಿ'. “ಇಲ್ಲಿಹನು ಅಲ್ಲಿಲ್ಲವೆಂಬೀ ಸೊಲ್ಲು ಸಲ್ಲದು, 
ಹೊರಗೊಳಗೆ ನಿ:ನಿಲ್ಬದಿಲ್ಲ' ಇವು ಅವರ ದರ್ಶನಾನುಭವಗಳೇ ಹೊರತು ಕೇವಲ 
ತಾರ್ಕಿಕ ಸಿದ್ಧಾಂತಗಳೆಲ್ಲ. "ನೀ ಮಾಯೆಯೊಳಗೋ, ನಿನ್ನೊಳು ಮಾಯೆಯೋ” 
ಎನ್ನುವ ಪಲ್ಲವಿಯಿಂದ ಪ್ರಾರಂಭವಾಗುವ ಕೀರ್ತನೆಯಲ್ಲಿ ಕನಕದಾಸರ ಸುದೀರ್ಫ 
ಚಿಂತನೆಯ ಫಲವಾಗಿ ಮೂರ್ತಸ್ವರೂಸವನ್ನು ಪಡೆದ ತಾತ್ವಿಕ ಸಿದ್ಧಾಂತ ಪ್ರತಿ 
ಪಾದನೆಗೊಂಡಿದೆ. ಸಕಲ ಜಗತ್ತುಗಳು ಹೆರಿಯ ಉದರದೊಳಗೆ ಸೇರಿಕೊಂಡಿರು 
ವಾಗ, " ಬಯಲು ಆಲಯದೊಳಗೋ, ಆಲಯದೊಳಗೆ ಬಯಲೋ?' ಎಂಬ 
ತರ್ಕವೇ ಅನಾವಶ್ಯಕ. ಹರಿಭಕ್ತಿಸಾರದಲ್ಲಿ ಬರುವ "ಬೀಜ ವೃಕ್ಷದೊಳಾಯ್ತು, 
ವೃಕ್ಷಕೆ ಬೀಜವ್ಯಾರಿಂದಾಯ್ತೋ ಲೋಕದಿ ಬೀಜ ವೃಕ್ಷ ನ್ಯಾಯವಿದ ಭೇದಿಸುವ 
ರ್ಯಾರಿನ್ನು? ಎಂಬ ಸದ್ಯ ಸೆಹ ಈ ಅರ್ಥವನ್ನೇ ಘೋಷಿಸುತ್ತದೆ. ತಾರತಮ್ಯ 
ವಿವೇಕವುಳ್ಳ ನಿಜವಾದ ತತ್ವಜ್ಞ್ಞಾನಿಯ ದೃಷ್ಟಿಗೆ ಮಾಯೆ ದೂಸ್ಯನಲ್ಲ, ಹರಿ 
ಮಾಯೆಯರು ಭಿನ್ನರಲ್ಲವೆಂಟ ವಿಚಾರ ಗೋಚರಿಸದಿರದು. ಸಮನ್ವಯ, 
ಸರ್ವೋದಯ ಮತ್ತು ಪೂರ್ಣ ದೃಷ್ಟಿಗಳು ಅವರ ತಾತ್ತಿಕ ಪ್ರಜ್ಞೆಗೆ ಹಾಗೂ 
ದರ್ಶನಾನುಭವಕ್ಕೆ ಅಧಿಷ್ಕಾ ನಗಳಾಗಿದ್ದು ವೆಂಬುದನ್ನು ಮರೆಯಲಾಗದು. “ಇಷು 
ದಿನ ಈ ವೈಕುಂಠ ಎಷ್ಟು ದೂರವೋ ಎನ್ನುತಲಿಡ್ದೆ' ಎನ್ನುವ ಅವರ ದೃಢ ವಾ 

ಯಿಂದ ಈ ಲೋಕವೇ ವೈಕುಂಠ, ಜನ ಹೃದಯವೇ ವೈಕುಂಠ, ಇಲ್ಲಿದ್ದು ಕೊಂಡೇ 
ಹರಿದರ್ಶನವನ್ನು ಸಾಧಿಸಬಹುದೆಂದು ನಿರ್ಣಯಿಸುತ್ತಾರೆ. ಆಧ್ಯಾತ್ಮ ಸಿದ್ಧಿಯನ್ನು 


ಸಾಧಿಸಿದ ಆತ್ಮಪ್ರತ್ಯಯ ಹಾಗೂ ಆತ್ಮ ತೃಪ್ತಿಗಳು "ಬದುಕಿದೆನು ಬದುಕಿದೆನು 


೭ 


XV 


ಭವ ಎನಗೆ ಹಿಂಗಿತು | ಸದುಮನಾಭನ ಪಾದದೊಲುಮೆಯೆನಗಾಯ್ತು' ಎಂಬ 
. ಸೇರ್ತನೆಯಲ್ಲಿ ಕೊನೆಗೂ ಅಭಿವ್ಯಕ್ತವಾಗುತ್ತವೆ. ಒಟ್ಟಿನ ಮೇಲೆ ಅವರ ಕೀರ್ತನೆ 
ಗಳಲ್ಲಿ ಕಾವ್ಯ ಶಕ್ತಿಯಿದೆ, ಗೇಯತೆಯಿದೆ, ಸಮಾಜ ವಿಮರ್ಶೆಯಿದೆ, ಕಲ್ಪಕತೆಯಿದೆ. 
ಕಲ್ಫಕತೆ ರೂಪಕತೆಗಳ ಜೊತೆಗೆ ವಿದ್ವತ್ತೂ ಅವರ ಮುಂಡಿಗೆಗಳಲ್ಲಿ ಸಂಕೀರ್ಣ 
ಗೊಂಡಿದೆಯೆನ್ನುವುದನ್ನು ಮರೆಯುವಂತಿಲ್ಲ. 
ಅವರ ತ್ಯಾಗಮಯ ವೈರಾಗ್ಯ ಜೀವನದ ಪರಮಗುರಿ ಭಗವತ್ಸಾ ಕ್ಲಾತ್ಕಾರ 
ವಾದರೂ, ಲೋಕಕ್ಕೆ ಲೇಸನ್ನೆ ಸಗುವ ಮಾನವೀಯ ದೃಷ್ಟಿಯಿಂದ ಅವರು ಕೆಲವು 
ಸಾಮಾಜಿಕ ಪಾಪಗಳನ್ನು ವಿಧಿಯಿಲ್ಲದೆ ಎತ್ತಾಡುತ್ತಾರೆ. ಅವರ ವ್ಯಕ್ತಿತ್ವವನ್ನೇ 
ಭೀಕರ ಕಂಪನಕ್ಕೆ ಗುರಿಮಾಡಿದ ಕೇಡೆಂದರೆ ಜಾತೀಯತೆ. ನಾನಾ ಜಾತಿಗಳ 
ಮೇಲಾಟದಿಂದಾಗಿ, ಉತ್ತಮ ವರ್ಗದವರ ಉಪಟಳದಿಂದಾಗಿ ದೇಶದ ಅಸ್ಮಿಭಾರವೇ 
ಅಭದ್ರವಾಗಿತ್ತೆಂಬ, ವಿಧರ್ಮಾಯರ ಆಕ್ರಮಣದಿಂದ ರಾಷ್ಟ್ರಪುರುಷನ ಆತ್ಮೋರ್ಜೆ 
ಕಂದಿಹೋಗಿತ್ತೆಂಬ, ಸಮಾಜ ಛಿದ್ರವಿಚ್ಛಿದ್ರವಾಗಿತ್ತೆಂಬ, ಬಹುದೀವತೋಪಾಸನೆ 
ಯಿಂದಾಗಿ ದೇವಗಣದೊಳಗೆ ಹುರುಡು ಹುಟ್ಟಿ ನಾಸ್ತಿಕತೆ ತಲೆಜೋರಿಕ್ತೆಂಬ ಸಂಗತಿ 
ಅವರ ಲೋಕ ಕಲ್ಯಾಣಾಕಾಂಕ್ಷೆಯ ಸಮ್ಯಕ್‌ ದೃಷ್ಟಿಗೆ ಹೊಳೆಯದಿರಲಿಲ್ಲ. “ಕುಲ 
ಕುಲ ಕುಲನೆನ್ನು ತಿಹರೋ, ಕುಲವಾವುದು ಸತ್ಯ ಸುಜನರಿಗೆ 7 "ಆತ್ಮನಾವಕುಲ, 
'ಜೀವನಾವಕುಲ?' *ಕುಲಕುಲಕುಲವೆಂದು ಹೋರಾಡದಿರಿ ನಿಮ್ಮ ಕುಲದ ನೆಲೆಯ 
ನೇನಾದರೂ ಬಲ್ಲಿರಾ?' ಎಂದವರು ಮೇಲು ಕುಲದವರಿಗೆ ಸವಾಲೆಸೆಯುತ್ತಾರೆ. 
ಇಂತೆಯೇ ಅವರು ಹಲವಾರು ಸಾಮಾಜಿಕ ಲೋಪದೋಷಗಳನ್ನು ಬಯಲಿಗೆಳೆಯು 
ತ್ತಾರೆ. ಆದರೆ ಮಾಂಡಲಿಕ ಪದವಿಯಲ್ಲಿದ್ದಾಗಲೇ ಅವರು ಅವುಗಳ ಮೂಲೋ 
ಶ್ಛಾಟಿನಾ ಕಾರ್ಯದ ಕಡೆಗೆ ಮನಸ್ಸು ಹರಿಸಬೇಕಾಗಿತ್ತು. ಅಂಥ ಮಹಾ 
ಪ್ರಯತ್ನದಲ್ಲಿ ಸೋಲನುಭನಿಸಬೇಕಾದ ಪರಿಸ್ಥಿತಿಯೊದಗಿದ್ದರೂ ಚಿಂತಿಸಬೇಕಾದ 
ಅಗತ್ಯವಿರಲಿಲ್ಲವೆಂದು ಬಸವೋದಾಹರಣೆಯಿಂದ ಸೃಷ್ಟಪಡಿಸಬಹುದಾಗಿದೆ. 
ಸಂತ ಕನಕದಾಸರ ಜೀವನದ ಆದ್ಯ ಗುರಿ ಕಾವ್ಯ ಕೃಷಿಯಲ್ಲ, ಆಧ್ಯಾತ್ಮ 
ಸಾಧನೆ... ಆ ಸಾಧನಾವಸರದಲ್ಲಿ ನಿರಾಯಾಸವಾಗಿ ಸಹಜ ಸುಂದರವಾಗಿ ಆತ್ಮ 
ಪ್ರೇರಣೆಯಿಂದಲೆಂಬಂತೆ ಮೂಡಿದ ಭಾವಾನಂದ ಆಲೋಚನಾಲಹರಿಗಳು ಕಾವ್ಯ 
ಶರೀರಿಗಳಾಗಿ ಹೊರ ಬರುತ್ತವೆಂಬುದು ಇಲ್ಲಿ ಗಮನಿಸಬೇಕಾದ ವಿಷಯ. ಅವರು 
ಅಗ್ರಪಂಕ್ತಿಗೆ ಸೇರಿದ ಕೀರ್ತನಕಾರರು ಮಾತ್ರವಲ್ಲ, ಪ್ರತಿಭಾಸಂಪನ್ನ ಶೇಸ್ಕ 
ಕನಿಗಳೂ ಹಾದು. ಕಾವ್ಯ ರಚನೆಯೂ ಅವರ ಆತ್ಮಸಾಕ್ಷಾತ್ಕಾರದ ಸಾಧನವಾಗು 
ತ್ತದೆ ಎಂಬುದನ್ನು ವ:ರೆಯುವಂತಿಲ್ಲ, ಏಕ ಕಾಲದಲ್ಲಿ ಕೀರ್ತನಕಾರರೂ ಕವಿಗಳೂ 
ಆದ ದಾಸರೆಂದರೆ ಇವರೊಬ್ಬರೇ. ಅವರ ಕಾವ್ಯಗಳು ಆಧ್ಯಾತ್ಮ ವಿಕಾಸದ ದರ್ನಣ 
ಗಳಾದುವೆಂಬುದೂ ನಿಜ. ತಾವು ಕಲಿತ ವಿದ್ಯೆಯ ಫಲ ತನ್ನೆವರಿಗೂ ಒದಗಬೇಕು, 
ಅದರಿಂದ ಸಮಸ್ತ ಜನರಿಗೆ ಲೇಸುಂಟಾಗಬೇಕೆಂಬ ತವಕವೂ ಅವರ ಕಾವ್ಯ 


XVI 


ಕೃಷಿಯ ಹಿನ್ನೆಲೆಯಲ್ಲಿದ್ದಿರಬೇಕು. ಆದ್ದರಿಂದಲೇ ಅವರು ಸಾಮಾನ್ಯರಿಗೂ 
ಸುಲಭಗಮ್ಯವಾದ ಸಾಹಿತ್ಯ ರೂಪವನ್ನು ತಮ್ಮ ಉದ್ದೇಶಕ್ಕಾಗಿ ಬಳಸಿಕೊಳ್ಳು 
ತ್ತಾರೆ. ಅವರು ರಚಿಸಿದ ಐದು ಕಾವ್ಯಗಳಲ್ಲಿ ಎರಡು ಸಾಂಗತ್ಯದಲ್ಲಿವೆ, ಮೂರು 
ಭಾಮಿನಿ ಷಟ್ಟಿದಿಯಲ್ಲಿವೆ. ಕಾವ್ಯ ಕೃಷಿಯ ಪ್ರಾರಂಭದಲ್ಲಿ ಅವರು ಸಾಂಗತ್ಯ ರೂಪ 
ದಲ್ಲಿ ರಚಿಸಿದ ನೃಸಿಂಹಸ್ತವದ ಹಸ್ತಪ್ರತಿ ಇನ್ನೂ ಉಪಲಬ್ಧವಾಗಿಲ್ಲ. 

ಮುಂಗಾರು ಮಳೆಯಂತೆ ಭೋರ್ಗರೆಯುತ್ತಿದ್ದ ಹರೆಯದಲ್ಲಿ, ಲೌಕಿಕ 
ವೈಭವದ ಭೋಗ ಜೀವನದಲ್ಲಿ ಮನಸ್ಸು ಮುಳುಗಿದ್ದಾಗ ಪ್ರಾಪಂಚಿಕ 
ಪಾರಮಾರ್ಥಿಕ ಸಾಧನೆಗಳ ನಡುವೆ ಚಿತ್ತ ಏಳುತಟಗೊಳ್ಳುತ್ತಿದ್ದ ತರುಣದಲ್ಲಿ 
ಮೋಹನ ತರಂಗಿಣಿ ರಚನೆಗೊಳ್ಳು ತ್ತದೆ. ಮೂರು ತಲೆಮಾರುಗಳ ಶೃಂಗಾರ 
ಕತೆಯಿದು. ಶ್ರೀಕ್ಷ ಷ್ಟು Aad ಶ್ರೀಕೃಷ್ಣ ಮಹಿಮಾ ಸ್ತುತಿ ಮತ್ತು 
ಶೃಂಗಾರ ಭಕ್ತಿಗಳ ಮಹೋನ್ನ ತಿಗಳ ನಿರೂಪಣೆಯೇ ಈ ಕೃತಿಯ ರಚನೋದ್ಹೇಶ. 
ಶ್ರೀಕೃಷ್ಣ ಕೃಷ್ಣದೇವರಾಯರಲ್ಲಿ ಹಾಗೂ ದ್ವಾರಕಾ ವಿಜಯನಗರಗಳಲ್ಲಿ ಅಭೇದತ್ವ 
ವನ್ನು ಕಲ್ಪಿಸುವ ಹವಣು ಸಹ ಇಲ್ಲಿ ನಡೆದಿದೆ. ಸಾಂಪ್ರದಾಯಿಕ ಲಕ್ಷಣಗಳ ದೃ ಷ್ಟ 
ಯಿಂದ ಇದೊಂದು ಮಹಾ ಕಾವ್ಯ. ಗಾತ್ರದ ದೃಷ್ಠಿ ಯಿಂದ ಇದೊಂದು ಬೃ ಹತ್‌ 
ಕಾವ್ಯವೂ ನಿಜ. ಆದರಿ ಅನಾವಶ್ಯಕವಾದ ವರ್ಣನೆಗಳನ್ನು , ಪುನರಾವರ್ತನೆಗಳನ್ನು 
ಮರೆತದ್ದಾದಕೆ ಅದು ಮೇಲ್ಗತೆಯಾಗಿ, ವರಿಷ್ಠ ಕಾವ್ಯವಾಗಿ ಕನ್ನಡ ಸರಸ್ವತಿಯ 
ಮುಕುಟಿಮಣಿಯಾಗಿ ರಾರಾಜಿಸತ್ತದೆ. 


ಕೃತಿನೇಳ್ವ ಕನಕದಾಸೋತ್ತಮ ಕೇಳ್ದವ । ಆತಿ ಸುಜ್ಞಾನವಧೂಟ 

ಕ್ಸ ತಿಗೆಕರ್ತನು ಕಾಗಿನೆಲೆಯಾದಿಕೇಶವ । ಕೃತಿಯ ಜೇ ಷ್ಣ ರೆ ಪುಣ್ಯ ವಹುದು 
ತ್ಸ ತ್ಮ ದೊಳುದಿಸಿದ ಮಾತ ನಾಲಗೆ! ಕೊನೆಯಲ್ಲ ವಿಸ್ತ ರಗಿಯ್ದು 
ಇನಿಯಳೆ [ಡಿ ನಿನ್ನ ಕರ್ಣರಸಾಯನ | ವೆನಲುಸಿರುವೆನೀ ಕೃ ತಿಯ 


ಈ ಕೃತಿಯ ಉದ್ದೇಶ ಸಿದ್ದಿಗಳೆಲ್ಲ ಈ ಸಾಂಗತ್ಯಗಳಲ್ಲಿ ಉಲ್ಲೇಖಗೊಂಡಿವೆ 
ಯೆಂದೇ ಹೇಳಬಹುದು. ಹರಿಹರಾಭೇದತ್ವವನ್ನು ಸ್ಥಾಪಿಸುವ ಮೂಲಕ ಈ 
ಕೃತಿಯ ಫನತೆ ಹೆಚ್ಚಿ ದೆಯೆನ್ನ ಬೇಕು. | 

ಶ್ರೀರಾಮಚಂದ್ರನ ಚರಿತ್ರೆ, ನರೆದಲಗ್ಗ(ರಾಗಿ) ವ್ರೀಹಿ (ಭತ್ತ)ಯರ ಜಗಳದ 
ಕತೆ ಹಾಗೂ ಅದು ಸರಿಹಾರಗೊಂಡ ರೀತಿಯ ನಿರೂಪಣೆ ರಾಮಧಾನ್ಯ (ರಾಗಿ) 
ಚರಿತ್ರೆಯವಸ್ತು. ಇದರಲ್ಲಿ ಪೌರಾಣಿಕ ಮತ್ತು ಸಾಮಾಜಿಕ ವಸ್ತುಗಳು ರೂಪಕ 
ವಿಧಾನದಲ್ಲಿ ಓತಪ್ರೋತವಾಗಿ ಹೆಣಿಗೆಗೊಂಡಿವೆ. ಈ ಕಥೆಯ ಪ್ರಮುಖ ಪಾತ್ರ 
ಗಳು ಪ್ರಾಣಿಗಳಲ್ಲ, ಧಾನ್ಯಗಳು. ಇದು ಈ ಕ ಕೃತಿಯ ವೈಶಿಷ್ಟ ಪ್ರಾಯಶಃ 
ಜಗತ್ತಿನ ಯಾವ ಸಾಹಿತ್ಯದಲ್ಲಿಯೂ ಧಾನ್ಯಗಳನ್ನು ಕಾವ್ಯ ಚ ಗಳ ಮಟ್ಟಕ್ಕೆ 
ಏರಿಸಿದ್ದಿಲ್ಲ. ಇದು ವರ್ಗ ಜಾತಿಗಳ ಹೋರಾಟದ ಕತೆಯಾಗಿದ್ದು, ಆ ಕಾಲದ 


೫೪1 


ಸಾಮಾಜಿಕ ಸರಿಸ್ಥಿ ತಿಯನ್ನು ಪ್ರತಿಬಿಂಬಿಸುತ್ತದೆ. ತಾನು ಹುಟ್ಟಿ ದ ಜಾತಿಯೇ 
ಕಾರಣವಾಗಿ EE ಮಾನಸಿಕ ಯಾತನೆಗಿಲ್ಲಿ ಅಭಿವ್ಯಕ್ತಿ ಯ ಇಂಬು 
ದೊರತಿದೆ. "ಕನಕದಾಸನ ಮೇಲೆ ದಯಮಾಡಲು ವ್ಯಾಸ ಮುನಿ ಮಠದವರಿಲ್ಲ 
ದೂರಿಕೊಂಬುವರೋ' ಎಂದ ಪುರಂದರದಾಸರ ಮಾತನ್ನು ಈ ಸಂದರ್ಭದಲ್ಲಿ 
ನೆನೆಯಬಹುದು. ಇದರಲ್ಲಿ ವಿನೋದ ನಿಡಂಬನೆಗಳಿನೆ. ಗಾಂಭೀರ್ಯ ಘನತೆಗಳೂ 
ಇವೆ. ಪೌರಾಣಿಕ ಸಾಮಾಜಿಕ ಪ ಸ ಪ್ರಜ್ಞೆಗಳು ಸಮರಸವಾಗಿ ಬೆಕಿತಿರುವ, ಸಮಕಾಲೀನ 
ಪ್ರಜ್ಞೆಗೆ ವಿಡಂಬನ ವಿಧಾನದಲ್ಲಿ ಪೌರಾಣಿಕ ಮಹತ್ತನ್ನೂಡಿರುವ, ಆ ಮೂಲಕ 
ಸಮಾಜಾಂತರ್ಗತವಾದ ಕ್ರೂರ ಪಿಡುಗನ್ನು ಬಯಲಿಗೆಳೆದಿರುವ ಈ ಕೃತಿ ಆಣಕು 
ಮಹಾಕಾವ್ಯವಾಗದೆ ? 

ನಳಚರಿತ್ರೆ ಕನಕದಾಸರ ಅತ್ಯಂತ ಜನಪ್ರಿಯ ಕೃತಿ, ಕತೆಯ ಚೌಕಟ್ಟು, 
ಕಣ್ಣಿಗೆ ಕಟ್ಟುವಂಥ ಪಾತ್ರ ರಚನೆ, ವರ್ಣನೆಗಳ ತೊಡಕಿಲ್ಲದ ಭಾರವಿಲ್ಲದ ವಸ್ತು 
ರಚನೆ, ನೇರವಾಗಿ ಗುರಿಮುಟ್ಟುವ ಶೀಘ್ರಗತಿಯ ಕ್ರಿಯೆ,ಆಲಂಕಾರಗಳ ಭಾರವಿಲ್ಲದ 
ಸರಳ ಸುಂದರ ಸರಸ ದೇಶೀಶಲಿ ಇವುಗಳಿಗಿಂತ ಮಿಗಿಲಾಗಿ ನಳದಮಯಂತಿಯರ 
ಶ್ಯಾಗಮಯ ದೈವೀ ಪ್ರೇಮ. ಈ ಗುಣಗಳಿಂದ ಈ ಕೃತಿ ಸರ್ವಜನಸ್ರಿಯವಾಗಿದೆ. 
ನಳಚರಿತ್ರೆಯ ಆಧಾರದ ಮೇಲೆ ಅನೇಕ ನಾಟಕ ಕಾವ್ಯ ಮಹಾಕಾವ್ಯಗಳು ರಚನೆ 
ಗೊಂಡಿದ್ದರೂ ಕನ್ನಡಿಗರಿಗೆ ಸುಪರಿಚಿತವಾಗಿರುವ ನಳಚರಿತ್ರೆ ಇದೊಂದೇ. ನಳ 
ದಮಯಂತಿಯರಂತೆ ದ್ರೌಪದೀ ಸಮೇತರಾದ ಪಾಂಡವರು ವಾಚಕರ ಅನುಕಂಪಕ್ಕೆ 
ಪಾತ್ರರಾಗರೆಂಬುದನ್ನಿಲ್ಲಿ ಸ್ಮರಿಸಿಕೊಳ್ಳಬಹುದು. ಕನಕದಾಸರ ಹೆಸರು ಕೇಳದಿ 
ದ್ಹವರೂ ಅವರ ಕೃತಿಯ ಸವಿಯನ್ನ ನುಭವಿಸಿದ್ದಾರೆಂಬುದೊಂದೇ ಆ ಕೃತಿಯ 
ಹಾಗೂ ಕೃತಿಕಾರನ ಹರಿಮೆಗೆ ಸಾಕ್ಷಿಯಾಗಿದೆ. "ವನಿತೆ ಮಲಗಿಹಳೋ ಅಧ್ಸೈರ್ಯದಿ 
ನೆನವಳೋ;' "ದೊಡ್ಡ ಹೊಟ್ಟೆಯ ಗೂನು ಬೆನ್ನಿನ ಅಡ್ಡ ಮೋರೆಯ ಗಂಟು 
ಮೂಗಿನ? ಇವೇ ಮೊದಲಾದ ಭಾಮಿನಿ ಷಟ್ಟಿದಿಗಳು ಆಬಾಲವೃದ್ಧರ ರಸನಾಗ್ರೆ 
ಗಳಲ್ಲಿ ಸದಾ ನರ್ತಿಸುತ್ತನೆಯೆಂಬುದನ್ನು ನೆನೆದಾಗ ಕವಿಯ ಬಗ್ಗೆ ಹೆನ್ಮು ಮೂಡ 
ದಿರಲಾರದು. 

ನಳಚರಿತ್ರೆಯಂತೆಯೇ ಸರ್ವ ಜನಾದರಣೀಯವಾದ ಕನಕದಾಸರ 
ಮತ್ತೊಂದು ಕೃತಿ ಹರಿಭಕ್ತಿಸಾರ. ಕೆಲವು ಸಟ್ಟದಿಗಳಲ್ಲಿ ಬಳಸಿರುವ ಅಂಕಿತದಿಂದ 
ಹಾಗೂ ಕೀರ್ತನೆ ಮತ್ತು ಇಲ್ಲಿಯ ಸದ್ಯಗಳಲ್ಲಿ ಕಾಣುನ ಭಾವಾಲೋಚನಾ 
ಸಾದ ೈಶೈದಿಂದ ಇದು ಕನಕದಾಸರ ಕೃ ತಿಯೆಂದು ನಿರ್ಣಯಿಸಬಹುದಾಗಿದೆ. ಹರಿ 
ಭಕ್ತಿಸಾರದ "ಗಣನೆಯಿಲ್ಲದ A ಮೊಲೆಯು ಣಿಸಲಾ ಸಯ ಬಿಂದುಗಳನದ 
ನೆಚಿಸಲಳವೇ ಸಪ್ತ ಸಾಗರಕಧಿಕವೆನಿಸಿಹೆದು' ಎಂಬ ಪದ್ಯವನ್ನು "ಹಲವು ಜನ್ಮದ 
ಶಾಯಿ ಎನಗಿತ್ತ ಮೊಲೆ ಹಾಲು | ನಲಿದು ಉಂಬಾಗ ಹನಿ ನೆಲಕೆ ಬಿದ್ದುದ ಕೂಡಿ 
ಅಳೆದುನೋಡಿದರೆ ಕ್ಸೀರಾಂಬುಧಿಗೆ ಇನ್ಮಿಗಿಲು' ಎಂಬ ಕೀರ್ತನೆಯ ಭಾಗವನ್ನು 

* 


೫೪11! 


ಹೋಲಿಸಿನೋಡಿದಾಗ,ಇಂಥ ಹಲವು ಹೋಲಿಕೆಗಳನ್ನು ಗುರುತಿಸಲು ಸಾಧ್ಯವಾಗಿರು 
ವಾಗ ಈ ನಿರ್ಣಯ ಸಾಧುವೆಂದೇ ಸ್ಪಷ್ಟವಾಗುತ್ತದೆ. ಇದು ಅವರ ಕಾವ್ಯ ಜೀವನದ 
ಅಂತಿಮ ಕೃತಿ. ಹರಿನಾಮ ಸಂಕೀರ್ತನೆ, ಭಕ್ತ ಪರಮಾತ್ಮರ ಸಂಬಂಧ, ಸಾಧಕನ 
ಆತ್ಮಶೋಧನೆ, ಆರ್ತತೆ, ನಿರಾಶೆ, ಕಳವಳ, ಉದ್ವಿಗ್ನತೆ, ಸಂಶಯೆ, ಛಲ, ಆತ್ಮ 
ಸಮರ್ಪಣೆ, ಸಂಸಾರನಿರಸನ, ವೈರಾಗ್ಯ, ವ್ಯಾಕುಲ ಇವೇ ಮೊದಲಾದ ಮಾನಸಿಕ 
ವ್ಯಾಪಾರಗಳು, ಆತ್ಮಾನುಸಂಧಾನದ ರೀತಿನೀತಿಗಳು ಈ ಶತಕದ ಸಾಮಗ್ರಿಯಾಗು 
ತ್ತದೆ. ರಾಮಾಯಣ ಭಾರತ ಭಾಗವತಗಳ ಸಾರಾಂಶವು ಈ ಪುಟ್ಟ ಕೃತಿಯಲ್ಲಿ 
ಅಡಕಗೊಂಡಿದೆ. "ಗಿಳಿಯ ಮರಿಯನು ತಂದು ಪಂಜರದೊಳಗೆ ಪೋಷಿಸಿ,” "ದೀನ 
ನಾನು ಸಮಸ್ತಲೋಕಕೆ ದಾನಿ ನೀನು, "ಗತಿವಿಹೀನರಿಗಾರು ನೀನೇ ಗತಿ ಕಣಾ' 
"ನೀರಮೇಲಣ ಗುಳ್ಳೆಯಂದದಿ ತೋರಿಯಡಗುವ ದೇಹವೀ, “ಎಂಜಲೆಂಜಲು 
ಎಂಬರಾ ನುಡಿ ಎಂಜಲಲ್ಲವೇ,' ಇವುಗಳನ್ನು ಮೇಲಿಂದ ಮೇಲೆ ನೆನೆಯದ 
ಕನ್ನಡಿಗರಿದ್ದಾರೆಯೇ? ಇವು ನಿರಕ್ಷರಿಗಳ ಬದುಕಿನ ಭಾಗವಾಗಿವೆ ಎಂದರೆ ಅಚ್ಚರಿ 
ಯಾಗದಿರದು. 

ಹೀಗೆ ಕನ್ನಡಗರ ಜೀವನದಲ್ಲಿ ಜೀವಧಾತು ಎಂಬಂತೆ ಸೇರಿಕೊಂಡಿರುವ ಕವಿ 
ಚಿರಂತನ ಶಕ್ತಿಯ ಪ್ರತಿಮಾ ರೂಸನೆಂದೇ ಹೇಳಬಹುದು. ಕನಕದಾಸರ ನಡೆಯೆಂತು 
ನೇರವೋ ನುಡಿಯೂ ಅಷ್ಟೇ ನೇರ. ಆದ್ದರಿಂದ ಅವರ ಶೈಲಿ ನಿರಾಭರಣ ಸುಂದರ 
ವಾಗುತ್ತದೆ. ಸಾಮಾನ್ಯ ಜನತೆಯನ್ನು ದೃಸ್ಟಿಯಲ್ಲಿಟ್ಟುಕೊಂಡ ಕವಿಯ ಗಹನಾತಿ 
ಗಹನ ಚಿದ್ಹ್ಯಾಪಾರಗಳ ಸಂವಹನಕ್ಕೆ ಆ ತೈಲಿ ಅನಿವಾರ್ಯವಾಗುತ್ತದೆ. ಉಪಮಾ 
ರೂಪಕಾದಿ ಕಾವ್ಯಾಲಂಕಾರಗಳಲ್ಲಿಯೂ ಅವರು ಮಾತಾಡಬಲ್ಲರೆಂಬುದಕ್ಕೆ ಅನೇಕ 
ನಿದರ್ಶನಗಳನ್ನು ನೀಡಬಹುದು. “ಪಾಪ ಕ್ಷಯಕ್ಕೆಂದು ಗಂಗೆಯೊಳ್ಳಿಂದಕೆ | ಪಾಪಿಯ 
ಮೊಸಳೆ ತಿಂದಂತೆ', "ಮೂಢರಂದದೊಳು ಗುದ್ದಲಿಯನು | ಕೊಂಡು ನಾಡ ಕಾಲುವೆ 
ತಿದ್ದುವರೆ?? "ಹುಲಿಯ ಮಿಸಾಸೆಯ ಪಾಶವಿಡಿದು ಗೋವತ್ಸಗಳು ನಲಿದು 
ಉಯ್ಯಾಲೆಯಾಡಿದಂತೆ', "ಉದಯಾಸ್ತಮಾನವೆಂಬ ಎರಡು ಕೊಳಗವ ಮಾಡಿ 
ಆಯುಷ್ಯದ ರಾಶಿಯನು ಅಳೆಯಿರಯ್ಯ'; "ಒಡಲಿನ ಆಸೆಗಾಗಿ ಜೇನಿನಲ್ಲಿ ತೊಡಕಿ 
ಬಿದ್ದ ನೊಣದಂತೆ ಬಾಯಬಿಡುವೆ. "ನಾವು ಕುರುಬರು ನಮ್ಮ ದೇವರು ಬೀರಯ್ಯ, 
ಕಾವ ನಮ್ಮಜ್ಜ ನರಗುರಿಯ ಹಿಂಡುಗಳ';, "ಗಂಧಶಾಲಿಯ ಬತ್ತದೊಳಗಿರ್ದ 
ಕಳೆಯ ಕೇಳ್ತಂದದೆ ಖಳರ ತೀರ್ಕಣಿಸಿ.? ವ್ಯಂಗ್ಯ ವಿಡಂಬನೆಗಳು ಇವರ ಶೈಲಿಯ 
ಹೆಗ್ಗು ಣ. ಅವು ಹಲವು ಸಲ ಪ್ರಶ್ನೆ ರೂಪದಲ್ಲಿ ಹೊರಹೊಮ್ಮುತ್ತವೆ. “ತೀರ್ಥವನು 
ಪಿಡಿದವರೆಲ್ಲ ತಿರುನಾಮಧಾರಿಗಳೇ?' "ಬಾಯಿ ನಾರಿದ ಮೇಲೆ ಏಕಾಂತವೇ?' 
ಪ್ರಸನ್ನತೆ, ಸಮರಸತೆ, ತಿರುಳುಗನ್ನ ಡದ ದೇಸಿತನದ ಬೆಡಗುಗಳು ಅವರ ಎಲ್ಲ ಕೃತಿ 
ಗಳಲ್ಲೂ ಪರಿಮಳಿಸುತ್ತವೆ. ಅವರ ಶೈಲಿಯ ಮೇಲೆ ಕುಮಾರವ್ಯಾಸನ ಪ್ರಭಾವ 
ಸಾಕಷ್ಟಾಗಿದೆ. ಕನ್ನಡವನ್ನು ತಮ್ಮ ಚಿತ್ತವೃತ್ತಿ ಕಲ್ಪಕತೆಗಳಿಗನುಗುಣವಾಗಿ 


XIX 


ಮಿಡಿದು, ನಾದಿ, ಮೇಣದಂತೆ ತಿದ್ದಿಕೊಳ್ಳುವ ವಿಶಿಷ್ಟವಾದ ಮೋಡಿ ಕನಕ 
ದಾಸರಿಗೊಗ್ಗಿ ಬಂದಿರುವುದಂತು ನಿಜ. ಕಮ್ಮಗೋಲ(ಕಾಮ) ಭಾಷಿಗ(ವಿದ್ಯಾಧಿಪತಿ) 
ಹೊಕ್ಕುಳ ಹೊನಿನವ (ಕಮಲನಾಭ) ಬಾಯೊಳಗಿಹಳ ಗಂಡ (ಬ್ರಹ್ಮ) ಉತ್ಕಚದ 
ಬಾಲೆ (ದ್ರೌಪದಿ) ನೀರ ಮಸ್ಕಕದಲ್ಲಿ ಧರಿಸಿದನ (ಶಿವ) ವಲವಪಿಶಾಕಿ (ವಾಲ್ಮೀಕಿ) 
ಇಂಥ ಪ್ರಯೋಗಗಳು ನೂರಾರು. ಇವುಗಳಿಂದ ಆವರೆಂಥ ಶಬ್ದ ಗಾರುಡಿಗನೆಂಬುದು 
ವ್ಯಕ್ತವಾಗುತ್ತದೆ. : 

ಕವಿ ಸಾಯುತ್ತಾನೆ; ನಿಜಕವಿ ಸಾಯುವುದಿಲ್ಲ. ತನ್ನ ಕೃತಿಗಳ ಮೂಲಕ 
ಅವನು ಬದಕಿರುತ್ತಾನೆ; ಯಾವ ಕವಿ ಕಂತೆಯನ್ನೊಗೆದನಂತರವೂ ಜನಮನದಲ್ಲಿ 
ನಿತ್ಯನೂತನವಾಗಿ ಜೀದೀಪ್ಯಮಾನನಾಗಿ ರಾರಾಜಿಸುತ್ತಾನೆಯೋ, ಯಾವ ಕವಿಯ 
ಕೃತಿಗಳು ಶತಶತಮಾನಗಳ ತನಕ ಜನತೆಯ ಬದುಕಿಗೆ ಬೆಳಕಾಗಿ ಜೀವಸತ್ವವಾಗಿ, 
ಕಾಮಧೇನುವಾಗಿ ಉಳಿಯುತ್ತವೆಯೋ ಅವನೇ ಅಮರ ಕವಿ. ಕನಕದಾಸರು 
ಅಂಥ ಕವಿಗಳ ಗುಂಪಿಗೆ ಸೇರಿದವರು. ಪುರಂದರ ದಾಸರಿಗೆ ಸಮತೂಕದವನೂ 
ಸ್ವತಂತ್ರ ಕಾಂತಿಯುಳ್ಳ ವನೂ ಆಗಿ ಕನಕದಾಸನು ಅದೇ ಕಾಲದಲ್ಲಿ ಜೀವಿಸಿದನು 
ಎಂಬ ರಂ. ಶ್ರೀ. ಮುಗಳಿಯವರ ಅಭಿಪ್ರಾಯ ಉಪಾದೇಯವಾದಡ್ಡೆ. ಯಾವ 
ದಾಸರೂ ಅನುಭವಿಸದ ನಿಂದಾವಮಾನ ಕುಹಕಗಳನ್ನು ಕನಕದಾಸರು ಎದುರಿಸ 
ಬೇಕಾಯಿತೆಂಬ, ಗುರು ವ್ಯಾಸರಾಯರ ನಿವೇಕದಿಂದಾಗಿ ಅವರೊಡ್ಡಿದ ಎಲ್ಲ ಪರೀಕ್ಷೆ 
ಗಳಲ್ಲಿ ಉತ್ತೀರ್ಣರಾಗಿ, ಅಂದಿನ ಮಾತ್ರವಲ್ಲ, ಎಲ್ಲ ಕಾಲದ ದಾಸರಿಗಿಂತ ಹಾಗೂ 
ಸಂತ ಶ್ರೇಷ್ಮರಿಗಿಂತ ಅವರು ಉಜ್ವಲರಾಗಿ ಪ್ರಜ್ವಲಿಸಿದರೆಂಬ ಸಂಗತಿ ಎಲ್ಲರ 
ಹೆಮ್ಮೆಗೆ ಕಾರಣವಾಗಿದೆ. ಕೋಣ ಮಂತ್ರದಿಂದ ಅವರ ಪರೀಕ್ಷೆ ಪ್ರಾರಂಭವಾಗು 
ತ್ತದೆ. ಕದಳೀ ಪರೀಕ್ಷೆಯಲ್ಲಿ ಗೆದ್ದ ಅವರು ಸುತ್ತಮುತ್ತಣವರ ಉರಿಗಣ್ಣಿಗೆ ಗುರಿ 
ಯಾಗುತ್ತಾರೆ. ನಾನು ಹೋದರೆ ಹೋಗಬಹುದು ಎಂಬ ಸತ್ಯವನ್ನು ನುಡಿದು, 
ಗುರುವಿನ ಮುಷ್ಟಿಯಲ್ಲಿ ವಾಸುದೇವನನ್ನು ಗುರುತಿಸಿ ಅವರು ಗುರುಗಳ ಪ್ರಶಂಸೆಗೆ 
ಪಾತ್ರರಾಗುತ್ತಾರೆ; ಶ್ರೀಕ್ಷಷ ಭುವನನೇಶಾಭಿರಾಮನಾಗಿಯೇ ಪೃತ್ಯ ಕನಾಗ 
ಜೇಕಾಗಿಲ್ಲ, ಶುನಕಸರ್ಷಗಳೆ ಗ ರೂನದಲ್ಲಿಯೂ' ೬ ಟ್ಟಿ, 
ಭಕ್ತರಿಗೆ ಮಾತ್ರ ಅವನು ಕಾಣಿಸಿಕೊಳ್ಳುತ್ತಾನೆಂಬ ಸತ್ಯವನ್ನು ಗುರುಗಳಿಗೆಯೆ 
ಸಾಬೀತು ಮಾಡಿ ತೋರಿಸುತ್ತಾರೆ. ಕೊನೆಗೆ ಉಡುನಿ ಕೃಷ್ಣನು ತಾನಿದ್ದ ಕಡೆಗೆ 
ಮುಖತಿರುಗಿಸುತ್ತಾನೆ. ಈ ಸಂಗತಿಗಳಿಲ್ಲ ಸವಾಡ ಸದ್ಭಶವಾಗಿದೆ, ನಿಜ. ಅವರಿಗೆ 
ಪರಮಾತ್ಮನ ಸಾಕ್ಷಾತ್ಕಾರವಾಗಿತ್ತೆಂಬುದಕ್ಕೆ ಅವರ ಮಹಿಮಾತಿಶಯಕ್ಕೆ ಹಾಗೂ 
ಅವರ ಭಕ್ತಿ ನಿರ್ಭರತೆಗೊಡ್ಡಿದ್ದ ಪ್ರತಿಮೆಗಳಿವು. ಇವುಗಳಲ್ಲಿ ಕೆಲವಾದರೂ 
ವಾಸ್ತವ ಸಂಗತಿಗಳಾಗಿರಬೇಕಂಬುದರಲ್ಲಿ ಸಂಶಯವಿಲ್ಲ. 

ಕನಕದಾಸರು ದಾಸ ಪಂಥದ ಕೀರ್ತನಕಾರರು ಮಾತ್ರವಲ್ಲ. ಎಲ್ಲ ಮತೀಯ 
ಬಂಧನಗಳಿಂದ ಪಾರಾಗಿ, ಸಾಮಾಜಿಕ ಕಟ್ಟುನಿಟ್ಟುಗಳಿಂದ ಮುಕ್ತರಾಗಿ ಆಧ್ಯಾತ್ಮ 
ಸಿದ್ಧಿಯ ಶಿಖರವನ್ನೇರಿದ ವಿಶ್ವ ಬಂಧು, ಸಂತ ಕವಿಗಳು, 


AX 


ಕನಕದಾಸರ ಜಯಂತಿಯ ಸಂದರ್ಭದಲ್ಲಿ ಜನಪ್ರಿಯ ಕನಕಸಂಪುಟಿವನ್ನು 
ಪ್ರಕಟಿಸಿ ಅದನ್ನು ಸುಲಭ ಬೆಲೆಗೆ ಮಾರುವ ನಿರ್ಣಯವನ್ನು ತೆಗೆದುಕೊಂಡ 
ಕರ್ನಾಟಕ ಸರ್ಕಾರ ಹಾಗೂ ಕನಕದಾಸ ಜಯಂತ್ಯುತ್ಸವ ಸಮಿತಿಗಳು ಶ್ಲಾಘನೆ 
ರ್ಹವಾಗಿವೆ. ಈ ಸಂಪುಟಿದ ಸಂಪಾದನೆಯಲ್ಲಿ ನೆರವಾದ ಸಂಪಾದಕ ಮಂಡಲಿಗೂ, 
ಈ ದಿಶೆಯಲ್ಲಿ ಸಾಕಷ್ಟು ಪ್ರೋತ್ಸಾಹ ನೀಡಿದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೂ 
ವಂದನೆಗಳು ಸಲ್ಲುತ್ತವೆ. 


ದೇಜಗೌ 


ಭಾಗ-೧: 


ಪ೭ವಿಡಿ 


ಅರಿಕೆ 
ಪೀಠಿಕೆ 


ಕನಕದಾಸರ ಹಾಡುಗಳು 


ವರವ ಕೊಡು ಎನಗೆ ವಾಗ್ದೇವಿ 

ಶಿವ ಶಿವ ಶಿವ ಎನ್ನ್ಟಿರೊ 

ನಮ್ಮಮ್ಮ ಶಾರದೆ 

ಎನ್ನ ಕಂದ ಹಳ್ಳಿಯ ಹನುಮ 
ಏನೆಂದಳೇನೆಂದಳೋ 

ಏನೆಂದು ಕೊಂಡಾಡಿ ತುತಿಸಲೋ ದೇವ 
ಈತನೀಗ ವಾಸುದೇವನು 

ಆರು ಹಿತವರು ಎಂದು ನಂಬಬೇಡ 
ದಾಸದಾಸರ ಮನೆಯ ದಾಸಿಯರ ಮಗ ನಾನು 
ತಲ್ಲಣಿಸದಿರು ಕಂಡ್ಯ ತಾಳು ಮನವೆ 
ಭಜಿಸಿ ಬದುಕೆಲೊ ಮನುಜ 

ಆರು ಬಾಳಿದಕೀನು 

ಎಲ್ಲಾರು ಮಾಡುವುದು ಹೊಟ್ಟಿ ಗಾಗಿ 
ಹೂವ ತರುವರ ಮನೆಗೆ 

ಇಷ್ಟು ದಿನ ಈ ವೈಕುಂಠ 

ಅಡಿಗೆಯನು ಮಾಡಬೇಕಣ್ಣ 

ಬಾಗಿಲನು ತೆಕೆದು ಸೇನೆಯನು ಕೊಡೊ ಹರಿಯೆ 
ನೀ ಮಾಯೆಯೊಳಗೋ 

ಕುಲ ಕುಲ ಕುಲನೆನ್ನುತಿಹರು 

ಕುಲ ಕುಲ ಕುಲನೆಂದು ಹೊಡೆದಾಡದಿರಿ 
ದೇವಿ ನಮ್ಮ ದ್ಯಾವರು ಬಂದರು 

ನಾವು ಕುರುಬರು 

ಡೊಂಕು ಬಾಲದ ನಾಯಕರೆ 

ತನು ನಿನ್ನದು ಜೀವನ ನಿನ್ನದೊ 


೨ 


99 


le ಕ್ಕೆ ಟ್ರೂ lo 
lo 


ಲ್ರೌ 


೫೫11 


ತೊರಕಿದು ಜೀವಿಸಬಹುದೆ 

ಸತ್ಯವಂತರ ಸಂಗವಿರಲು 

ಈಶ ನಿನ್ನ ಚರಣ ಭಜನೆ 

ಏನು ಬರುವುದೋ 

ಕೇಶವನೊಲುವಮೆಯು ಆಗುವ ತನಕ 

ಅಹುದಾದರಹುದೆನ್ಸಿ 

ಕಂಡೆ ನಾ ತಂಡತೆಂಡದ ಹಿಂಡು ದ್ಸೈವ 

ಆರು ಬದುಕಿದರಯ್ಯ 

ದಾನಧರ್ಮವ ಮಾಡಿ ಸುಖಿಯಾಗು ಮನವೆ 

ಬಂಜೆವಯ್ಯ ಗೋವಿಂದಸೆಟ್ಟಿ 

ಕಷ್ಟಪಟ್ಟರೂ ಇಲ್ಲ 

ದುರ್ಜನರ ಸಂಗ ಎಂದಿಗೊಲ್ಲೆ ನು ಹರಿಯೆ 

ಅಜ್ಞಾನಿಗಳ ಕೂಡೆ ಅಧಿಕ ಸ್ನೇಹ 

ಸಾಕು ಸಾಕು ಮನುಜಸೇವೆಯು 

ನಾನು ನೀನು ಎನ್ನದಿರೊ 

ಯಾತರವನೆಂದುಸಿರಲಿ 

ಆವ ಸಿರಿಯಲಿ ನೀನು ಎನ್ನ ಮರೆತೆ? 

ಎಲ್ಲಿರುವನೋ ರಂಗ 

ಎಲ್ಲಿ ನೋಡಿದರಲ್ಲಿ ರಾಮ 

ಎಂದಿದ್ದರೀಕೊಂಪೆ ಎನಗೆ ನಂಬಿಕೆಯಿಲ್ಲ 

ಎಳ್ಳುಕಾಳಿನಷ್ಟು ಭಕುತಿಯೆನ್ನೊಳಗಿಲ್ಲ 

ಏನು ಇಲ್ಲದ ಎರಡು ದಿನದ ಸಂಸಾರ 

ಊರಿಗೆ ಬಂದರೆ ದಾಸಯ್ಯ 

ಕನಕದಾಸನ ಮೇಲೆ ದಯ ಮಾಡಲು 

ಡಿಂಬಿನೊಳು ಪ್ರಾಣವಿರಲು 

ತನ್ನ ಪ್ರಾಪ್ತಿಯ ಫಲವ 

ತೀರ್ಥವನು ಸಿಡಿದವರೆಲ್ಲ 

ನನ್ನಿಂದ ನಾನೇ ಜನಿಸಿ 

ನಾರಾಯಣ ಎಂಬ ನಾವದ 
ನಾರಾಯಣ ನಿನ್ನ ನಾಮ 

. . ನೀನೇನ ಮಾಡಲಾಫೆ ರಂಗಯ್ಯ 
ನೆಚ್ಚದಿರು ಸಂಸಾರ ನೆರೆಯಲ್ಲವೀಕಾಯ 


ಭಾಗ-೨: 


ಭಾಗ-೩: 


xxiii 
ನೇಮವಿಲ್ಲದ ಹೋಮ 
ಬದುಕಿದೆನು ಬದುಕಿದೆನು 
ಬಾಯಿ ನಾರಿದ ಮೇಲೆ ಏಕಾಂತವೆ? 
ಬೊಂಬೆಯಾಟವನಾಡಿಸಿದ 
ಮರೆಯದಿರು 
ಮುತ್ತು ಬಂದಿದೆ ಕೇರಿಗೆ 
ಯಮದೂತರಿನ್ನೇನು ಮಾಡುವರು 
ಯಾಕೆ ನೀನಿಲ್ಲಿ ಪವಡಿಸಿದೆ 
ವರಕವಿಗಳ ಮುಜೆ 
ಸಂಸಾರ ಸಾಗರವನುತ್ತರಿಸುವೊಡೆ 
ಹ್ಯಾಂಗೆ ನೀ ದಾಸನಾದಿ 


ಹರಿಭಕ್ತಿಸಾರ 


ರಾಮಧಾನ್ಯ ಚರಿಕ್ರೆ 


೮೦ 
ಆಗಿ 
೮೨ 
೮೩ 
ಲಜ್‌ 
೮೬ 
೩ 
೮೮ 
೯೦ 
೯ಗಿ 
೯8, 


೯ಬಿ 


೧೩೪ 


ಭಾಗ 0 


ಕನಕರಾಸರ ಹಾಠುಗಳು 


ವರವಕೊಡು ಎನಗೆ ವಾಗ್ದೇವಿ 


ರಾಗ: ಕಲ್ಯಾಣಿ, ರೂಪಕೆತಾಳ 


ವರವ ಕೊಡು ಎನಗೆ ವಾಗ್ದೇವಿ ನಿಮ್ಮ 
ಚರಣ ಕಮಲಗಳ ದಯಮಾಡು ದೇವಿ | | ಪಲ್ಲವಿ | 


ಶಶಿಮುಖದ ನಸುನಗೆಯ ಬಾಲೆ 

ಎಸೆವ ಕರ್ಣದ ಮುತ್ತಿನೋಲೆ 

ನಸುವ ಸುಪಲ್ಲ ಗುಣಶೀಲೆ | ದೇವಿ 

'ಬಿಸಜಾಕ್ಷಿ ಎನ್ನ ಹೃದಯದೊಳು ನಿಂದಳೆ | ೧ || 


ಇಂಪು ಸೊಂಪಿನ ಚಂದ್ರಬಿಂಬೆ 

ಕೆಂಪು ತುಟಿಗಳ ನಾಸಿಕದ ರಂಭೆ 

ಜೊಂಪು ಮದನ ಸಿಂಗಾಡಿ ಪೂರ್ಣ ಶಕ್ತಿ ಬೊಂಬೆ | ಒಳ್ಳೆ 

ಸಂಪಿಗೆ ಮುಡಿಗಿಟ್ಟು ರಾಜಿಸ ಶಾರದಾಂಬೆ | | ೨ || 


ರವಿಕೋಟಿ ತೇಜ ಪ್ರಕಾಶೆ | ಮಹಾ 

ಕವಿಜನ ಹೃತ್ಸುಮಲ ವಾಸೆ 

ಅವಿರಳಪುರಿ ಕಾಗಿನಲೆಯಾದಿ ಕೇ | 
ಶವನ ಸುತನೀಗೆ ಸನ್ನುತ ರಾಣಿ ವಾಸೆ | ೩ | 


ಅರ್ಥ : ಶಶಿಮುಖ-ಚಂದ್ರ ಮುಖ, ನಸುವ-ಸ್ವಲ್ಪವೇ ಕಾಣಿಸಿಕೊಳ್ಳುವ, ಚಂದ್ರ ಬಿಂಬೆ- 
ಚಂದ್ರ ಬಿಂಬದಂಥವಳು. ಬಿಸಜಾಕ್ಷಿ-ಕಮಲದಂಥ ಕಣನ್ಸ ಳ್ಳ ವಳು. ನಾಸಿಕ- 
ಮೂಗು. ಸಿಂಗಾಡಿ-ಬಿಲ್ಲು. ಅನಿರಳಪುರಿ-ದಟ್ಟಿ ನಾದ ಪಟ್ಟಣ, ಪ್ರಸಿದ್ಧ ಪಟ್ಟಿ ಣ. 

ಭಾವ: ವಿದ್ಯಾ ಭಿನರಾನಿ ದೇವತೆಯಾದ ಶಾರದೆಯನ್ನು ಕನಿ ಕನಕದಾಸರು ವರ್ಣಿಸಿ 
ಸ್ತುತಿಸುತ್ತಿದ್ದಾರೆ. 


ಹನಕದಾಸರ ಹಾಡುಗಳು ತ 


ಶಿವ ಶಿವ ಶಿವ ಎನ್ನಿರೊ 


ರಾಗ: ಆರಭಿ, ಅದಿತಾ ? 


ಶಿವ ಶಿವ ಶಿವ ಎನ್ನಿರೊ-ಮೂಜಗದವರೆಲ್ಲ 


ಶಿವ ಶಿವ ಶಿವ ಎನ್ನಿರೊ. | 
ಆಗಮಸಿದ್ಧಾಂತ ಮೂಲದ ಜಸನಿದು (ಶಿವ)-ನಿಮ್ಮ 

ರೋಗದ ಮೂಲವ ಕೆಡಿಸ ಔಸಧವಿದು (ಶಿವ) |೧| 
ಮನುಜ ಜನ್ಮದಿ ಹುಟ್ಟಿ ಮೈಮರೆದಿರಬೇಡಿ (ಶಿವ)-ನಿಮ್ಮ 
ತನುಮನ ಪ್ರಾಣವ ವ್ಯರ್ಥವ ಮಾಡದೆ (ಶಿವ) | ೨ | 
ಅಪರಾಧಕೋಟ ತ್ಯಜಿಸಬೇಕಾದರೆ (ಶಿವ)-ಮುಂಜೆ 
ಉಪಮಿತರೋರ್ಮಿತರರಿಯದ ಜಸವಿದು (ಶಿವ) | ೩॥ 
ಜವನ ಬಾಧೆಯ ನೀವು ಜನಿಸಬೇಕಾದರೆ (ಶಿವ)-ನಿಜ 

ಸುವಿಮಲ ಮುಕ್ತಿಯ ಪಡೆಯ ಬೇಕಾದರೆ (ಶಿವ) | ೪ | 
ಭುವನಕೆ ಬಲ್ಲಿದರಾಗಬೇಕಾದಕೆ (ಶಿವ)-ನೀವು 

ಭವನ ಪದನಿಯನು ಪಡೆಯಬೇಕಾದರೆ (ಶಿವ) | ೫ | 
ಗುರುಲಿಂಗ ಜಂಗಮವ ಅರಿಯಬೇಕಾದರೆ ( ಶಿವ)-ಮುಂದೆ 
ಪರಮಾತ್ಮನ ನೀವು ತಿಳಿಯಬೇಕಾದರೆ (ಶಿವ) | ೬॥ 
ಪೃಥ್ವಿಗೆ ಸದ್ಗುರುವಾಗಬೇಕಾದರೆ (ಶಿವ)-ನೀವು 

ತತ್ತ್ವಸತಿ ಆದಿಕೇಶವನ ಕೂಡಬೇಕಾದರೆ (ಶಿವ) ©. |೭| 


ಆರ್ಥ : ಆಗಮಸಿದಾ ೦ತ-ಜ್ಞಾನ ಶಾಸ್ತ್ರ ತೆತ್ತಗಳುು  ಉಸನಿತಲ್‌- ಹೋಲಿಕೆಗೆ ಒಳ” 
ಪಡುವವರು, ಸಾಮಾನ್ಯರು. ಉರ್ಪಿತರು-ಉರ್ಪಿತರು (?). ಗರ್ಪಿತರು. 
ಜನ-ಯನಮು. ಭುವನ-ಲೋಕ. ಬನ್ಗಿದರುಎಜ್ಜಾಾನಿಗಳು, ಪೃಥ್ವಿ ಭೂಮಿ. 

ಭಾವ : ಹರಿದಾಸರಾದ ಕನಕದಾಸರು ಶಿವನ ಮಹಿಮೆಯನ್ನು, ಅನನ ಧ್ಯಾನದಿಂದ ದೊರೆ: 
ಯುವ ಫಲನನ್ನು ಈ ಹಾಡಿನಲ್ಲಿ ವಿವರಿಸಿದ್ದಾರೆ. ಕನಕದಾಸರ ಸರ್ವದೇವ. 
ಸಹಿಷ್ಣು ತಾ ದೃಷ್ಟಿಯನ್ನು ಇದು ಬಿಂಬಿಸುತ್ತದೆ. 


೪ ಜನಪ್ರಿಯ ಕನಕ ಸಂಪುಟ 


ನಮ್ಮಮ್ಮ ಶಾರದೆ 


ರಾಗ: ಮೋಹನ, ಅಟಿತಾಳ 


ನಮ್ಮಮ್ಮ ಶಾರಜಿ ಉಮಾಮಹೇಶ್ವರಿ 
ನಿಮ್ಮೊಳಗಿಹನ್ಯಾರಮ್ಮ ಪ 


ಕಮ್ಮಗೋಲನ ವೈರಿಸುತನಾದ ಸೊಂಡಿಲ 
ಹೆಮ್ಮಯ್ಯ ಗಣನಾಥನೆ | ಅ || 


ಮೋರೆಕಪ್ಪಿನ ಭಾವ ಮೊರದಗಲ ಕಿವಿ 
ಕೋರೆದಾಡೆಯವನ್ಯಾರಮ್ಮ 

ಮೂರು ಕಣ್ಣಿನ ಸುತ ಮುರಿದಿಟ್ಟ ಚಂದ್ರನ 

ಧೀರ ತಾ ಗಣನಾಥನೆ ಅಮ್ಮಯ್ಯ |॥೧॥ 


ಉಟ್ಟ ದಟ್ಟಿಯು ಬಿಗಿದುಟ್ಟಿ ಚಲ್ಲಣದ 
ದಿಟ್ಟ ತಾನಿವನ್ಯಾರಮ್ಮ ಶಿವನ 
ಪಟ್ಟದ ರಾಣಿ ಪಾರ್ವತಿಯ ಕುಮಾರ 


ಹೊಟ್ಟೆಯ ಗಣನಾಥನೆ ಅಮ್ಮಯ್ಯ | ೨ 1 
ರಾಶಿ ವಿದ್ಯೆಯ ಬಲ್ಲ ರಮಣಿ ಹಂಬಲನೊಲ್ಲ 

ಭಾಷಿಗನಿವನ್ಯಾರಮ್ಮ 

ಲೇಸಾಗಿ ಸುಜನರ ಸಲಹುವ ನೆಲೆಯಾದಿ | 
ಕೇಶವನ ದಾಸ ಕಾಣೆ ಅಮ್ಮಯ್ಯ | ೩ | 


ಅರ್ಥ: ಕಮ್ಮಗೋಲ-ಮನ್ಮಥ, ಕಮ್ಮುಗೋಲನ ವೈರಿಸುತ-ಮನ್ಮಥನ ವೈರಿಯಾದ ಶಿನನ 
ಮಗ, ಗಣಪತಿ, ಹೆನ್ಮುಯ್ಯ- ದೊಡ್ಡ ಅಯ್ಯ. ಭಾವ-ಮುಖಭಾವ ಉಳ್ಳವ. 
ಮೂರುಕಣ್ಣ-ಶಿವ. ಭಾಷಿಗ-ವಿದ್ಯೆಯ ಅಧಿಪತಿ, 


ಭಾವಃ ಶಾರದೆಯ ಸ್ತುತಿಯಿಂದ ಆರಂಭವಾದರೂ ಇದು ವಾಸ್ತವವಾಗಿ ಗಣಪತಿಯ 
ಪ್ರಾರ್ಥನೆ ಶಾರದೆಯ ಒಳಗೂ ಅಡಗಿರುವವನು, ಕಾಮವೈ ರಿಯಾದ ಶಿವನ 
ಕುಮಾರನು, ಗಣಪ, ಗಣಪತಿಯ ಮುಖ್ಯ ಕನಿ, ಕೋರೆದಾಡ್ಕೆ ಅನನ ವಸ್ತ್ರ 
ವಿಶೇಷ, ವಿದ್ಯಾ ಸಂಪತ್ತು, ಸ್ತ್ರೀಯರ ಬಗೆಗಿನ ಅನಾಸಕ್ತಿ ಭಾಷಾಸಂಪನ್ನತೆಗಳನ್ನು 
ಇಲ್ಲಿ ವರ್ಣಿಸಲಾಗಿದೆ 


“ಕನಕದಾಸರ ಹಾಡುಗಳು ೫ 


ಎನ್ನ ಕಂದ ಹಳ್ಳಿಯ ಹನುಮ 


ರಾಗ: ಪಂತುವರಾಳ್ಕಿ ತ್ರಿಪುಟಿತಾಳ 


ಎನ್ನ ಕಂದ ಹಳ್ಳಿಯ ಹನುಮಾ 
ಚೆನ್ನಾಗಿ ಇಹರೆ ಲಕ್ಷ್ಮಣ ದೇವರು | ಪ 


ತುಪ್ಪ ಪಂಚಾಮೃತವಂದು ಅಡವಿಗಡ್ಡೆಗಳಿಂದು 

ಕರ್ಪೂರ ವೀಳ್ಯವಂದು ಕರುಕು ಇಂದು 

ಸುಪ್ಪತ್ತಿಗೆ ಮಂಚವಂದು ಹುಲ್ಲ ಹಾಸಿಗೆಯಿಂದು 

ಶ್ರೀಪತಿ ರಾಘವ ಕ್ಷೇಮದಲೈದಾರೆ | A |} 


ನವವಸ್ತ್ರಗಳು ಅಂದು ನಾರಸೀರೆಗಳಿಂದು 
ಹೂವಿನ ಗಂಟು ಅಂದು ಜಡೆಗಳಿಂದು 
ಜವಾಜಿ ಕತ್ತುರಿಯಂದು ಭಸಿತಧೂಳಿಯಿಂದು 


ಶ್ರೀವರ ರಾಘವ ಕ್ಷೇಮದಲೈದಾರೆ |೨| 


ಕನಕ ರಥಗಳಂದು ಕಾಲುನಡಿಗೆಯಿಂದು 

ಘನಸತ್ತಿಗೆಯಂದು ಬಿಸಿಲು ಇಂದು 

ಸನಕಾದಿಗಳೋಲೈಪ ಆದಿಕೇಶವ ನಮ್ಮ 

ಹನುಮೇಶ ರಾಘವ ಕ್ಷೇಮದಲೈದಾರೆ || ೩ | 


ಅರ್ಥ : ಕರುಕು-ಸೀದ ಆಹಾರ. ಅಡವಿಗಡ್ಡೆ-ಕಾಡಿನಗಡ್ಡೆ, ಐದಾರೆ-ಇದ್ದಾರೆಯೆ? 
ಸತ್ತಿಗೆ-ಛತ್ರಿ, 

ಭಾವ: ರಾಮ ಲಕ್ಷ್ಮಣರ ಕ್ಷೇಮ ಸಮಾಚಾರವನ್ನು ಅವರ ಆತ್ಮೀಯ ಬಂಟನಾದ 
ಹನುಮನ ಮೂಲಕ ವಿಚಾರಿಸುತ್ತಿದ್ದಾರೆ ದಾಸರು. ರಾಮ ಲಕ್ಷ್ಮಣರು ಅರಮನೆ 
ಯಲ್ಲಿದ್ದಾಗ ಅನುಭನಿಸುತ್ತಿದ್ದ ಸುಖ ವೈಭವ ಸಂತೋಷಗಳಿಗೂ ಇಂದಿನ ಆರಣ್ಯ 
ವಾಸದ ಕಷ್ಟ ಕಾರ್ಪಣ್ಯಗಳಿಗೂ ಇರುವ ಆಂತರವನ್ನು ವರ್ಣಿಸುವ ಮೂಲಕ 
ಅವರ ಕರುಣಾಮಯ ಸ್ಥಿತಿಯನ್ನು ಮನಸ್ಸಿಗೆ ತಟ್ಟು ವಂತೆ ಮುಂದಿಡುತ್ತಿದ್ದಾರೆ. 
ರಾಮ ಲಕ್ಷ್ಮಣರ ಕಂಶಲವನ್ನು ಕುರಿತು ಸೀತೆ ಹನುಮಂತನನ್ನು ಪ್ರಶ್ನಿಸುತ್ತಿದ್ದಾಳೆ 
ಎಂದೂ ಭಾವಿಸಬಹುದು, 


ಜನಪ್ರಿಯ ಕನಕ ಸಂಪುಟ: 


ಏನೆಂದಳೇನೆಂದಳೋ 


ರಾಗ: ಕಲ್ಮಾಣಿ, ಅಟತಾಳ' 


ಏನೆಂದಳೇನೆಂದಳೋ ಪ 
ನಿನ್ನೊಳು ಸೀತೆ ಹನುಮಯ್ಯ | ಅ | 


ಜನಕನ ಮನೆಯಲ್ಲಿ ಜನಿಸಿ ಸುಖದಲ್ಲಿಕೆ 

ಧನುಸು ಮುರಿದು ತರಲು ಘನ ತನ್ನ ಪದವಿಯ ಬಿಟ್ಟು 

ವನವ ಸೇರಿದೆನೆಂದು ಘನ ತಪದಿಂದಲಿ 

ವನಿತೆ ಮನನಿನೊಂದು Hak 


ಕುರುಹಿನುಂಗುರವಾ ತರಳಾಕ್ಷಿಗೆ ಕೊಡೆ 

ಬರಿದು ಮಹಾವೆಂದು ಬೇಸರದಿ 

ಬೀರಿದಳೇ ಸೀತಾ ಅಶೋಕವನದಿಂದ 

ನಿರುತ ಸಂತಾಪದಿಂದಲಿ ಮನದಿ ನೊಂದು | ೨ | 


ಸೇತುವೆಯ ಕಟ್ಟಿ ರಾವಣನಳಿದು ಸಂ 

ಜಾತ ಲಂಕಾಧಿಸನನೋಡಿಸಿ 

ಸೀತೆಯ ಸೆರೆಯ ಬಿಡಿಸಿದ್ದೇ ಆದರೆ 

ನಾಥಾದಿಕೇಶವಗೆ ಬಲು ಬಿರುದು ಎಂದು 1೩॥ 


ಅರ್ಥ : ಕುರುಹಿನುಂಗುರ-ಗುರುತಿನ ಉಂಗುರ. ನಿರುತ-ಸತತೆ. 


ಭಾವ : ಸೀತೆಯನ್ನು ಹುಡುಕಿ ದರ್ಶನ ಮಾಡಿ ಬಂದ ಹನುಮಂತನನ್ನು ರಾಮ ಪ್ರಶ್ನಿಸುವ 
ಧಾಟಿಯಲ್ಲಿದೆ ಈ ಹಾಡು ತಾನು ಶಿವ ಧನಸ್ಸು ಮುರಿದಿದ್ದು, ಜನಕರಾಜನ: 
ಮನೆಯಲ್ಲಿ ಯಾವ ಕಷ್ಟವನ್ನೂ ಕಾಣದೆ ಸುಖದಿಂದ ಇದ್ದ ಸೀತೆಯನ್ನು ತಾನು 
ಮದುವೆಯಾದದ್ದು , ತನಗೆ ಬರಬೇಕಾಗಿದ್ದ ಅರಸು ಪದನಿಯನ್ನು ಬಿಟ್ಟು ವನ 
ಸೇರಿದ್ದು, ಮುಂತಾದ ಪ್ರಸಂಗಗಳನ್ನು ರಾಮ ಸ್ಮರಿಸಿಕೊಂಡು, ಗುರುತಿನುಂಗುರೆ: 
ವನ್ನು ಹೆನುಮಂತೆ ನೀಡಿದಾಗ ಆಕೆ ಸಂತಾಪದಿಂದ ನೊಂದು ಬೆಂದು ರಾನಣನನ್ನು 
ರಾಮ ವಧಿಸಿ ತನ್ನ ಸೆರೆಯನ್ನು ಬಿಡಿಸಿದರೆ ಅವನಿಗೆ' ಅಸಾರ ಕೀರ್ತಿ ಬರುತ್ತದೆ 
ಎಂದು ಸೀತೆ ಹೇಳಿರಬೇಕಲ್ಲವೆ ಎಂದು ಪ್ರಶ್ನಿಸುತ್ತಾನೆ. ತನ್ನ ಸತಿಯ ಬಗೆಗಿನ. 
ಅನುಕಂಪ ಕರುಣೆ ಪ್ರೀತಿಗಳು ಇಲ್ಲಿ ತೀವ್ರವಾಗಿ ವೃ ಕ್ಷವಾಗಿನೆ. 


ಕನಕದಾಸರ ಹಾಡುಗಳು ೭ 


ಏನೆಂದು ಕೊಂಡಾಡಿ ತುತಿಸಲೋ ದೇವ 


ರಾಗ: ಕಲ್ಯಾಣಿ ರುಂಸೆತಾಳ 


ಏನೆಂದು ಕೊಂಡಾಡಿ ತುತಿಸಲೋ ದೇವ 
ನಾನೇನು ಬಲ್ಲೆ ನಿನ್ನಯ ಮಹಿಮೆ ಘನವ | ಪ 


ಹೆರಿಮುಕುಂದನು ನೀನು ನರಜನ್ಮ ಹುಳು ನಾನು 

ಪರಮಾತ್ಮನು ನೀನು ಪಾಮರನು ನಾನು 

ಗರುಡಗಮನನು ನೀನು ಮರುಳುಪಾಪಿಯು ನಾನು | 
ಪರಂಜ್ಯೋತಿಯು ನೀನು ತಿರುಕನು ನಾನು ॥೧॥ 


ವಾರಿಧಿಶಯನನಾದ ಕಾರುಣ್ಯಸತಿ ನೀನು 

ಘೋರದಿಂದಿಹ ಕಾಮಿ ಕ್ರೋಧಿ ನಾನು 

ಈರೇಳು ಭುವನದೊಳು ಇರುವ ಮೂರುತಿ ನೀನು 

ದೂರಿ ನಿಮ್ಮನು ಬೈವ ದುಷ್ಟ ನಾನು | ೨ | 


ಅಣು ರೇಣು ತೃಣಗಳಲಿ ಪರಿಪೂರ್ಣನು ನೀನು 

ಕ್ಷಣ ಕ್ಷಣಕೆ ಅವಗುಣ ಕುಕರ್ಮಿ ನಾನು 

ವಾಣಿಯರಸನ ಹೆತ್ತ ವೈಕುಂಠಪತಿ ನೀನು 

ತನು ನಿತ್ಯವಲ್ಲದ ಗೊಂಬೆ ನಾನು | ೩ | 


ಕಂಬದಲಿ ಬಂದ ಆನಂದ ಮೂರುತಿ ನೀನು 

ನಂಬಿಕಿಲ್ಲದ ಪ್ರಪಂಚಿಗನು ನಾನು 

ಅಂಬರೀಷಗೆ ಒಲಿದ ಅಕ್ರೂರ ಸಖ ನೀನು 

ಡಂಭ ಕರ್ಮಿಯು ನಾನು ನಿರ್ಜಿತನು ನೀನು |೪॥ 


ತಿರುಪತಿಯ ವಾಸ ಶ್ರೀ ವೆಂಕಟೀಶನು ನೀನು 

ಸ್ಮರಿಸಿ ನಿಮ್ಮಯ ನಾಮ ಬದುಕುವವ ನಾನು 

ಬಿರುದುಳ್ಳ ವನು ನೀನು ಮೊರೆಹೊಕ್ಕವನು ನಾನು 
ಸಿರಿಕಾಗಿನೆಲೆಯಾದಿ ಕೇಶವನು ನೀನು | ೫ | 


ಜನಪ್ರಿಯ ಕನಕ ಸಂಪುಟ 


ಅರ್ಥ: ತುತಿಸುಎಸ್ತುತಿಸು. ಪರಂಜ್ಯೋತಿ = ದಿವೃಶಕ್ತಿಯುಳ್ಳೆವ, ವಾಣಿಯರಸ = 


ಸರಸ್ವತಿಯ ಗಂಡ್ಕ ಬ್ರಹ್ಮ. ಕಂಬದಲಿ ಬಂದ ಆನಂದ ಮೂರುತಿ-ನರಸಿಂಹ, 


ಡಂಭಕರ್ಮಿ-ನಟನೆ ಮಾಡುವವ. ನಿರ್ಜಿತ-ಗೆಬ್ಲಲುಅಸಾಧ್ಯನಾದವ. 


ಭಾವ ; ಭಗವಂತನ ಹಿರಿಮೆ ಗರಿಮೆಗಳನ್ನು ಮತ್ತು ತನ್ನ (ಮಾನವನ) ಅವಗುಣ ಅಲ್ಪ 


ತನಗಳನ್ನು ದಾಸರು ಇಲ್ಲಿ ನಿನೇದಿಸುತ್ತಿದ್ದಾರೆ. ಇದೊಂದು ರೀತಿಯ ನೈಚ್ಯಾನು 
ಸಂಧಾನದ ಭಕ್ತಿಯ ಸ್ವರೂಪ, 


ಸನಕದಾಸರ ಹಾಡುಗಳು 


ಈತನೀಗ ವಾಸುದೇವನು 


ರಾಗ: ಭೈರವಿ, ರೂಪಕತಾಳ 


ಈತನೀಗ ವಾಸುದೇವನು | ಲೋಕಜೊಡೆಯ ಎ. 
ದಾಸಗೊಲಿದು ತೇರನೇರಿ ತೇಜಿ ಪಿಡಿದು ನಡೆಸಿದಾತ | ಅ | 


ದನುಜೆಯಾಳ್ಸ ನಣ್ಣ ನಯ್ಯನ ಪಿತನ ಮುಂದೆ ಕೌರವೇಂದ್ರ 
ನನುಜೆಯಾಳಿದವನ ಶಿರವ ಕತ್ತರಿಸುತ 

ಅನುಜೆಯಾಳಿದವನ ಬೆಂಕಿ ಮುಟ್ಟದಂತೆ ಕಾಯ್ದ ರುಕ್ಮ 
ನನುಜೆಯಾಳಿದವನ ಮೂರ್ತಿಯನ್ನು ನೋಡಿರೋ |೧| 


ನರನ ಸುತನರಣ್ಯ ದಲ್ಲಿ ಗಿರಿಯೊಳ್ಲಿಂತು ತನ್ನ ರೋಷದಿ 

ಶರಗಳನ್ನು ತೀಟುತಿಪ್ಪನ ಯೋಚಿಸಿ 

ಭರದಲವನ ಕರೆದು ಕುರುಪು ತೋರಿ ಪತ್ರವನ್ನು ಹಾರಿಸಿದವನ 

ಶಿರವನ್ನು ಛೇದಿಸಿದ ದೇವ ಕಾಣಿರೋ |೨| 


ಸೃಷಪ್ಟಿಕರ್ತಗೆ ಮಗನಾದವನಿಗಿಷ್ಟ ಭೂಷಣ ಅಶನವಾದನ 
ಜ್ಯೇಷ್ಠಪುತ್ರಗೆ ವೈರಿ ತೊಡೆಯ ಛೇದಿಸೆಂದು ಬೋಧಿಸಿ 
ಕಷ್ಟವನ್ನು ಕಳೆದು ಭಕ್ತರಿಷ್ಟವನ್ನು ಕಾದು ಉ 


ತೃಷ್ಟ ಮಹಿಮನಾದ ಜೀವ ಕಾಣಿರೋ |೩| 


ಕ್ರೂರನಾದ ಫಣಿಸ ಬಾಣ ತರಣಿಜನು ನಿರೀಕ್ಷಿಸ್ಯಾಗ 
ವೀರನೆಚ್ಚಯೆಸುಗೆ ಬಸ್ಪ್ಪದನ್ನು ಈಕ್ಲಿಸಿ 

ಧಾರಿಣಿಯ ಪದದೊಳೌಕಿ ಚರಣಭಜಕ ನರನ ಕಾಯ್ದ 

ಭಾರಕರ್ತನಾದ ದೇವನೀತ ಕಾಣಿರೋ ॥೪॥ 


ವ್ಯೋಮ ಕೇಶನಿಪ್ಪದೆಸೆಯ ಆ ಮಹಾಮಹಿಮೆಯುಳ್ಳ 

ಸಾಮಜವನೇರಿ ಬರುವ ಶಕ್ತಿಯನೀಕ್ಷಿಸಿ 

ಪ್ರೇಮದಿಂದ ಉರವನೊಡ್ಡಿ ಡಿಂಗರಿಗನ ಕಾಯ್ದ ಸಾರ್ವ 

ಭೌಮ ಬಾಡದಾದಿ ಕೇಶವನ್ನ ನೋಡಿರೋ | ೫ | 


ಅರ್ಥ : ತೇಜಿ-ಕುದುರೆ, ದನುಜೆ-ರಾಕ್ಷಸಿ, ಹಿಡಿಂಬೆ. ಅನುಜೆ-ತಂಗಿ. ತೀಟು-ಉಜ್ಜು. 
ಸೈಷ್ಟಿಕರ್ತಗೆಮುಗ-ಶಿನನ ಮಗ, ಗಣಪತಿ. ಇಷ್ಟಭೂಷಣ-ಇಷ್ಟವಾದ ಒಡನೆ, 


೧೦ ಜನಪ್ರಿಯ ಕನಕ ಸಂಪುಟ 


ಸರ್ಪ, ಅಶನ-ಆಹಾರ, ಫಣಿಪಬಾಣ-ಸರ್ಪಾಸ್ತ್ರ, ತರಣಿಜ-ಸೂರ್ಯನ' 
ಮಗ, ಕರ್ಣ, ವ್ಯೋಮಕೇಶ-ಶಿವ.  ಸಾಮಜ-ಅನೆ, ಡಿಂಗರಿಗ-ಸೇವಕ. 


ಭಾವ : ವಾಸುದೇನನೇ ಲೋಕದೊಡೆಯ. ತನ್ನ ಭಕ್ತನಾದ ಅರ್ಜುನನಿಗೆ ಒಲಿದು ಅನವ 
ರಥವನ್ನು ನಡೆಸಿದವನು ಈತ, ಸೂರ್ಯಾಸ್ಮಮಾನವಾಗುವುದರೊಳಗಾಗಿ 
ಕೌರವನ ತಂಗಿಯ ಗಂಡನಾದ ಸೈಂಧವನನ್ನು ವಧಿಸಲು ಅರ್ಜುನನಿಗೆ ಸಹಾಯ 
ಮಾಡಿದವನು. ಇದರಿಂದ ಅರ್ಜುನ ಅಗ್ನಿ ಪ್ರವೇಶ ಮಾಡದಂತೆ ರಕ್ಷಿಸಿದವನು. 
ದುರ್ಯೋಧನನ ತೊ ಡೆಯನ್ನು ಮುರಿಯೆಂದು ವಾಯು ಕುಮಾರನಾದ ಭೀಮನಿಗೆ 
ಬೋಧಿಸಿ ತನ್ನ ಭಕ್ತನಾದ ಪಾಂಡವರನ್ನು ಕಾದವನ್ನು ಕರ್ಣನು ಬಿಟ್ಟಿ ಸರ್ಪ 
ಬಾಣದಿಂದ ಅರ್ಜುನನನ್ನು ರಕ್ಷಿಸಲು ರಥವನ್ನು ನೆಲಕ್ಕೆ ಅಮುಕಿದವನು, 
ಸುಪ್ರತೀಕ ಗಜವನ್ನೇರಿ ಭಗದತ್ತ ಹೂಡಿದ ಶಕ್ತ್ಯಾ ಯುಧಕ್ಕೆ ತನ್ನ ಎದೆಯನ್ನೇ 
ಒಡ್ಡಿ ಭಕ್ತನನ್ನು ಕಾಪಾಡಿದವನು. 


ಕನಕದಾಸರ ಹಾಡುಗಳು ೧೧: 


ಆರು ಹಿತವರು ಎಂದು ನಂಬಬೇಡ 


ರಾಗ: ಕಾಂಬೋದಿ, ರುುಂಂಪೆತಾಳ 


ಆರು ಹಿತವರು ಎಂದು ನಂಬಬೇಡ |ಪ॥ 
ಯಾರಿಗ್ಯಾರಿಲ್ಲ ಆಪತ್ತು ಬಂದೊದಗಿದೆ | ಅ 


ಜನಕ ಹಿತದವನೆಂದು ನಂಬಬಹುದೇ ಹಿಂದೆ 

ತನಯ ಪ್ರಹ್ಲಾ ದನಿಗೆ ಪಿತ ಮುನಿದನು 

ಜನನಿಯೇ ರಕ್ತಿಸಳೆಂತೆಂಬೆನೆ ಆ ಕುಂತಿ 

ತನಯ ರಾಧೇಯನಿಗೆ ಎರಡೆಣಿಸಿದ ಮೇಲೆ || 


ಮಗನು ತೆತ್ತಿಗನೆನಲು ಕಂಸ ತನ್ನಯ ಪಿತನ 

ವಿಗಡ ಬಂಧನದಿಂದ ಬಂಧಿಸಿದನು 

ಜಗವರಿಯೆ ಸೋದರನು ಮಮತೆಯುಳ್ಳ ವನೆನಲು 

ಹಗೆವೆರಸಿ ವಾಲಿಯನು ಅನುಜ ಕೊಲಿಸಿದ ಮೇಲೆ | ೨ || 


ತನಗೆ ಜೀಹಾನುಬಂಧುಗಳೇ ಬಂಧುಗಳೆಂದು 

ಮನದಿ ನಿಶ್ಚಯವಾಗಿ ನಂಬಬೇಡ 

ಘನಕೃಪಾನಿಧಿ ಕಾಗಿನೆಲೆಯಾದಿ ಕೇಶವನ 

ಅನುದಿನ ನಂಬಿದವಗಿಹಪರದಿ ಸುಖವು | ೩ | 


ಅರ್ಥ : ರಾಧೇಯ: ಕರ್ಣ. ತೆತ್ತಿಗ-ಸೇವಕ 


ಅನ; ಪುನುಷ್ಯನಿಗೆ ಸಂಪೂರ್ಣ ಹಿತವನ್ನು ಬಯಸುವವರು ಜಗತ್ತಿನಲ್ಲಿ ಯಾರೂ ಇಲ್ಲ. 


"ಗತಿ 


ತೆಂಡೆ ತಾಯಿ ಸೋದರಮಂಗ--ಹೀಗೆ ಯಾನ ಬಂಧುಗಳೂ ನಮ್ಮ ಹಿತವನ್ನು 
ರಕ್ಷಿಸಲಾರರು, ಮಗ ಪ್ರಹ್ಲಾದನನ್ನು ಹಿಂಸಿಸಿದ ತಂದೆ ಹಿರಣ್ಯಕಶ್ಯಪ್ಯ ತನ್ನ 
ಮಗ ಕರ್ಣನಿಗೇ ಆಸತ್ತು ಎಣಿಸಿದ ತಾಯಿ ಕುಂತಿ, ವೆ:ಗ ಕಂಸನಿಂದಲೇ 
ಬಂಧಿಸಲ್ಪಟ್ಟಿ ಉಗ್ರಸೇನ, ರಾಮನೊಡಗೂಡಿ ಸೋದರ ವಾಲಿಯನ್ನು ಕೊಲಿಸಿದ 
ಸುಗ್ರೀವ ಇನರೇ ಈ ಮಾತಿಗೆ ಸಾಕ್ಷಿ. ಆದಿಕೇಶನನನ್ನು ನಂಬಿದವರಿಗೆ ಮಾತ್ರ 
ಇಹಪರಗಳೆರಡರಲ್ಲೂ ಸುಖ. 


ಎರಡನೇ ಪದ್ಯದ ಭಾವ ಸ್ಪಷ್ಟವಾಗಿಲ್ಲ. 


ಜನಪ್ರಿಯ ಕನಕ ಸಂಪುಟ 


ದಾಸದಾಸರ ಮನೆಯ ದಾಸಿಯರ ಮಗ ನಾನು 


ರಾಗ; ಕಾಂಬೋದಿ, ರ್ಗುಂಪೆತಾಳ' 


ದಾಸದಾಸರ ಮನೆಯ ದಾಸಿಯರ ಮಗ ನಾನು | ಸ 
ಸಾಸಿರನಾಮದೊಡೆಯ ರಂಗಯ್ಯನ ಮನೆಯ | ಆಅ || 


ಶಂಕುದಾಸರ ಮನೆಯ ಮಂಕುದಾಸನು ನಾನು 

ಮಂಕುದಾಸನು ನಾನು ಮರುಳು ದಾಸ 

ಸಂಕೀರ್ತನೆಯ ಮಾಡಿ ನೆನೆವ ಭಕ್ತರ ಮನೆಯ 

ಬಿಂಕದಿ ಬಾಗಿಲ ಕಾಯ್ದ ಬಡದಾಸ ನಾನಯ್ಯ | a 


ಕಾಳಿದಾಸರ ಮನೆಯ ಕೀಳುದಾಸ ನಾನಯ್ಯ 

ಆಳುದಾಸನು ನಾನು ಮೂಳದಾಸ 

ಫಾಲಾಕ್ಷ ಸಖ ನಿನ್ನ ಭಜಿಸ ಭಕ್ತರ ಮನೆಯ 

ಆಳಿನಾಳಿನ ದಾಸನಡಿದಾಸ ನಾನಯ್ಯ | ೨॥ 


ಹಲವು ದಾಸರ ಮನೆಯ ಹೊಲೆದಾಸ ನಾನಯ್ಯ 

ಕುಲವಿಲ್ಲದ ದಾಸ ಕುರುಬ ದಾಸ 

ಛಲದಿ ನಿನ್ನ ಭಜಿಸುವವರ ಮನೆಯ ಮಾದಿಗ ದಾಸ 

ಸಲೆ ಮುಕ್ತಿ ಪಾಲಿಸೆನ್ನೊಡೆಯ ಕೇಶವನೆ [| ೩॥ 


ಅರ್ಥ: ಕಾಳಿದಾಸ-ಸಂಸ್ಕೃೃತದ ಪ್ರಸಿದ್ಧ ಮಹಾಕನಿ. ಫಾಲಕ್ಷ ಸಖ-ಶಿವನ ಸ್ನೇಹಿತನಾದ: 
ವಿಷು. 
ಣ 
ಭಾವ: ಕನಕದಾಸರ ಅಪಾರ  ವಿನೆಯಶೀಲತೆಯನ್ನು, ಅಹಂಕಾರದ ಸಂಪೂರ್ಣ 
ನಿರಸನವನ್ನು ಮತ್ತು ಭಕ್ತಿಯ ಪರಾಕಾಷ್ಟೆ ಯನ್ನು ಇದು ಸೂಚಿಸುತ್ತದೆ. 


ಕನಕದಾಸರ ಹಾಡುಗಳು ೧ಫ್ಲಿ 


“ಅರ್ಥ: 


ಖಾವ ; 


“೧೪ 


ತಲ್ಲಣಿಸದಿರು ಕಂಡ್ಯ ತಾಳು ಮನವೆ 


ಇಗ : ಕೇದಾರಗೌಳ, 


ತಲ್ಲಣಿಸದಿರು ಕಂಡ್ಯ ತಾಳು ಮನವೆ 
ಎಲ್ಲರನು ಸಲಹುವನು ಇದಕೆ ಸಂಶಯವಿಲ್ಲ 


ಬೆಟ್ಟಿದಾ ತುದಿಯಲ್ಲಿ ಹುಟ್ಟಿದಾ ವೃಕ್ಷಕ್ಕೆ 
ಕಟ್ಟೈಯನು ಕಟ್ಟ ನೀರೆರೆದವರು ಯಾರೊ 
ಹುಟ್ಟಿಸಿದ ದೇವ ತಾ ಹೊಣೆಗಾರನಾಗಿರಲು 
ಗಬ್ಯಾಗಿ ರಕ್ಷಿಸನು ಇದಕೆ ಸಂಶಯವಿಲ್ಲ 


ಅಡನಿಯೊಳಗಾಡುವ ಮೃಗ ಪಕ್ಷಿಗಳಿಗೆಲ್ಲ 
ಅಡಿಗಡಿಗೆ ಆಹಾರವಿತ್ತವರು ಯಾರೊ 

ಹಡೆದ ಜನನಿಯ ತೆರದೆ ಸ್ವಾಮಿ ಹೊಣೆಗೀಡಾಗಿ 
ಬಿಡದೆ ರಕ್ಷಿಸನಿದಕೆ ಸಂದೇಹ ಬೇಡ 


ಕಲ್ಲಿನಲಿ ಹುಟ್ಟಿ ತಾ ಕೂಗುವ ಕಪ್ಪೆಗೆ 

ಅಲ್ಲಿ ಆಹಾರವನು ತಂದೀಯುವವರ್ಯಾರೊ 
ಬಲ್ಲಿದನು ಕಾಗಿನೆಲೆಯಾದಿ ಕೇಶವ ರಾಯ 
ಎಲ್ಲರನು ಸಲಹುವನು ಇದಕೆ ಸಂಶಯವಿಲ್ಲ 


ವೃಕ್ಷ-ಮರ. ಜನನಿಂತಾಯ್ಕಿ ಬಲ್ಲಿದೆ-ಜ್ಞಾಸಿ. 


ನೀಡುವ ಹಾಡಿದು. 


ರ್ಲುಂಂಪೆತಾಳೆ 


ಎ. 
| ಆ 


| ೧॥ 


| ೨1 


॥೩॥ 


ಭಗವಂತ ಎಲ್ಲರನ್ನು ಕಾಪಾಡುತ್ತಾನೆ, ಇದರಲ್ಲಿ ಸಂದೇಹನೇ ಇಲ್ಲ. ಆದ್ದರಿಂದ 
ಮನಸ್ಸಿಗೆ ಯಾವ ಆತಂಕ ತಲ್ಲಣಗಳೂ ಬೇಕಾಗಿಲ್ಲ. ಬೆಟ್ಟದ ತುದಿಯಲ್ಲಿ ಹುಟ್ಟುವ 
ಮರಕ್ಕೆ, ಅಡವಿಯ ಮೃಗಪಕ್ಷಿಗಳಿಗೆ, ಕಲ್ಲಿನೊಳಗೆ ಹುಟ್ಟ ಕೂಗುವ ಕಪ್ಪೆಗಳಿಗೆ 
ನೀರು ಆಹಾರಾದಿಗಳನ್ನು ಒದಗಿಸುವವನು ಭಗವಂತನಲ್ಲದೆ ಮನುಷ್ಯನಲ್ಲ, ಹೆತ್ತ 
ತಾಯಿ ತನ್ನ ಕಂದನನ್ನು ರಕ್ಷಿಸುವಂತೆ ದೇವರು ಎಲ್ಲರನ್ನೂ ಸಲಹುತ್ಮಾನ್ಮೆ ದೈವದ 
ಮೇಲಿನ ಅನನ್ಯ ಶ್ರದ್ಧೆ ನಂಬಿಕೆಗಳನ್ನು ಬೋಧಿಸುತ್ತ, ಮಾನವನಿಗೆ ಭರವಸೆ ಯನ್ನು 


ಜನಪ್ರಿಯ ಕನಕ ಸಂಪುಟ 


ಆರ್ಥ: 


ಭಾವ: 


ಭಜಿಸಿ ಬದುಕೆಲೂ ಮನುಜ 


ರಾಗ: ಕಾಂಬೋದಿ, ರುುಂಪೆತಾಳ 


ಭಜಿಸಿ ಬದುಕೆಲೊ ಮನುಜ ಮನಮುಟ್ಟಿ ಶ್ರೀಹರಿಯ 
ಅಜ ಸುರೇಂದ್ರಾದಿಗಳು ಆದಿ ವಂದಿತಪಾದ 


ಪಾಕಶಾಸನಗೊಲಿದು ಬಲಿಯ ಮೆಟ್ಟಿದ ಪಾದ 

ಕಾಕುಶಕಟನ ತುಳಿದು ಕೊಂದ ಪಾದ 

ಲೋಕೇಶನಿಗೆ ಒಲಿದು ಪೂಜೆಗೊಂಬುವ ಪಾದ 

ಲೋಕಪಾವನೆ ಗಂಗೆ ಜನಿಸಿದಾ ಪಾದ || || 


ಶಿಲೆಯ ಸತಿಯಳನು ಸೌಂದರ್ಯಗೊಳಿಸಿದ ಪಾದ 

ಒಲಿದು ಪಾರ್ಥಗೆ ಧರೆಯನೊತ್ತಿದ ಪಾದ 

ಕೊಲಿಸಿ ಕಾಳಗದಿ ಕೌರವರ ಕೆಡಹಿದ ಪಾದ 

ಬಲಿದ ಕಾಳಿಂಗನನು ತುಳಿದ ಪಾದ | ೨ | 


ಗರುಡ ಶೇಷಾದಿಗಳು ಪೊತ್ತುಕೊಂಡಿಹ ಪಾದ 
ಧರೆಯ ಈರಡಿಮಾಡಿ ಅಳೆದ ಪಾದ 
ಸಿರಿ ತನ್ನ ತೊಡೆಯ ಮೇಲಿರಿಸಿ ಸೇವಿಸಿದ ಪಾದ 


ವರಕಾಗಿನೆಲೆಯಾದಿ ಕೇಶವನ ಪಾದ | ೩ | 
ಅಜ-ಬ್ರಹ್ಮ, ಪಾಕಶಾಸನ-ಇಂದ್ರ. ಕಾಕು-ಕೆಟ್ಟಿ. ಶಕೆಟಿ-ಶಕಟಾಸುರ, 


ರಕ್ತ ಸ, ಶಿಲೆಯಸತಿ-ಆಹಲೈ. 


ಶ್ರೀಹರಿಯ ಪಾದ ಮಹಿಮೆಯನ್ನು ಇಲ್ಲಿ ವರ್ಣಿಸಲಾಗಿದೆ. ಶ್ರೀಹರಿಯ ಸಾದ 
ವೆಂದರೆ ಸಾಮಾನ್ಯವಲ್ಲ, ಅದು ಬ್ರಹ್ಮ ಇಂದ್ರ ಮೊದಲಾದವರಿಂದ ವಂದಿಸಿ 
ಕೊ ಳ್ಳುವ ಪಾದ ಇಂದ್ರ ನಿಗಾಗಿ ಬಲಿಯನ್ನು ಪಾತಾಳಕ್ಕೆ ತುಳಿದ ಪಾದ; ಕೃಷ್ಣಾ 
ವತಾರದಲ್ಲಿ ಶಕಬಾಸುರನನ್ನು ತುಳಿದು ಕೊಂದ್ಲ ಲೋಕೇಶನಿಂದ ಪೂಜೆ ಪಡೆ 
ಯುವೈ ಪವಿತ್ರಗಂಗೆ ಜನಿಸಿದ, ಅಹಲೈ ಯನ್ನು ಉದ್ಧರಿಸಿದ, ಕರ್ಣಾರ್ಜುನರ 
ಸಮರ ಸಂದರ್ಭದಲ್ಲಿ ತೇರನ್ನು ಭೂಮಿಗೊತ್ತಿ ಕರ್ಣನ ಬಾಣದಿಂದ ಅರ್ಜುನನನ್ನು 
ಉಳಿಸಿದ, ರಣರಂಗದಲ್ಲಿ ಪಾಂಡವರಿಂದ ಕೌರವರನ್ನು ಕೊಲ್ಲಿಸಿದ, ಕಾಳಿಂಗಮರ್ದನ 
ಮಾಡಿದ, ಗರುಡಶೇಷರಿಂದ ಹೊರಿಸಿಕೊಳ್ಳುವ, ತ್ರಿವಿಕ್ರಮನಾಗಿ ಭೂಮಿ ಆಕಾಶ 
ಗಳನ್ನು ಎರಡು ಹೆಜ್ಜೆಯಲ್ಲಿ ಅಳೆದ, ಲಕ್ಷ್ಮಿ ಯಿಂದ ಸೇನೆ ಪಡೆಯುವ ಮಹಿಮಾ 
ವಂತ ಪಾದ, ಇಲ್ಲಿ ಹರಿಯ ಮುಖ್ಯ ಅನತಾರಗಳ ಸಾಧನೆಯನ್ನು ಸೂಚಿಸ 


ಲಾಗಿದೆ 


ಕನಕದಾಸರ ಹಾಡುಗಳು ೧೫ 


ಆರು ಬಾಳಿದರೇನು 


ರಾಗ 


ಆರು ಬಾಳಿದಕೇನು ಆರು ಬದುಕಿದರೇನು 
ನಾರಾಯಣನ ಸ್ಮರಣೆ ನಮಗಿಲ್ಲದನಕ 


ಉಣ್ಣ ಬರದವರಲ್ಲಿ ಊರೂಟವಾದರೆ ಏನು 
ಹಣ್ಣು ಬಿಡದ ಮರಗಳು ಹಾಳಾದರೇನು 
ಕಣ್ಣಿಲ್ಲದವಗಿನ್ನು ಕನ್ನಡಿಯಿದ್ದು ಫಲವೇನು 
ಪುಣ್ಯವಿಲ್ಲದವನ ಪ್ರೌಢಿಮೆ ಮೆರೆದರೇನು 


ಅಕ್ಕರಿಲ್ಲದವಗೆ ಮಕ್ಕಳಿದ್ದು ಫಲವೇನು 
ಹೊಕ್ಕು ನಡೆಯದ ನಂಟತನಡೊಳೇನು 
ಕೊಕ್ಕವಿಲ್ಲದವರಿಗೆ ಬಂಧುಗಳು ಇದ್ದರೇನು 
ಮರ್ಕಟನ ಕೈಯೊಳಗೆ ಮಾಣಿಕ್ಯವಿದ್ದರೇನು 


ಅಲ್ಪದೊರೆಗಳ ಜೀತ ಎಷ್ಟು ಮಾಡಿದರೇನು 
ಬಲ್ಬಂಥವಿಲ್ಲದವನೆ ಬಾಳ್ವೆಯೇನು 

ಕಲ್ಪ ಕಲ್ಪಿತ ಕಾಗಿನೆಲೆಯಾದಿ ಕೇಶವನ 
ಅಲ್ಪವೂ ನೆನೆಯದ ನರನಿದ್ದರೇನು 


: ಮೋಹನ, ಆಟತಾಳ 


ಎ. 


|೧॥ 


॥೨॥ 


॥೩॥ 


ಅರ್ಥ: ಊರೂಟ-ಇಡೀ ಊರಿಗೆ ಹಾಕುವ ಭೋಜನ್ಕ ಭೂರಿ ಭೋಜನ, ರೊಕ್ಕೆ-ಹಣ, 


ಮರ್ಕಟ-ಮಂಗ, ಕಪಿ, ಬಲ್ಬಂಥ- ಅಭಿಮಾನ. ಕಲ್ಪಕಲ್ಪಿತ-ಯುಗಯುಗ 
ಗಳನ್ನು ಸೃ ಷ್ಟಿ ಸುವ. 


ಭಾವ: ಸದುಪಯೋಗಕ್ಕೆ ಬರದೆ ವಸ್ತು ವ್ಯಕ್ತಿಗಳು ಏನಿದ್ದರೂ ಎಷ್ಟಿದ್ದರೂ ನಿಷ್ಟ 


ಯೋಜಕ. ಭಗವಂತನನ್ನು ನೆನೆಯದ ಮನುಷ್ಯ ಬದುಕಿದ್ದು ವ್ಯರ್ಥ ಎಂಬು 
ದನ್ನು ಹಲವು ನಿದರ್ಶನಗಳ ಮೂಲಕ ಇಲ್ಲಿ ವಿವರಿಸಲಾಗಿದೆ, 


ಜನಪ್ರಿಯ ಕನಕ ಸಂಪುಟ 


ಎಲ್ಲಾರು ಮಾಡುವುದು ಹೊಟ್ಟೆಗಾಗಿ 


ರಾಗ : ನಾದನಾಮಕ್ರಿಯೆ, ಏಕತಾಳ' 


ಎಲ್ಲಾರು ಮಾಡುವುದು ಹೊಟ್ಟಿಗಾಗಿ ಗೇಣುಬಟ್ಟಿ ಗಾಗಿ 


ತುತ್ತು ಹಿಟ್ಟಿಗಾಗಿ | ಸ| 

ವೇದ ಶಾಸ್ತ್ರ ಪಂಚಾಂಗ ಓದಿಕೊಂಡು ಪರರಿಗೆ 

ಬೋಧನೆಯ ಮಾಡುವುದು ಹೊಟ್ಟಿಗಾಗಿ ಗೇಣುಬಟ್ಟಿಗಾಗಿ |೧॥ 

ಚಂಡ ಭಟಿರಾಗಿ ನಡೆದು ಕತ್ತಿ ಢಾಲು ಕ್ಸೈಲಿ ಹಿಡಿದು 

ಖಂಡ ತುಂಡ ಮಾಡುವುದು ಹೊಟ್ಟಿಗಾಗಿ ಗೇಣು ಬಟ್ಟೆಗಾಗಿ | 

ಅಂಗಡಿಗಳನ್ನು ಹೂಡಿ ವ್ಯಂಗ್ಯ ವರಾತುಗಳಾಡಿ 

ಭಂಗ ಬಿದ್ದು ಗಳಿಸುವುದು ಹೊಟ್ಟಿಗಾಗಿ ಗೇಣು ಬಟ್ಟಿಗಾಗಿ | ೩ | 

ಕುಂಟಿ ತುದಿಗೆ ಕೊರಡು ಹಾಕಿ ಹೆಂಟಿ ಮಣ್ಣು ಸಮ ಮಾಡಿ 

ರೆಂಟಿ ಹೊಡೆದು ಬೆಳೆಸುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ॥೪॥ 

ಬೆಲ್ಲದಂತೆ ಮಾತನಾಡಿ ಎಲ್ಲರನ್ನು ಮರುಳು ಮಾಡಿ 

ಸುಳ್ಳು ಬೊಗಳಿ ತಿಂಬುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ | ೫ | 

ಕೊಟ್ಟಿಣವ ಕುಟ್ಟಿ ಕೊಂಡು ಕಟ್ಟಿಗೆಯ ಹೊತ್ತುಕೊಂಡು 

ಕಷ್ಟ ಮಾಡಿ ತಿಂಬುವುದು ಹೊಟ್ಟಿಗಾಗಿ ಗೇಣುಬಟ್ಟಿಗಾಗಿ | ೬॥ 

ತಾಳದಂಡಿಗೆ ಶೃತಿಮೇಳ ತಂಬೂರಿಗೊಂಡು 

ಸೂಳೆಯಂತೆ ಕುಣಿಯುವುದು ಹೊಟ್ಟಿಗಾಗಿ ಗೇಣು ಬಟ್ಟೆಗಾಗಿ | ೭ | 

ಸನ್ಯಾಸಿ ಜಂಗಮ ಜೋಗಿ ಜಟ್ಟಿ ಮೊಂಡ ಬೈರಾಗಿ 

ನಾನಾವೇಷಗಳೆಲ್ಲ ಹೊಟ್ಟಿಗಾಗಿ ಗೇಣು ಬಟ್ಟೆಗಾಗಿ ' | ೮ || 

ಹಳ್ಳದಲ್ಲಿ ಕುಳಿತುಕೊಂಡು ಕಲ್ಲು ದೊಣ್ಣೆ ಹಿಡಿದುಕೊಂಡು 

ಕಳ್ಳತನವ ಮಾಡುವುದು ಹೊಟ್ಟಿಗಾಗಿ ಗೇಣು ಬಟ್ಟೆಗಾಗಿ ೯॥ 

ಅಂದಣ ಪಲ್ಲಕ್ಕಿ ಏರಿ ಮಂದಿ ಮಾರ್ಬಲ ಕೂಡಿ 

ಚೆಂದದಿಂದ ಮೆರೆಯುವುದು ಹೊಟ್ಟಿಗಾಗಿ ಗೇಣು ಬಟ್ಟೆಗಾಗಿ | ೧೦ | 
ಕನೆಕದಾಸರ ಹಾಡುಗಳು ೧೭. 


ಪಿ 


ಉನ್ನಂತ ಕಾಗಿನೆಲೆಯಾದಿ ಕೇಶವನ ಧ್ಯಾನವನ್ನು 
ಮುನಮುಟ್ಟಿ ಮಾಡುವುದು ಮುಕ್ತಿಗಾಗಿ ಆನಂದಕ್ಕಾಗಿ 


ಅರ್ಥ ; ರೆಂಟಿ-ನೇಗಿಲು, ಢಾಲು-ಗುರಾಣಿ, ಭಂಗ-ಕಷ್ಕ. ಚಂಡ-ಶೂರ. 


| ೧೧ | 


ಕಾಲೆ ಹ 
೧೮ ಜನಪ್ರಿಯ ಕನಕ ಸಂಪುಟ 


ಹೂವ ತರುವರ ಮನೆಗೆ 


ರಾಗ; ಮುಖಾರಿ ರುುಂಪೆತಾಳ 


ಹೊವ ತರುವರ ಮನೆಗೆ ಹುಲ್ಲ ತರುವೆ | ಪ 
ಆವ ಪರಿಯಲಿ ಸಲಹೊ ಜೀವ ಚಿನ್ಮಯನೆ ॥ ಅ| 


ಈರೇಳು ಜನುಮದಿಂ ದಾಸನಾಗಿಹೆ ನಾನು 
ಸೇರಿದೆನೊ ತವಶರಣರ ಸೇವೆಗೆ 
' ಘೋರ ದುರಿತಗಳೆಂಬ ವಾರಿಧಿಯ ಬತ್ತಿಸಿ 
ನಾರಸಿಂಹನೆ ದಯದಿ ಸಲಹೆನ್ನ ಸ್ವಾಮಿ | ll 


ರಂಗನಾಥನೆ ನಿನ್ನ ಡಿಂಗರಿಗನೋ ನಾನು 

'ಡಂಗುರವ ಹೊಯಿಸಯ್ಯ ದಾಸನೆಂದು 

ಭಂಗ ಪಡಿಸದೆ ನಿನ್ನ ಶರಣರೊಳಗಿಂಬಿಟ್ಟು 

ಗಂಗೆ ಜನಕನೆ ಕಾಯೊ ಚರಣಕ್ಕೆ ಶರಣು | ೨ || 


ಇಷ್ಟು ಮಾಡಲು ನಿನ್ನ ಬಂಟನೋ ವೈಸ್ಣ ವರ 

ಹುಟ್ಟುದಾಸಿಯ ಮಗನು ಪರದೇಸಿಯೋ 

ಸೃಷ್ಟಿಗೊಡೆಯನೆ ಕಾಗಿನೆಲೆಯಾದಿ ಕೇಶವನೆ ಕೈ 

ಬಿಟ್ಟಿಯಾದರೆ ನಿನಗೆ ಹರಿದಾಸರಾಣೆ | ೩ || 


ಅರ್ಥ: ತವ-ನಿನ್ನ. ದುರಿತ-ಪಾಪ, ವಾರಿಧಿ-ಸಮುದ್ರ. ಡಿಂಗರಿಗ-ಸೇವಕ. ಬಂಟಿ- 
ಸೇವಕ. 


ಭಾವ : ಹಲವಾರು ಜನ್ಮಗಳಿಂದ ದಾಸನಾಗಿರುವ ತನ್ನನ್ನು ದೇವರು ತನ್ನ ಆಪ್ತ ಭಕ್ತ ಗಣ 
ದಲ್ಲಿ ಸೇರಿಸಿಕೊಂಡು, ಮುತ್ತೆ ಮತ್ತೆ ತನ್ನನ್ನು ಕಾಡಿಸದ್ಕೆ ಭಂಗಪಡಿಸದೆ, ಕೈಬಿಡದೆ, 
ಕಾಪಾಡಬೇಕೆಂದು ಭಗವಂತನಿಗೆ ಮೊರೆಯಿಡುನ ಭಕ್ತನ ಹೃದಯದ ತೀವ್ರ 
ನಿವೇದನೆ ಇದು, ದಾಸರ ಅನನ್ಯ ಶರಣಾಗತಿಯ ಅರ್ತ ಪ್ರಾರ್ಥನೆ ಇದು, ಹೂವು 
ತರುವಂಥ ಭಕ್ತರ ಮನೆಗೆ ಹುಲ್ಲನ್ನು ತಂದಾದರೂ ಅವರ ಸೇನೆ ಮಾಡುತ್ತೇನೆ 
ಎಂಬ, ದಾಸರ ದಾಸರದಾಸ ತಾನೆಂಬ ನಿನೀತಭಾವ ಇಲ್ಲಿದೆ. 


ಕನಕದಾಸರ ಹಾಡುಗಳು ೧೯ 


ಎ೨೦ 


ಇಷ್ಟು ದಿನ ಈ ವೈಕುಂಠ 


ರಾಗ: ನೀಲಾಂಬರಿ ಅಟತಾಳ 


ಇಷ್ಟು ದಿನ ಈ ವೈಕುಂಠ 

ಎಷ್ಟು ದೂರವೊ ಎನ್ನು ತಲಿಜ್ಜೆ 

ದೃಷ್ಟಿಯಿಂದಲಿ ನಾನು ಕಂಡೆ 

ಸೃಷ್ಟಿಗೀಶನೆ ಶ್ರೀರಂಗಶಾಯಿ | ಪ 


ಎಂಟು-ಏಳನು ಸಳೆದುದರಿಂದೆ 

ಬಂಟರೈವರ ತುಳಿದುದರಿಂಡೆ .: 

ತುಂಟಕನೊಬ್ಬ ನ ದುದ್‌ 

ಬಂಟಿನಾಗಿ ಸ ರಂಗಶಾಯಿ | | 


'ವನ-ಉಪವನಗಳಿಂದ 


ಘನ ಸರೋವರಗಳಿಂದ : 
ಕನಕ ಗೋಪುರಗಳಿಂದ | 
ಘನಶೋಭಿತನೆ ರಂಗಶಾಯಿ ನಳ | ೨ | 


ವಜ್ರ ವೈಢೂರ್ಯದ ತೊಲೆಗಳ ಕಂಡೆ 
ನಿರ್ಜರಾದಿ ಮುನಿಗಳ ಕಂಡೆ 


; ದುರ್ಜನಾಂತಕನೆ ಶ್ರೀ ರಂಗಶಾಯಿ .. .. lal 


ರಂಭೆ ಊರ್ವಶಿಯರ ಮೇಳವ ಕಂಡೆ 


ತುಂಬುರ ಮುನಿ' ನಾರದರನು ಕಂಡೆ. 
ಅಂಬುಜೋದ್ಧ ವ ರುದ್ರರ ಕಂಡೆ. 


| ತ ಇಪ್ಟಾಿನಿತನೆ ರುಗಶಾಯಿ | el 


SEE ಮೂರುತಿ ಕಂಡೆ 

ಭೋಗಿ ಭೂಷಣ ಶಿವನನು ಕಂಡೆ 

ಭಾಗವತರ ಸಮ್ಮೇಳವ ಕಂಡೆ 

ಕಾಗಿನೆಲೆಯಾದಿ ಕೇಶವ ರಂಗಶಾಯಿ | ೫ | 


ಜನಪ್ರಿಯ ಕನಕ ಸಂಪುಟ: 


ಅರ್ಥ: ಸೃಷ್ಟಿಗೀಶ-ಸೃಷ್ಟಿಗೆ ಒಡೆಯನಾದವ, ದೇವರು, ಶ್ರೀರಂಗಶಾಯಿ-ಮುಲಗಿರುವೆ 
ರಂಗನಾಥಸ್ವಾಮಿ, ಎಂಟು- ಏಳು-ಅಷ್ಟಮದ ಮತ್ತು ಸಪ್ತ ವ್ಯಸನಗಳು* 
ಬಂಟರೈ ವರಂ-ಪಂಚೇಂದ್ರಿ ಯಗಳು. ಶಂಬರಾರಿಪಿತ-ಶಂಬರಾಸುರನನ್ನು ಕೊಂದೆ 
ಕಾಮನ ತೆಂದೆ, ವಿಷ್ಣು. ಭೋಗಿಭೂಷಣ-ಶಿವ, 


ಭಾವ : ಭಗವಂತನ ದರ್ಶನ ಸುಲಭಸಾಧ್ಯವಲ್ಲ, ಕಷ್ಟದಾಯಕ ಎಂದು ನಂಬಿದ್ದ ಭಕ್ತನಿಗೆ 
; ಭಗವದ್ದೆರ್ಶನವಾದಾಗ ಅನನಲ್ಲಿ ಕಂಡುಬಂದ ಪುಳಕ, ಧನ್ಯತೆ ಮತ್ತು ಆನಂದದ 
ತೀವ್ರತೆಗಳ ಶಕ್ತಿಪೂರ್ಣ ಅಭಿವ್ಯಕ್ತಿ ಇದು. 


ತನಕತೆದಾಸರ ಹಾಡುಗಳು 


ಅರ್ಥ: 


ಭಾವ: 


ವಿ೨ 


ಅಡಿಗೆಯನು ಮಾಡಬೇಕಣ್ಣ 


ರಾಗ: ಪಣತುವರಾಳ್ಕಿ, ಛಾಪುತಾಳೆ 


ಅಡಿಗೆಯನು ಮಾಡಬೇಕಣ್ಣ | ನಾನೀಗ ಸುಜ್ಞಾನ 
ಅಡಿಗೆಯನು ಮಾಡಬೇಕಣ್ಣ 


ಅಡಿಗೆಯನು ಮಾಡಬೇಕು | ಮಡಿಸಬೇಕು ಮದಗಳನ್ನು 


ಒಡೆಯನಾಜ್ಞೆಯಿಂದ ಒಳ್ಳೆ | ಸಡಗರದಿ ಈ ಮನೆಯ ಸಾರಸಿ 


ತನ್ನ ಗುರುವನ್ನು ನೆನೆಯಬೇಕಣ್ಣ | ತನುಭಾವವೆಂಬ 
ಭಿನ್ನ ಕಲ್ಮಶವಳಿಯಬೇಕಣ್ಣ 

ಒನಕೆಯಿಂದ ಕುಟ್ಟಿ ಕೇರಿ ತನಗೆ ತಾನೆ ಆದ ಕೆಚ್ಚ 
ನನುವರಿತು ಇಕ್ಕಬೇಕು ಅರಿವರ್ಗವೆಂಬ ತುಂಟರಳಿಸಿ 


ತತ್ವಭಾಂಡವ ತೊಳೆಯಬೇಕಣ್ಣ | ಸತ್ಯಾತ್ಮನಾಗಿ 

ಅರ್ತಿ ಅಕ್ಕಿಯ ಮಧಿಸಬೇಕಣ್ಣ 

ಕತ್ತರಿ ಮನವೆಂಬ ಹೊಟ್ಟ ನ್ನು ಎತ್ತಿ ಒಲೆಗೆ ಹಾಕಿ ಇನ್ನು 
ಹೊತ್ತಿಕೊಂಡಿಹ ಮಮತೆಯನ್ನು ಎತ್ತಿ ಹೆಸರ ಹಿಂಗಿ i 


ಜನನ ಸೊಂಡಿಗೆ ಹುರಿಯಬೇಕಣ್ಣ | ನಿಜವಾಗಿ ನಿಂತು 
ತನುವು ತುಪ್ಪವ ಕಾಸಬೇಕಣ್ಣ 

ಕನಕಗಿರಿ ನೆಲೆಯಾದಿ ಕೇಶವದಾಸ 

ಕನಕನ ಕಟ್ಟಳೆಯೊಳು ನಿಂತು ಸುಖದ ಪಾಕವನು 
ಚಂದದಿಂ ಸ ಸನಿದುಣ್ಣ ಲಿಕ್ಸೈ 


ಲೋಭ ಮೋಹ ಮದ ಮಾತ್ಸ ರ್ಯವೆಂಬ ಅರಿಸಡ್ವ ರ್ಗಗಳು. 


ಎ. 


| ಅ॥ 


of 


| ೨ 


Na 


ಮಡಿಸು-ಕೊಲ್ಲು, ನಾಶಮಾಡು. ತನು-ಶರೀರ. ಅರಿವರ್ಗ-ಕಾಮ ಕ್ರೋಧ: 
ಭಾಂಡ- ಮಡಕೆ. 
ಅರ್ತಿ-ಪ್ರಿೀತಿ, ಇಚ್ಛೆ. ಸೊಂಡಿಗೆ-ಸಂಡಿಗೆ. ಕಟ್ಟಿ ಳೆ- ಅಪ್ಪಣೆ, ಆಜ್ಞೆ. 


ಜ್ಜ್ವಾ ನ ಸಾಧನೆ Ni ದೈನ ಸಾಕ್ಸಾತ್ಕಾ ದ ಆನಂದವನ್ನು ಸವಿಯುವ ಕಾರ್ಯ ವನ್ನು 


ಇಲ್ಲಿ ಅಡಿಗೆಯ ಕಿ ಹ) ಯೆಗೆ ಆತ್ಯ ೦ತ ತಾಗಿ ಹೋಲಿಸಲಾಗಿದೆ. ಸಾಸ 


ವಸ್ತುಸಾದೃಶ್ಶ ಜ್ಞಾ ನಕ್ಕೆ ಮ ಅಮೂರ್ತವಾದುದನ್ನು 


ಮೂರ್ತಗೊಳಿಸಿ 


ಇಂದ್ರಿಯಗಮ್ಮ ಗೊಳಿಸುವ ಸಾಮರ್ಥ್ಯಕ್ಕೆ ಇದು ಸುಂದರ Rp 00 


ಜನಪ್ರಿಯ ಕನಕ ಸಂಪ್ರಟ 


ಬಾಗಿಲನು ತೆರೆದು ಸೇವೆಯನು ಕೊಡೊ ಹರಿಯೆ 


ರಾಗ: ಅಠಣಣ, ಅಟಿತಾಳ 


ಬಾಗಿಲನು ತೆರೆದು ಸೇವೆಯನು ಕೊಡೊ ಹರಿಯೆ | ಪ 
ಕೂಗಿದರು ಧ್ವನಿ ಕೇಳಲಿಲ್ಲವೇ ನರಹರಿಯೆ lel 


ಪರಮಪದದೊಳಗೆ ವಿಷಧರನ ತಲ್ಪದಲಿ ನೀ 

ಸಿರಿಸಹಿತ ಕ್ಲೀರವಾರಿಧಿಯೊಳಿರಲು 

ಕರಿರಾಜ ಕಷ್ಟದಲಿ ಆದಿಮೂಲ ಎಂದು 

ಕರೆಯಲಾಕ್ಷಣ ಬಂದು ಒದಗಿದೆಯೊ ನರಹರಿಯೆ | 


ಕಡುಕೋಪದಿಂ ಖಳನು ಖಡುಗ ಕೈಯಲ್ಲಿ ಪಿಡಿದು ನಿ 
ನ್ನೊಡೆಯನೆಲ್ಲಿಹನೆಂದು ಕಂಬವನು ಜಡಿಯೆ 

ದೃಢಭಕುತಿಯಿಂ ಶಿಶುವು ಬಿಡದೆ ನಿನ್ನನು ಭಜಿಸೆ 

ಸಡಗರದಿ ಸ್ತಂಭದಿಂದೊಡೆದೆ ನರಹರಿಯೆ | 3 | 


ಯಮಸುತನ ರಾಣಿಗಕ್ಷಯವಸನವನಿತ್ತೆ 

ಸಮಯದಲಿ ಅಜಮಿಳನ ಪೊರೆದೆ 

ಸಮಯಾಸಮಯವುಂಟಿ ಭಕ್ತವತ್ಸಲ ನಿನಗೆ 

ಕಮಲಾಕ್ಷ ಕಾಗಿನೆಲೆಯಾದಿ ಕೇಶವನೆ la || 


ಅರ್ಥ: ಸರಮಪದ-ವೈಕುಂಠ. ವಿಸಧರ-ಅದಿಶೇಷ. ತಲ್ಪ-ಹಾಸಿಗೆ. ಕ್ಷೀರವಾರಿಧಿ- 
ಹಾಲಿನ ಸಮುದ್ರ. ಕರಿರಾಜ-ಗಜೇಂದ್ರ. ಆದಿಮೂಲ-ಪರಮಾತ್ಮ. ಯಮುಸುತ- 
ಧರ್ಮರಾಯ. ಅಜನಿಳ-ಒಬ್ಬ ಬ್ರಾಹ್ಮಣ, ಕೊನೆಗೆ ವಿಷ್ಣು ಭಕ್ಕನಾಗಿ ಪರಿ 
ವರ್ತಿತನಾದವನು, 

ಭಾವ : ಗಜೇಂದ,, ಪ್ರಹ್ಲಾದ, ಅಜಮಿಳ, ದ್ರೌಪದಿ ಮುಂತಾದ ಭಕ್ತರು ತಮ್ಮ ಕಷ್ಟ 
ಕಾಲದಲ್ಲಿ ಕರೆದ ಕೂಡಲೇ ದರ್ಶನನಿತ್ತು ಅವರನ್ನು ಆ ಸಂಕಟಗಳಿಂದ ಪಾರು 
ಮಾಡಿದ ಭಗವಂತ ತನಗೂ ಆ ಮೂರ್ತಿದರ್ಶನ ಭಾಗ್ಯ ವಿತ್ತು ಕಾಪಾಡಬೇಕೆಂದು 
ಅತ್ಯಂತ ತೀವ್ರತೆ ಅರ್ತತೆಗಳಿಂದ ಮೊರೆಯಿಡುತ್ತಿದ್ದಾರೆ ಕನಕದಾಸರು. ಉಡುಪಿಯ 
ಶ್ರೀಕೃಷ್ಣ ದೇವಾಲಯದ ಹಿಂದೆ ನಿಂತು ಈ ಪ್ರಾರ್ಥನೆಯನ್ನು ದಾಸರು ಹಾಡಿದ 
ರೆಂದೂ ಕೃಷ್ಣ ಹಿಂದುಮುಂದಾಗಿ ತಿರುಗಿ, ಅಲ್ಲಿ ಕಿಂಡಿಯಾಗಿ, ಕನಕನಿಗೆ ದರ್ಶನ 
ವಿತ್ತನೆಂದೂ ಸ್ರತೀತಿಯಿದೆ. 


ಕನಕದಾಸರ ಹಾಡುಗಳು ೨ತ್ಟಿ 


ನೀ ಮಾಯೆಯೊಳಗೋ 


ರಾಗ: ಕಾಂಬೋದಿ, ರುಂಪೆತಾಳ 


ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯೊ. “|ಪ 
`ನೀ ದೇಹದೊಳಗೋ ನಿನ್ನೊಳು ದೀಹವೋ ಹರಿಯೆ | ಆ | 
ಬಯಲೊಳಗೆ ಆಲಯವೊ ಆಲಯದೊಳಗೆ ಬಯಲೊ ಸ 


ಬಯೆಲು ಆಲಯವೆರೆಡು ನಯನದೊಳಗೊ 


ನಯನ ಬುದ್ಧಿಯ ಒಳಗೊ ಬುದ್ಧಿ ನಯನದ ಒಳಗೊ 


' ನಯನ ಬುದ್ಧಿಗಳೆರಡು ನಿನ್ನೊಳಗೊ ಹರಿಯೆ |೧| 


ಸವಿಯು ಸಕ್ಕರೆಯೊಳಗೊ ಸಕ್ಕರೆಯು ಸವಿಯೊಳಗೊ 
ಸವಿಯು ಸಕ್ಕರೆಯೆರಡು ಜಿಹ್ನೆಯೊಳಗೊ 
ಜಿಹ್ವೆ ಮನಸಿನ ಒಳಗೊ ಮನಸು ಜಿಹ್ವೆಯ ಒಳಗೊ 


ಜಿಹ್ವೆ ಮನಸುಗಳೆರಡು ನಿನ್ನೊಳಗೊ ಹರಿಯೆ... | ೨॥ 


ಕುಸುಮದಲಿ ಗಂಧವೊ ಗಂಧದಲಿ ಕುಸುಮವೊ 


ಕುಸುಮಗಂಧಗಳೆರಡು ಆಘ್ರಾಣದೊಳಗೊ 


ಅಸಮಭವ ಕಾಗಿನೆಲೆಯಾದಿ ಕೇಶವರಾಯ 


' ಉಸುರಲೆನ್ನಳವಲ್ಲ ಎಲ್ಲ ನಿನ್ನೊಳಗೊ ಹರಿಯೆ ; ॥೩॥ 


ಆರ್ಥ: 


ಭಾವ: 


ವಿಳ 


ಮಾಯೆ-ಭ್ರಾಂತಿ, ಆಲಯು-ಮನೆ, ಜಿಹೈ-ನಾಲಗೆ, ಆಘ್ರಾಣ-ಮೂಸುವುದು, 
ಮೂಗು, ಅಸಮಭನವ- ಅದ್ದಿ ತೀಯ, 

ದೈ ಮಲಮಾಯೆ, ದೈ ವ-ದೇಹೆ, ಬಯಲು-ಮನೆ, ಬಯಲು-ಮನೆ-ಕಣ್ಣು, ಕರಿ - 
ಬುದ್ಧಿ, ಸವಿ. ಸಕ್ಸ ಸೆ ಜಿಹ್ವೆ, ಜಿಹ್ವೆ -ಮನಸನ್ಸಿ, ಕುಸುಮ-ಗಂಧ- ಮೊಗು ಇವುಗಳ 
ಪರಸ್ಸೆ ರ i ಅನಾದಿಯಾದದ್ದು, ರಿವಿರತವಾದದ್ದು ಮತ್ತು ಅನಿವಾರ್ಯ 
ವಾದದ್ದು, ಆದರೆ ಯಾವುದು ಮೊದಲ್ಳು ಯಾವುದರಿಂದ ಯಾವುದು ಹುಟ್ಟ ತ 
ಎಂಬ ಸಮಸ್ಯೆ ಬೀಜನೃಕ್ಷನ್ನಾ ಯದಂತೆ ಬಗೆಹೆರಿಸಲಾಗದ್ದು, ಆದರೆ ಇವುಗಳೆಲ್ಲ 
ಹುಟ್ಟಿ ದ್ದು ನವೇ ಎಂಬುದು ಮಾತ್ರ ನೆರಮಸತ್ಯ. ಬದುಕಿಗೆ 
ರ ಸಮಸ್ತವೂ ದೇವರಿಂದಲೇ ದೇವರಾ ಬೇ ಸೃ ಕ್ಕೆ ಯಾದದ್ದು 
ಎಂಬುದು ಇಲ್ಲಿ ದಾಸರ ನಿಲವು. ದೈವದ ಸಾರ್ವಭೌಮ ಸಾಮರ್ಥ್ಯವನ್ನು ಇಲ್ಲ 
ದಾಸರು ಪ್ರತಿಪಾದಿಸುತ್ತಿ ದ್ದಾ ರೆ 


ಜನಪ್ರಿಯ ಕನಕ ಸಂಪುಟ 


“ಅರ್ಥ : 


ಭಾವ: 
೫1/11 ಶೀಲಗಳನ್ನು ನಾವು ಗಮನಿಸಬೇಕೇ ಹೊರತು ಅವುಗಳ ಆಥವಾ ಅವರ ಹುಟ್ಟಿ 
' ನಲ್ಲ, ಜಾತಿಯನ್ನಲ್ಲ ಎಂಬುದನ್ನು ಹಲವು ಸುಪರಿಚಿತ ನಿದರ್ಶನಗಳ ಳಳ 


ಕುಲ ಕುಲ ಕುಲವೆನ್ನುತಿಹರು 


ರಾಗ: ಮಧ್ಯ ಮಾವತಿ, ರುುಂಪೆತಾಳ 


ಕುಲಕುಲ ಕುಲನೆನ್ನು ತಿಹರು | ಪ 
ಕುಲವ್ಯಾವುದು ಸತ್ಯಸುಖವುಳ್ಳ ಜನರಿಗೆ | ಅ | 
ಕೆಸರೊಳು ತಾವರೆಹುಟ್ಟಿಲು ಅದ ತಂದು 
ಬಿಸಜನಾಭನಿಗರ್ಪಿಸಲಿಲ್ಲವೆ 

ಹಸುವಿನ ಮಾಂಸದೊಳುತ್ಶತ್ತಿ ಕ್ರೀರವು 

ವಸುಧೆಯೊಳಗೆ ಭೂಸುರರುಣ್ಣ ಲಿಲ್ಲವೆ od 


ಮೃಗಗಳ ಮೈಯಲ್ಲಿ ಹುಟ್ಟಿದ ಕಸ್ತೂರಿ 
ತೆಗೆದು ಪೂಸುವರು ಭೂಸುರರೆಲ್ಲರು 
ಒಗೆಯಿಂದ ನಾರಾಯಣನ್ಯಾವ ಕುಲದವ 
 ಅಗಜವಲ್ಲಭನ್ಯಾತರ ಕುಲದವನು | ೨॥ 


ಆತ್ಮ ಯಾವ ಕುಲ ಜೀವ ಯಾವ ಕುಲ 

ತತ್ವೇಂದ್ರಿಯಂಗಳ ಕುಲ ಪೇಳಿರಯ್ಯ 

ಆತ್ಮಾಂತರಾತ್ಮ ನೆಲೆಯಾದಿ ಕೇಶವ 

ಆತನೊಲಿದ ಮೇಲೆ ಯಾತರ ಕುಲವಯ್ಯ | ೨ | 


ಬಿಸಜನಾಭ-ಕಮಲನನ್ನು ಹೊಕ್ಕುಳಲ್ಲಿ ಉಳ್ಳವನು ನಿಸ್ಮು. ವಸುಧೆಭೂಮ್ಮಿ 
ಭೂಸುರ-ಬ್ರಾಹ್ಮಣ, ಪೂಸು-ಲೇಪಿಸು. : ಒಗೆ-ಹುಟ್ಟು, ಅಗಜನಲ್ಲಭ- 
ಪಾರ್ವತಿಯ ಪತಿ, ಶಿನ್ನ ತತ್ತ್ವ್ವೇ೧ದ್ರಿಯ-ಜ್ಜಾನೇಂದ್ರಿಯ. 


ಸತ್ಯನಂತರಾದ ಜನಕ್ಕೆ ಯಾವುದೇ ಕುಲನಿಲ್ಲ. ವಸ್ತು ಅಥವಾ ವ್ಯಕ್ತಿಗಳ ಗುಣ 


ಜಾಸು ವಿವರಿಸುತ್ತ ಭಗವರಿತನು. ಯಾರಿಗೆ ಒಲಿಯುತ್ತಾನೋ ಅವನ ಕುಲವನ್ನು 
ಗಣಿಸಬಾರದು ಎಂದು ಸೂಚಿಸುತ್ತಾರೆ, 


ಕನಕದಾಸರ ಹಾಡುಗಳು ೨೫ 


ಅರ್ಥ 
ಭಾವ; 


೨೬ 


ಕುಲ ಕುಲ ಕುಲವೆಂದು ಹೊಡೆದಾಡದಿರಿ 


ರಾಗ: ಪಂತುರಾವಳಿ, ಆಟತಾಳ 


ಕುಲ ಕುಲ ಕುಲವೆಂದು ಹೊಡೆದಾಡದಿರಿ ನಿಮ್ಮ 
ಕುಲದ ನೆಲೆಯನೇನಾದರೂ ಬಲ್ಲಿರ | ಪ ||. 


ಹುಟ್ಟ ದ ಯೋನಿಗಳಿಲ್ಲ ಮೆಟ್ಟ ದ ಭೂಮಿಗಳಿಲ್ಲ 

ಅಟ್ಟು ಉಣ್ಣ ದ ವಸ್ತು ಗಳ. ಕ್ಯ 

ಗುಟ್ಟು ಕಾಣಿಸ ಬಂತು ಹಿರಿದೇನು ಕಿರಿದೇನು 

ನೆಟ್ಟ ನಸ ಸರ್ವಜ್ಞನ ನೆನೆಕಂಡ್ಯ ಮನುಜ We | 


ಜಲನೆ ಸಕಲ ಕುಲಕ್ಕೆ ತಾಯಲ್ಲವೆ 

ಜಲದ ಕುಲವನೇನಾದರೂ ಬಲ್ಲಿರ 

ಜಲದ ಬೊಬ್ಬುಳಿಯಂತೆ ಸ್ಥಿರವಲ್ಲವೀದೇಹ 

ನೆಲೆಯನರಿತು ನೀ ನೆನೆಕಂಡ್ಯ ಮನುಜ |೨॥ 


ಹರಿಯೇ ಸರ್ವೋತ್ರಮ ಹರಿಯೆ ಸರ್ವೇಶ್ವರ 
_ಹರಿಮಯವೆಲ್ಲವೆನುತ ತಿಳಿದು 

ಸಿರಿಕಾಗಿನೆಲೆಯಾದಿ ಕೇಶವರಾಯನ 

ಚರಣ ಕಮಲವ ಕೀರ್ತಿಸುವನೆ ಕುಲಜ | ೩ || 


: ನೆಲಮೂಲ, ಆದಿ, ರಹಸ್ಕ. ಜಲಜ- ತಾವರೆ, ಬೊಬ್ಬುಳಿ-ನೀರಿನ ಗುಳ್ಳೆ. 


ಜುತಿಯ ಹೆಸರನ್ನು ಹೇಳುತ್ತ ಪರಸ್ಪರ ಕಚ್ಚಾಡುವ ಮನುಷ್ಯರನ್ನು ಇಲ್ಲಿ ತರಾಟಿಗೆ 
ತೆಗೆದುಕೊಂಡಿದ್ದಾರೆ ದಾಸರು. ಅತ್ಯಂತೆ ಉಚಿತವಾದ ಮತ್ತು ಪರಿಚಿತವಾದ 
ಉದಾಹರಣೆಗಳ ಮೂಲಕ ಜಾತಿಯ ಅಸ್ತಿತ್ವ ವನು ಅಲ್ಲ ಗಳಿಮ್ಮ ನೀರಗುಳ್ಳೆ 


_ ಯಂತೆ ಕ್ಷಣಿಕವಾದ ದೇಹವನ್ನು ನಚ್ಚದೆ ಭಗನಂತನನ್ನು ನೆನೆಯಬೇಕು ಮನನ 


ಎಂದು ಘೋಷಿಸುತ್ತಾ ಕ್ಕೆ ಹ ಸರ್ವಶ್ರೆ ಷ್ಠ ಜಗತ್ತೆ ಲ್ಲ ಹರಿಮಯ, ಆವ 
ನನ್ನು ಆರಾಧಿಸುನವನೇ ನಿಜವಾದ ಕುಲಜ ಬಡು "ಸಾರುತ್ತಾ ರೆ 


ಜನಪ್ರಿಯ ಕನಕ ಸಂಪುಟ: 


ದೇವಿ ನಮ್ಮ ದ್ಯಾವರು ಬಂದರು 


ರಾಗ: ದೇಶಿ, ಛಾಫಪುತಾಳ' 


ದೇವಿ ನಮ್ಮ ದ್ಯಾವರು ಬಂದರು ಬನ್ನಿರೆ ನೋಡಬನ್ನಿಕೆ | ಪ 


ಕೆಂಗಣ್ಣ ಮಾನನಾಗಿ | ನಮರಂಗ 

ಗುಂಗಾಡಿ ಸೋಮನ ಕೊಂದಾನ್ಮ್ಮಾ 3 

ಗುಂಗಾಡಿ ಸೋಮನ ಕೊಂದು ವೇದವ 

ಭಂಗಾರಡೊಡಲಿನಿಗಿತ್ತಾನ್ಮಾ |೧| 


ದೊಡ್ಡ ಮಡುವಿನೊಳಗೆ | ನಮರಂಗ 

ಗುಡ್ಡ 4 ಹೊತ್ತುಕೊಂಡು ನಿಂತಾನಾ ಒಕೆ 

ಗುಡ್ಡ ವ ಹೊತ್ತುಕೊಂಡು ಸಿಂತು ಸರವ 

ಕೊಡ್ಡೆವಕನ್ನು ಮಾಡ್ಯಾನ್ಮ್ಮಾ | ೨ || 


ಚನ್ನ ಕಾಡಿನ ಹೆಂದಿಯಾಗಿ | ನಮರಂಗ 

ಚಿನ್ನದ ಕಣ್ಣನ ಕೊಂದಾನ್ಮ್ಯಾ 

ಚಿನ್ನದ ಕಣ್ಣನ ಕೊಂದು ಭೂಮಿಯ 

ವನಜ ಸಂಭವನಿಗಿತ್ತಾನ್ಮಾ |೩| 


ಸಿಟ್ಟಿಲಿ ಸಿಂಹನಾಗಿ | ನಮರಂಗ 

ಹೊಟ್ಟೆಯ ಕರುಳ ಬಗಿದಾನ್ಮೂ 

ಹೊಟ್ಟೆಯ ಕರುಳ ಹಾರವ ಮಾಡಿ 

ಪುಟ್ಟಿಗೆ ವರವ ಕೊಟ್ಟಾನ್ಮಾ ಖ |೪| 


ಹುಡುಗ ಹಾರುವನಾಗಿ | ನಮರಂಗ 

ಬೆಡಗಲಿ ಮುಗಿಲಿಗೆ ಬೆಳೆದಾನ್ಮ್ಯಾ 

ಬೆಡಗಲಿ ಮುಗಿಲಿಗೆ ಬೆಳೆದು ಬಲಿಯನ್ನು 

ಅಡಿಯಿಂದ ಪಾತಾಳಕೊತ್ತಾನ್ಮಾ || ೫ (| 


ಕನಕದಾಸರ ಹಾಡುಗಳು ೨೬. 


ಪಿಲಿ 


ತಾಯ ಮಾತನು ಕೇಳಿ:| ಸಾಸಿರ ತೋಳಿನ 


ಆವಿನ ಕಳ್ಳನ ಕೊಂದಾನ್ಮಾ ತ 
ಆವಿನಕಳ್ಳನ ಕೊಂದು ಭೂಮಿಯ 


ಅವನಿಸುರರಿಗೆ ಇತ್ತಾನ್ಮಾ (ಖ್ಯ 


ಕೆಂಗ್ಯಾಳೆ ಕಣ್ಣಿನ ಕೊಂಗಗಳ ಕೂಡಿ 
ಜಂಘೇಲಿ ಲಂಕೆಗೆ ಪೋದಾನ್ಮ್ಮಾ 
ಜಂಘೇಲಿ ಲಂಕೆಗೆ ಪೋಗಿ | ನಮರಂಗ 
ಹೆಂಗಸು ಕಳ್ಳನ ಕೊಂದಾನ್ಮಾ ತ 


ಕರಿಯ ಹೊಳೆಯಲ್ಲಿ ತುರುಗಳ ಕಾಯುತ 
ಉರಗನ ಮಡುವ ಧುಮುಕ್ಯಾನ್ಮ್ಮ್ಯಾ 
ಉರಗನ ಹೆಡೆಮೇಲೆ ಹಾರಾರಿ ಕುಣಿವ್ಯಾಗ 
ಯಾರ್ಯಾರಿಗೇನೇನು ಇತ್ತಾನ್ಮ್ಯಾ 


ಬಿಂಕದ ಗೋವಳನಾಗಿ | ನಮರಂಗ 
ಡೊಂಕಾದ ಮುದುಕಿಯ ಕೂಡ್ಯಾನ್ಮ್ಮಾ 
ಡೊಂಕಾದ ಮುದುಕಿಯ ಕೂಡಿ ಮಾವನ 
ಬಿಂಕವ ಮುರಿದು ಕುಣಿದಾನ್ಮ್ಮ್ಯಾ 


ಭಂಡನಂದದಿ ಪುಂಡರೀಕಾಕ್ಷನು 
ಕಂಡಕಂಡರ್ಲಿಗೆ ತಿರುಗ್ಯಾನ್ಮ್ಮಾ 
ಕಂಡಕಂಡಲ್ಲಿಗೆ ತಿರುಗಿ ತ್ರಿಪುರರ 
ಹೆಂಡಿರನೆಲ್ಲ ಕೆಡಿಸ್ಯಾನ್ಮ್ಯಾ 


ಚೆಲುವೆ ಹೆಂಡತಿ ಕುದುಕೆಯ ಮಾಡಿ 
ಒಳ್ಳೆ ರಾವುತನಾದಾನ್ಮ್ಮ್ಯಾ 

ಒಳ್ಳೆ ರಾವುತನಾಗಿ ನಮರಂಗ 

ಡೊಳ್ಳು ಹೊಟ್ಟೆಯ ಮೇಲೊದ್ದಾನ್ಮ್ಮಾ 


| ೬ | 


೭ ॥ 


|೮| 


| ೯ಕ್ಕೆ 


ll ೧೦ | 


॥ ೧೧॥ 


ಜನಪ್ರಿಯ ಕನಕ ಸಂಪುಟ 


ಡೋಳಿನ ಮೇಲ್‌ ಕ್ಸ ಬರಮಪ್ಪ ಹಾಕ್ಕಾನು 

ತಾಳವ ಶಿವನಪ್ಪ ತಟ್ಯಾನ್ಮ್ಮಾ 

ಒಳ್ಳೊಳ್ಳೆ ಪದಗಳು ಹನುಮಪ್ಪ ಹಾಡ್ಯಾನು 

ಚೆಲುವ ಕನಕಪ್ಪ ಕುಣಿದಾನ್ಮ್ಯಾ | ೧೨॥ 


ಅರ್ಥ: ಕೆಂಗಣ್ಣ ನಿರಾನ:ಮತ್ಸ್ಯಾವತಾರ, ಗುಂಗಾಡಿ ಸೋಮಾ-ಸೊ (ಮಕ ಎಂಬ ರಾಕ್ಷಸ. 
ಭಂಗಾರದೊಡಲನ್‌-ಬ್ರಹ್ಮ. ಗುಡ್ಡ ಹೊತ್ತು ಕೊಂಡು ನಿಂತವ-ಕೊರಾವತಾರ. 
ಚನ್ನ ಕಾಡಿನ Rr ಚಿನ್ನ ದ ಕಣ್ಣ-ಹಿರಣ್ಕಾ ಕ್ಷನೆಯ ರಾಕ್ಷಸ. 
ವನಜಸಂಭವ-ಬ್ರಹ್ಮ. ಸಿಂಹ-ನರಸಿ-ಹಾವತಾರ. ಫಟ್ಟಿ- ಪ್ರಹ್ಲಾದ. ಹುಡುಗ: 
ಹಾೂರವ=ವಾಮನ, ತಿ ತ್ರಿವಿಕ್ರ ಮ. ಬಲಿ=ಬಲಿ ಚಕ್ರ ವರ್ತಿ, ಸಂಸಿರತೋಧಿನ ಅನಿನಕಳ್ಳ- 
ಕಾರ್ತಪವೀರ್ಯಾ ಜ್‌ ಸ ಜಸ್‌ ತೊಡೆಯ ಶಕ್ತಿ, ಹೆಂಗಸುಕಳ್ಳ- 
ರಾವಣ. ಕರಿಯ ನದು ಉರಂಗ-ಸರ್ಪ, ಕಾಳಿಂಗ. pe 
ಮುದುಕಿ-ಕುಬ್ಬೆ, ಕಂಸನ ದಾಸಿ. ಮಾನ-ಕಂಸ,್ಮ ತ್ರಿಪುರರು-ತಾರಕಾಸುರನ 
ಮೂವರು ಮಕ್ಕಳು. ರಾವುತ-ಕಲ್ಪಿ: ಬರಮಪ್ಪ-ಬ್ರುಹ್ಮ. 


ಭಾವ: ವಿಷ್ಣುವಿನ ದಶಾವತಾರಗಳಲ್ಲಿ ಬೌದ್ಧ ವತಾರವನ್ನು ಬಿಟ್ಟು ಉಳಿದ ಒಂಬತ್ತು ಕಥೆ: 
ಯನ್ನು ಗಾಮೀಣ ಭಾಷೆಯಲ್ಲಿ ಇಲ್ಲಿ ದಾಸರು. ವರ್ಣಸಿದ್ದಾರೆ, 


ಕನಕದಾಸರ ಹಾಡುಗಳು ೨೯ 


“1 © 


ನಾವು ಕುರುಬರು 


ರಾಗ: ಮುಖಾರಿ, ರ್ಲುಂಂಪೆತಾಳ 


ನಾವು ಕುರುಬರು ನಮ್ಮ ದೇವರೊ ಬೀರಯ್ಯ 
ಕಾವ ನಮ್ಮಜ್ಜ ನರಕುರಿಯ ಹಿಂಡುಗಳ 


ಅಷ್ಟ ಮದ ಮತ್ಸರಗಳೆಂತೆಂಬ ಟಗರುಗಳು 
ದೃಷ್ಟಿ ಜೀವಾತ್ಮನೆಂಬೊ ಆಡು 

ಸೃಷ್ಟಿ ಪ್ರಸಿದ್ಧ ವೆಂತೆಂಬುವಾ ಹೋತಗಳು 
ಕಟ್ಟ ಕೋಲಿನಲಿ ಇರುತಿರುವ ನಮ್ಮಜ್ಜ 


ವೇದಶಾಸ್ತ್ರ ಪುರಾಣವೆಂತೆಂಬ ಶ್ವಾನಗಳು 


ಕಾದಿದ್ದು ನಮ್ಮಜ್ಜ ಹಿಂಡಿನೊಳಗೆ 


ಹಾದಿಗಾಣದೆ ಕೂಗಿ ಬಾಯಾರಿ ಕಾಲ್ದೆರಗೆ 


ಆದರಿಸಿ ಅಂಬಲಿಯ ನೆರೆವನಮ್ಮಜ್ಜ 


ಅರುಹೆಂಬ ಮರಿಗಳು ಹಿಂಡಿನೊಳಗೆ ಬಂದು 
-ಮರವೆಯಲಿ ಯಮನೆಂಬ ತೋಳ ಹೊಕ್ಕು 
ತರುಬಿ ಹಿಂಜಾವದಲಿ ಕುರಿಯ ಮುರಿವುದ ಕಂಡು 
ಅರಿತು ಅರಿಯದ ಹಾಗೆ ಇರುವ ನಮ್ಮಜ್ಜ 


'ಹುಟ್ಟೋದಕೆ ಮೊದಲಿಲ್ಲ ಸಾಯೋದಕೆ ಕೊನೆಯಿಲ್ಲ 
ಹುಟ್ಟು ಸಾವಿನ -ಹೊಲಬ ಬಲ ನಮ್ಮಜ್ಜ 

ಅಷ್ಟು ಪ್ರಾಣಿಗಳಿಗೆ ಇಷ್ಟು ಅಂಬಲಿ ಮಾಡಿ 
ಹೊಟ್ಟೆ ತುಂಬುವ ಹಾಗೆ ಎರೆವ ನಮ್ಮಜ್ಜ 


'ಕಲಿಯುಗಕೆ ಗೌಡನಿವ ಸಂಗಾತಿ ಮಂತ್ರಿ ಸುತ 
ಕಲಿಯುಗಂಗಳನೆಲ್ಲ ಮರೆಶನೀತ 

ಜಲಜಾಕ್ಷ ಕಾಗಿನೆಲೆಯಾದಿ ಕೇಶವನ ಮನ 
ವೊಲಿಸಿ ಭಜಿಸದವನು ಹುಚ್ಚು ಕುರುಬ 


ಎ. 
| ಅ| 


Hay 


i> 


ia | 


॥೪॥ 


( ೫॥ 


` ಜನಪ್ರಿಯ ಕನಕ ಸಂಪುಟ 


"ಆರ್ಥ : ಅಸ್ಮ್ಯಮುಡೆ-ಅನ್ನ, ಅರ್ಥ, ಯಾವನ, ಸ್ತ್ರೀ, ನಿದೆ, ಕುಲ, ರೂಪ, ಉದ್ಯೋಗ. 
ಶ್ವಾನ-ನಾಯಿ, ಅರುಹು-ಜ್ಞಾನ, ತರುಬು- ಅಡ್ಡ ಗಟ್ಟು. ಹೊಲಬು-ದಾರಿ. 
ಎರೆ-ಊಡಿಸು. 

ಭಾವ : ಮಾನವರೆಲ್ಲ ಪಶುಗಳು, ಇವರನ್ನು ಚಚ್ಚರದಿಂದ ಸೋಷಿಸುವವನ್ನು ಕಾಪಾಡು 
ವವನು ಭಗವಂತ, ಇಲ್ಲಿ ಬೀರಯ್ಯನೇ ವಿಷ್ಣು ಎಂಬ ಭಾವ ದಾಸರಿಗಿದೆ. 


ಕನಕದಾಸರ ಹಾಡುಗಳು ೩ಿ೧ 


ಡೊಂಕು ಬಾಲದ ನಾಯಕರೆ 


ರಾಗ: ನವರೋಜ್‌, ಆದಿಶಾಳ 


ಡೊಂಕು ಬಾಲದ ನಾಯಕರೇ 
ನೀವೇನೂಟಿವ ಮಾಡಿದಿರಿ |ಪ|| 


ಕಣಕ ಕುಟ್ಟೋ ಅಲ್ಲಿಗೆ ಹೋಗಿ 

ಹಣುಕೆ ಇಣುಕಿ ನೋಡುವಿರಿ 

ಕಣಕ ಕುಟ್ಟೋ ಒನಕೆಲಿ ಹೊಡೆದರೆ 

ಕುಂಯಿ ಕುಂಯಿ ರಾಗವ ಹಾಡುವಿರಿ | ೧ | 


ಹುಗ್ಗಿ ಮಾಡೋ ಅಲ್ಲಿಗೆ ಹೋಗಿ 

ತಗ್ಗಿ ಬಗ್ಗಿ ನೋಡುವಿರಿ 

ಹುಗ್ಗಿ ಮಾಡೊ ಸೌಟಲಿ ಹೊಡೆದರೆ 

ಕುಂಯಿ ಕುಂಯಿ ರಾಗವ ಪಾಡುವಿರಿ | 3 ॥ 


ಹರಿಯ ಹಾದಿಲಿ ಓಡುವಿರಿ 

ಕರೇ ಬೂದಿಯಲಿ ಹೊರಳುವಿರಿ 

ಸಿರಿಕಾಗಿನೆಲೆಯಾದಿ ಕೇಶವರಾಯನ 

ಸ್ಮರಿಸದವರ ಗತಿ ತೋರುವಿರಿ lal 


ಆರ್ಥ : ಕಣಕ-ಕಲಸಿದ ಹಿಟ್ಟು. ಒನಕಿ-ಒನಕೆ. 
ಭಾವ : ಮನುಷ್ಯನ ಶ್ವಾನ ಸ್ವಭಾವವನ್ನು ಇಲ್ಲಿ ದಾಸರು ಚಿತ್ರ ವತ್ಹಾ ಗಿ ವಿಡಂಬಿಸಿದಾ ರೆ. 
ಗಿ ಉಡಿ ೦ 


ಪತಿ ಜನಪ್ರಿಯ ಕನಕ ಸಂಪುಟ 


ತನು ನಿನ್ನದು ಜೀವನ ನಿನ್ನದೊ 


ರಾಗ: ಕೇದಾರಗೌಳ, ಅಟಿತಾಳ 


ತನು ನಿನ್ನದು ಜೀವನ ನಿನ್ನದೊ ಪ 
ಅನುದಿನದಲಿ ಬಾಹೊ ಸುಖದುಃಖ ನಿನ್ನದಯ್ಯ | ಆ 


ಸವಿನುಡಿ ವೇದಪುರಾಣ ಶಾಸ ಸ್ರಗಳ 

ಕಿವಿಗೊಟ್ಟು ಕೇಳುವ ಕಥೆ ನಿನ್ನ ದು 

ನವ 3312ನಾಂಗೇರ ಟು ಕಣ್ಣ ಲಿ 

ಎವೆಯಿಕೃದೆ ನೋಡುವ ನೋಟ ನಿನ್ನ ದಯ್ಯ lol 


ಒಡಗೂಡಿ ಗಂಧ ಕಸ್ತೂರಿ ಪರಿಮಳಂಗಳ 

ಬಿಡದೆ ಲೇಪಿಸಿಕೊಂಬುವದು ನಿನ್ನದು 

ಷಡುರಸದನ್ನಕ್ಕೆ ನಲಿದಾಡುವ ಜಿಹ್ವೆ 

ಕಡು ರುಚಿಗೊಂಡರೆ ಆ ರುಚಿ ನಿನ್ನದಯ್ಯ | ೨ | 


ಮಾಯಾಪಾಶದ ಬಲೆಯೊಳಗೆ ಸಿಲುಕೆರುವಂಥ 

ಕಾಯ ಪಂಚೇಂದ್ರಿಯಂಗಳು ನಿನ್ನವು 

ಕಾಯಜಸಿತ ಕಾಗಿನೆಲೆಯಾದಿ ಕೇಶವ . 

ರಾಯ ನೀನಲ್ಲದೆ ನರರು ಸ್ವತಂತ್ರಕೆ a | 


ಅರ್ಥ : ಅನುದಿನ-ಪ್ರತಿನಿತ್ಕ. ಬಾಹೊ-ಬರುವ. ಷಡುರಸ-ಸಿಹಿ, ಕಹ್ಮಿ ಖಾರ, ಹುಳ್ಳಿ, 


ಉಪ್ಪು ಚತ್ರ ಹ ಎಂಬ ಆರು ರಸಗಳು ಕಾಯುಶರೀರ, ಪಂಚೇಂದ್ರಿ ಯ. 
ಗಳು-ಎಕಣ್ಣು, ಕಿವಿ, ಮೂಗು, ನಾಲಗೆ ಮತ್ತು ಚರ್ಮ ಎಂಬ ಐದು ಜ್ಞಾ ಸೆಂದ್ರಿ 
ಯಗಳು. ಕಾಯಜಪಿತ-ಮನ್ಮಥನ ತಜಿ ವಿಷ್ಣು. 


: ಮಾನವ ದಿನನಿತ್ಮದಲ್ಲಿ ಅನುಭನಿಸುವ ಸರ್ವೆ ಸುಖದುಃಖಗಳೂ ಭಗವಂತೆ 


ನಿಂದಲೇ ಉಂಟಾದವುಗಳು, ಆನೆಲ್ಲ ಅವನವೇ. ನಮ್ಮು ಅನುಭನನೆಂಬಂದಂ 
ಕೇವಲ ನೆಪ್ಕ ಅಷ್ಟೆ. ಯಾನ ಅನುಭವಗಳಿಗೂ ಮನುಷ್ಯರು. ಸ್ವತಂತ್ರರಲ್ಲ. 


ಕನಕದಾಸರ ಹಾಡುಗಳು ಶಿತ್ಪಿ 


ತೊರೆದು ಜೀವಿಸಬಹುದೆ 


ರಾಗ: ಮುಖಾರಿ, ಏಕೆತಾಳ 


ತೊರೆದು ಜೀವಿಸಬಹುದೆ ಹರಿ ನಿನ್ನ ಚರಣವ | ಪ 
ಬರಿದೆ ಮಾತೇಕಿನ್ನು ಅರಿತು ಪೇಳುವೆನಯ್ಯ 
ಕರಪಿಡಿದೆನ್ನನು ಕಾಯೊ ಕರುಣಾನಿಧೆ | ಆ | 


ತಾಯಿ ತಂದೆಯ ಬಿಟ್ಟು ತಪವ ಮಾಡಲುಬಹುಡು 

ದಾಯಾದಿ ಬಂಧುಗಳ ಬಿಡಲುಬಹುದು 

ರಾಯ ಮುನಿದರೆ ರಾಜ್ಯವ ಬಿಡಬಹುದು 

ಕಾಯಜಸಿತ ನಿನ್ನಡಿಯ ಬಿಡಲಾಗದು | ೧ || 


ಒಡಲು ಹೆಸಿದರೆ ಅನ್ನವ ಬಿಡಬಹುದು 

ಪಡೆದ ಕ್ಷೇತ್ರವ ಬಿಟ್ಟು ಹೊರಡಲುಬಹುದು 

ಮಡದಿ ಮಕ್ಕಳ ಕಡೆಗೆ ತೊಲಗಿಸಿ ಬಿಡಲುಬಹುದು 

ಕಡಲೊಡೆಯ ನಿಮ್ಮಡಿಯ ಫಳಿಗೆ ಬಿಡಲಾಗದು | ೨॥ 


ಪ್ರಾಣವ ಪರರಿಗೆ ಬೇಡಿದಕೆ ಕೊಡಬಹುದು 

ಮಾನಾಭಿಮಾನವ ತಗ್ಗಿ ಸಬಹುದು 

ಪ್ರಾಣದಾಯಕನಾದ ಆದಿಕೇಶವರಾಯ 

ಜಾಣ ಶ್ರೀಕೃಷ್ಣ ನಿನ್ನಡಿಯ ಮುತ್ತುವ. | ೩ | 


ಅರ್ಥ : ಬರಿದೆ-ವ್ಯ ರ್ಥವಾಗಿ. ಕಾಯಜಪಿತ- ಮನ ಮಥನ ತಂದೆ, ವಿತ ಕಡಲೊಡೆಯೂಕ್ಷೀರ 
ಸಮುದ್ರ ಕ ಒಡೆಯ್ಕ ವಿಷ್ಣು. 


ಭಾವೆ: ಜಗತ್ತಿನಲ್ಲಿ ಏನನ್ನಾದರೂ ತ್ಯಜಿಸಿ ಮಾನವ ಬದುಕುವುದಕ್ಕೆ ಸಾಧ್ಯವಿದೆ, ಆದರೆ 
ಭಗವಂತನ ಪಾದಧ್ಯಾನವನ್ನು ಬಿಟ್ಟು ಬದುಕುವುದಕ್ಕೆ ಸಾಧ್ಯವಿಲ್ಲ. ದೈವದ ಬಗ್ಗೆ 
ಕನಕದಾಸರು ಹೊಂದಿರುವ ಅನನ್ಯ ಶರಣಾಗತ ಭಾವವನ್ನು ಇದು ಸೂಚಿಸುತ್ತದೆ. 


೩೪ ಜನಪ್ರಿಯ ಕನಕ ಸಂಪುಟ 


ಸತ್ಯವಂತರ ಸಂಗವಿರಲು 


ರಾಗ: ಸೂರ್ನಿ, ರೂಪಕೆತಾಳ 


ಸತ್ಯವಂತರ ಸಂಗವಿರಲು ತೀರ್ಥವ್ಯಾತಕೆ 
ಸಿತೃಜ್ಞಾ ನಿಯಾದಮೇಲೆ ಚಿಂತೆಯಾತಕೆ ' | ಸ 


ತಾನು ಉಣ್ಣದೆ ಪರರಿಗಿಕ್ಕದ ಧನವಿದ್ಯಾತಕೆ 

ಮಾನಹೀನವಾಗಿ ಬಾಳ್ತೆ ಮನುಜನೇತಕೆ 

ಜ್ಞಾನವಿಲ್ಲದೆ ನೂರುಕಾಲ ಬದುಕಲ್ಯಾತಕೆ | 

ಮಾನಿನೀಯ ತೊರೆದ ಮೇಲೆ ಭೋಗವ್ಯಾತಕೆ | ೧ | 


ಮಾತುಕೇಳದೆ ಮಲೆತು ನಡೆವ ಮಕ್ಕಳ್ಯಾತಕೆ 

ಪ್ರೀತಿಯಿಲ್ಲದೆ ಎಡೆಯಲಿಕೈದ ಅನ್ನ ವ್ಯಾತಕೆ . 

ನೀತಿಯರಿತು ನಡೆಯದಿರುವ ಬಂಟನ್ಯಾತಕೆ 

ಸೋತು ಹೆಣ್ಣಿಗೆ ಹೆದರಿ ನಡೆವ ಪುರುಷನ್ಯಾತಕೆ | ೨ | 


ಸನ್ನೆ ಯರಿತು ನಡೆಯದಿರುವ ಸತಿಯು ಯಾತಕೆ 

ಮನ್ನಣಿಂದ ನಡೆಸದಿರುವ ದೊರೆಯು ಯಾತಕೆ. 

ಮುನ್ನ ಕೊಟ್ಟು ಸಡೆಯದಿನ್ನು ಬಯಸಲ್ಯಾತಕೆ' | 

ಚೆನ್ನ ಆದಿ ಕೇಶವನಲ್ಲದ ಜೈವವ್ಯಾತಕೆ | |೩| 


ಅರ್ಥ : ಮಾನಿನಿಎಹೆಂಡತಿ, ಸ್ತ್ರೀ. ಮಲೆತು-ಧಿಕ್ಕ ರಿಸ್ಕಿ, ಉದ್ದ'ಟಿತನ ತೋರಿ. ಬಂಟ 
ಸೇವಕ. ಮನ್ನ ಹೆ-ಗೌರನ. | 4 

ಭಾವ : ಧನ, ಮಾನ, ಜ್ಞಾನ, ಮಾನಿನಿ, ಮಕ್ಕಳು, ಅನ್ನ, ಬಂಟ್ಕ ದೊರೆ ಮುಂತಾದವು 
ಗಳು ದೊರೆತರೂ ಅವು ಅಥವಾ ಅನರು ನೀತಿಯ -ಸ್ರ್ರೀತಿಯ ನೆಲೆಗಟ್ಟ ನಲ್ಲಿ 
ಸದುಪಯೋಗಕ್ಕೆ ಬರದಿದ್ದರೆ ವ್ಯರ್ಥ. ಹಾಗೆಯೇ . ಆದಿಕೇಶನನಲ್ಲದೆ ಇತರ 
ದೈವ ಕೂಡ ಇದ್ದೂ ವ್ಯರ್ಥ. ಆದಿಕೇಶನನ ಮೇಲೆ ದಾಸರಿಗಿರುವ ಅನನ್ಯ ನಿಷ್ಠೆ 
ಯನ್ನೂ ಮತ್ತು ಅವರ ಲೋಕಜ್ಜ್ಞ್ವಾನದ ಹಿರಿಮೆಯನ್ನೂ ಇದು ಸೂಚಿಸುತ್ತದೆ. 


ಕನಕದಾಸರ ಹಾಡುಗಳು ೩೫ 


ಈಶ ನಿನ್ನ ಚರಣ ಭಜನೆ 


ರಾಗ; ಕೆಲ್ಲಾಣಿ, ಆದಿತಾ 
ಶಿ 


ಈಶ ನಿನ್ನ ಚರಣ ಭಜನೆ | ಆಸೆಯಿಂದ ಮಾಡುವೆನು | ಪ| 
ದೋಷ ರಾಶಿ ನಾಶ ಮಾಡು | ಶ್ರೀಶ ಕೇಶವ | ಅ | 


ಶರಣು ಹೊಕ್ಕೆನಯ್ಯ ಎನ್ನ | ಮರಣ ಸಮಯದಲ್ಲಿ ನಿನ್ನ 
ಚರಣಸ್ಮರಣೆ ಕರುಣಿಸಯ್ಯ | ನಾರಾಯಣ || 


ಶೋಧಿಸೆನ್ನ ಭವದ ಕಲುಷ | ಬೋಧಿಸಯ್ಯ ಜ್ಞಾ ನ ಎನಗೆ 
ಬಾಧಿಸುವ ಯಮನ ಬಾಧೆ | ಬಿಡಿಸು ಮಾಧವ ॥ ೨ | 


ಹಿಂದನೇಕ ಯೋನಿಗಳಲಿ | ಬಂದು ಬಂದು ನೊಂದೆ ನಾನು 


ಇಂದು ಭವದ ಬಂಧ ಬಿಡಿಸು | ತಂದೆ ಗೋವಿಂದ | ೩ |} 

ಭ್ರಷ್ಟನೆನಿಸಬೇಡ ಕೃಷ್ಣ | ಇಷ್ಟು ಮಾತ್ರ ಬೇಡಿಕೊಂಬೆ 

ಶಿಷ್ಟರೊಳಗೆ ಇಷ್ಟು ಇನ್ನ | ಬಿಡಿಸು ವಿಷ್ಣುವೆ |೪| 
>) 

ಮೊದಲು ನಿನ್ನ ಪಾದ ಪೂಜೆ | ಮುದದಿ ಮಾಡುವೆನು ನಾನು 

ಹೃದಯದೊಳಗೆ ಒದಗಿಸಯ್ಯ | ಮಧುಸೂದನ | ೫ || 

ಕನಿದುಕೊಂಡು ಇರುವ ಪಾಸ | ಸವೆದುಹೋಗುವಂತೆ ಮಾಡಿ 

ಜವನ ಬಾಧೆಯನ್ನು ಬಿಡಿಸೊ | ತ್ರಿವಿಕ್ರಮ | ೬॥ 

ಕಾಮಜನಕ ನಿನ್ನ ನಾಮ | ಪ್ರೇಮದಿಂದ ಪಾಡುವಂಥ 

ನೇಮ ಎನಗೆ ಪಾಲಿಸ ಸಯ್ಯ | ಸ್ವಾಮಿ ವಾಮನ |೭| 

ಮದನನಯ್ಯ ನಿನ್ನ ಮಹಿಮೆ | ವದನದಲ್ಲಿ ಇರುವಂತೆ 

ಶೃ ದಯದಲ್ಲಿ ಸದನ ಮಾಡು | ಮುದದಿ ಶ್ರೀಧರ | ಆ | 

ಹುಸಿಯನಾಡಿ ಹೊಟ್ಟಿ ಹೊಕಿವೆ | ವಿಷಯದಲ್ಲಿ ರಸಿಕನೆಂದು 

ಹುಸಿಗೆ ಹಾಕದಿರಯ್ಯ | ಹೃಷಿಕೇಶನೆ || 


ಬಿದ್ದು ಭವದನೇಕ ಜನುಮ | ಬದ್ಧ ನಾಗಿ ಕಲುಸದಿಂದ 
ಗೆದು. ಪೋಪ ಬುದ್ಧಿ ತೋರೊ | ಪದ ದ್ಮನಾಭನೆ | ೧೦ || 


ಜನಪ್ರಿಯ ಕನಕ ಸಂಪುಟ 


 ಹಾಮಕ್ರೋಥ ಬಿಡಿಸಿ ನಿನ್ನ | ನಾಮ ಜಿಹ್ವೆಯೊಳಗೆ ನಡೆಸು 
ಶ್ರೀ ಮಹಾನುಭಾನನಾದ | ದಾಮೋದರ | | ೧೧ || 


ಪಂಕಜಾಕ್ಷ ನೀನು ಎನ್ನ ಮಂಕುಬುದ್ಧಿ ಬಿಡಿಸಿ ನಿನ್ನ 
'ಕಿಂಕರನ ಮಾಡಿಕೊಳ್ಳೊ | ಸಂಕರುಷಣ | ೧೨॥ 


ಏಸು ಜನ್ಮ ಬಂದರೇನು | ದಾಸನಲ್ಲವೇನೊ ನಾನು 1 
ಘಾಸಿ ಮಾಡದಿ ಎನ್ನ | ವಾಸುದೇವನೆ | ೧೩ || 


ಬುದ್ಧಿ ಶೂನ್ಯನಾಗಿ ಎನ್ನಾ | ಪದ್ಧಕಾರ್ಯ ಕುಹಕ ಮನವ 
ತಿದ್ದಿ ಹೃದಯ ಶುದ್ಧಿ ಮಾಡೋ | ಪ್ರದ್ಯುಮ್ನನೆ.: | ೧೪॥ 


ಜನನಿ ಜನಕ ನೀನೆ ಎಂದು | ಎನುವೆನಯ್ಯ ದೀನಬಂಧು 
ಎನಗೆ ಮುಕ್ತಿ ಪಾಲಿಸಿಂದು | ಅನಿರುದ್ಧನೆ | ೧೫ || 


ಹೆರುಷದಿಂದ ನಿನ್ನ ನಾಮ | ಸ್ಮರಿಸುವಂತೆ ಮಾಡು ಪ್ರೇಮ 
'ಇರಿಸುವರಣದಲ್ಲಿ ಕ್ಷೇಮ | ಪುರುಷೋತ್ತಮ | ೧೬ ॥ 


ಸಾಧುಸಂಗ ಕೊಟ್ಟು ನಿನ್ನ | ಪಾದಭಜನೆ ಇತ್ತು ಎನ್ನ 
ಭೇದಮಾಡಿ ನೋಡದಿರು | ಅಧೋಕ್ಷಜ | | ೧೭ ॥ 


ಚಾರುಚರಣತೋರಿ ಎನಗೆ | ಪಾರುಗಾಣಿಸಯ್ಯ ಕೊನೆಗೆ 
ಭಾರಹಾಕಿರುನೆ ನಿನಗೆ | ನಾರಸಿಂಹನೆ ॥ ೧೮ | 


ಸಂಚಿತಾರ್ಥ ಪಾಪಗಳು | ಕಿಂಚಿಶಾದ ಪೀಡೆಗಳು 
ಮುಂಚಿತಾಗಿ ಕಳೆದು ಪೊರೆಯೊ | ಸ್ವಾಮಿ ಅಚ್ಯುತ | ೧೯ || 
ಜ್ಞಾ ನಭಕ್ತಿ ಕೊಟ್ಟು ನಿನ್ನ | ಧ್ಯಾನದಲ್ಲಿ ಇಟ್ಟು ಸದಾ 

ಹೀನ ಬುದ್ಧಿ ಬಿಡಿಸು ಮುನ್ನ | ಜನಾರ್ದನ | || ೨೦ || 
ಜಸತಪಾನುಷ್ಕಾನವಿಲ್ಲದೆ | ಕುಷಥಗಾಮಿಯಾದ ಎನ್ನ 
ಕೃಪೆಯ ಮಾಡಿ ಕ್ಷಮಿಸಬೇಕು | ಉಪೇಂದ್ರನೇ | ೨೧॥ 
ಮೊರೆಯ ಇಡುವೆನಯ್ಯ ನಿನಗೆ | ಶರಧಿಶಯನ ಶುಭಮತಿಯ 
ಇರಿಸೊ ಭಕ್ತನೆಂದು ಪರಮ | ಪುರುಷ ಶ್ರೀಹರೇ || ೨೨] 


ಕನಕೆದಾಸರ ಹಾಡುಗಳು ಶ೩ 


ಅರ್ಥ: 


ಭಾನ : 


ಷಿಲ 


ಪುಟ್ಟಿಸಲು ಬೇಡ ಇನ್ನು | ಪುಟ್ಟಿಸಿದಕ್ಕೆ ಪಾಲಿಸಿನ್ನು 
ಇಷ್ಟು ಬೇಡಿಕೊಂಬೆ ನಾನು | ಶ್ರೀಕೃಷ್ಣನೆ | ೨೩ 


ಸತ್ಯವಾದ ನಾಮಗಳನು | ನಿತ್ಯದಲ್ಲಿ ಪಠಿಸುವವಗೆ 
ಅರ್ತಿಯಿಂದ ಸಲಹುವ | ಕರ್ತು ಕೇಶವ || ೨೪ 


ಮರೆಯಜೆಲೆ ಹರಿಯನಾಮ | ಬರೆದು ಓದಿ ಕೇಳುವರ್ಗೆ | 
ಕರೆದು ಮುಕ್ತಿ ಕೊಡುವ ನೆಲೆ | ಯಾದಿ ಕೇಶವ nk 


ಶ್ರೀಶ-ಲಕ್ಷ್ಮೀರಮಣ್ಕ ವಿಷ್ಣು. ಕಾಮಜನಕ-ನಿಷ್ಣು. ನೇಮ-ನಿಯಮ, ಕ್ರಮ, 
ಸಂಚಿತಾರ್ಥ-ಗಳಿಸಿದ ಪಾಪ: ಸದನ-ಮನೆ, ಕ೦ಕರ-ಸೇವಕ. ಸಂಕರುಷಣ-. 
ಬಲರಾಮ ಅಧೋಕ್ಷಜ-ವಿಷ್ಣು. ಚಾರು-ಮೆನೋಹರ. ಪ್ರದ್ಯುಮ್ನ-ಮನ್ಮಥ 
ಉಪೇಂದ್ರ-ವಿಷ್ಠು . ಪಂಕಜಾಕ್ಷ-ನಿಸು. 

599 89 
ಭಗನಂತನನ್ನು ಕುರಿತ ಭಕ್ತನ ತೀವ್ರ ಆರ್ತ ಹಂಬಲ ಇಲ್ಲಿ ಪ್ರವಾಹರೂಸಿಯಾಗಿ 
ಹರಿದಿದೆ. | ಸತ್ತ 


ಸ 


ಜನಪ್ರಿಯ ಕನಕ ಸಂಪುಟ 


ಏನು ಬರುವುದೋ 


ರಾಗ: ಧನ್ಮಾ ಸಿ, ಆದಿತಾಳ 


ಏನು ಬರುವುದೋ ಸಂಗ | ಡೇನು ಬರುವುದೋ | ಪ॥ 
ದಾನ ಧರ್ಮ ಮಾಡಿ ಬಹು ನಿ | ಧಾನಿ ಎನಿಸಿಕೊಳ್ಳು ಮನುಜ |ಅ| 


ಹೆಂಡರಿಲ್ಲ ಮಕ್ಕಳಿಲ್ಲ ಮಂಡೆ ತುಂಬ ಬಂಧು ಬಳಗ 

ಕಂಡು ಬಿಡಿಸಿಕೊಂಬರಾರೊ ದಿಂಡಿಯಮನ ದೂತಕಿಳೆಯೆ 

ಬಂಡಿ ತುಂಬ ಇದ್ದ ಧನವು ಹಿಂದೆ ಉಳಿವುದಲ್ಲೊ ನಿನ್ನ 

ಪೊಂದಿಕೊಂಡು ಬರುವ ವಸ್ತು ಕೀರ್ತಿ ಅಪಕೀರ್ತಿ ಎರಡೆ | 


ಎನ್ನದೆಂದು ತನ್ನದೆಂದು ಹೊನ್ನು ಹೆಣ್ಣು ಮಣ್ಣಿ ಗಾಗಿ 
ಘನ್ನವಾಗಿ ಬಾಯ ಬಿಡುತ ಬಂದೆ ಮೋಹನಾ 
ಸನ್ನುತದಲ್ಲಿ ಸರಹಿತಾರ್ಥ ಮಾಡಿ 
ಪುಣ್ಯ ಪಡೆಯಿನಿತು ಮುಂದೆ ಕಿರುಕುಳದ ಕೂಪದಲ್ಲಿ ಸ 
| ಕೆಡಲು ಬೇಡ ಮನುಜ |೨| 


ಬತ್ತಲಿಂದ ಬರುತಿಹರು ಬತ್ತಲಿಂದ ಪೋಗುತಿಹರು 
ಕತ್ತಲೆ ಕಾಲ ಬೆಳಕು ಮಾಡೆ ಹೊತ್ತ ಕಳೆದರು 
ಸತ್ತರಿಲ್ಲ ಹೆತ್ತರಿಲ್ಲ ಹೊತ್ತುಕೊಂಡು ಹೋದರಲ್ಲೆ 
ಮತ್ತೆ ದೇಹ ಮಣ್ಣುಗೂಡಿದಂತೆ ಕೆಡಲು ಬೇಡ ಮನುಜ a | 


ಕಟ್ಟಲಿಲ್ಲ ಬಿಚ್ಚಲಿಲ್ಲ ಕಷ್ಟಪಟ್ಟು ಬಾಳಲಿಲ್ಲ 

ಸುಟ್ಟು ಸುಟ್ಟು ಸುಣ್ಣ ದರಳು ಆಯಿತೀ ಕಾಯ 

ಬಿಟ್ಟು ಹೋಗುವಾಗ ಬೊಟ್ಟ ಬಟ್ಟೆ ನಿನಗೆ ಹೊಂದಲಿಲ್ಲ 

ದೃಷ್ಟಿನೋಟ ಕಟ್ಟ ಕಡೆಗೆ ಬಟ್ಟಿಬಯಲಾಗುತಿದೆ | ೪ | 


ಗರುವಜದೋರಿ ನಿಂದ ನೀನು ಬರಿದೆ ಕಾಲ ಕಳೆದೆ ಮುಂ 

ದರಿದು ನೋಡು ನರರತನುವು ದೊರಕಲರಿಯದು 

ನೆರೆ ಮಹಾಮೂರ್ತಿ ಒಡೆಯ ಪರಮಗುರು ಚೆನ್ನಾದಿ ಕೇಶವ ; 
ಚರಣ ಭಜಿಸಿ ಚಂಚಲವಳಿದು ವರವ ಪಡೆದು ಹೊಂದು ಮುಕುತಿ | ೫॥ 


ಕನಕದಾಸರ ಹಾಡುಗಳು 4೯ 


ಅರ್ಥ : ನಿಧಾನಿಎಸಿರಿವಂತ. ದಿಂಡಿ-ಉದ್ದ ಟಿ, ಶೂರ, ಘನ್ನ- ಅಧಿಕ. ಬೊಟ್ಟ-ಸ್ವಲ್ಪ. 
ಗರುವ-ಹೆಮ್ಮೆ. 
ಭಾವ : ಹೆಂಡಿರು, ಮಕ್ಕ ಳು ಬಂಧುಗಳು, ಹೊನ್ನು, ಮಣ್ನಿ, ಯಾವುದೂ ಮನುಷ್ಯ 
' ಸಾಯುವಾಗ ಅವನ ಸಂಗಡ ಬರುವುದಿಲ್ಲ. ಭಗವಂತನ ಧ್ಯಾನ ಮಾಡಿದರೆ 
ಮಾತ್ರ ಎಲ್ಲ ಚಂಚಲತೆ ವ್ಯಾಮೋಹ ನಾಶವಾಗಿ ಮಾನವನಿಗೆ ಮುಕ್ತ ದೊರೆಯು 
ತದೆ | 


೪೦ ಜನಪ್ರಿಯ ಕನಕ ಸಂಪುಟ 


ಕೇಶವನೊಲುಮೆಯು ಆಗುವತನಕ 


ರಾಗ; ಧನ್ಯಾಸಿ, ಅಟತಾಳ 


ಕೇಶವನೊಲುಮೆಯು ಆಗುವತನಕ ಹರಿ | 
ದಾಸರೊಳಿರುತಿರು ಹೇ. ಮನುಜ | ಪ 


ಕ್ಲೇಶಪಾಶಂಗಳ ಹರಿದು ವಿಲಾಸದಿ 
ಶ್ರೀಶನ ನುತಿಗಳ ಪೊಗಳುತ ಮನದೊಳು | ಅ || 


ಮೋಸದಿ ಜೀವರ ಘಾಸಿ ಮಾಡಿದ ಪಾಪ 
ಕಾಶಿಗೆ ಹೋದರೆ ಹೋದೀತೆ 
ಶ್ರೀಶನ ಭಕುತರ ದೂಸಿಸಿದಾ ಫಲ 
ಕಾಸು ಕೊಟ್ಟರೆ ಬಿಟ್ಟೀತೆ 
ಭಾಷೆಯ ಕೊಟ್ಟು ನಿರಾಶೆಮಾಡಿದಾಫಲ 
ಕ್ಲೇಶವಗೊಳಿಸದೆ ಇದ್ದೀತೆ 
ಭೂಸುರಸ್ವವ ಹ್ರಾಸಮಾಡಿದ ಫಲ 
ಏಸೇಸು ಜನುಮಕು ಬಿಟ್ಟೀತೆ Hal 


ಜೀನನ ವಶದೊಳು ನಾನಾ ದ್ರವ್ಯವಿಕೆ 

ದಾನಧರ್ಮಕೆ ಮನಸಾದೀತೆ 

ಹೀನ ಮನುಜನಿಗೆ ಜ್ಞಾನವ ಬೋಧಿಸೆ 

ಹೀನ ವಿಷಯವಳಿದ್ಹ್ಲೋದೀತೆ 

ಮಾನಿನಿ ಮನಸು ನಿಧಾನವಿರದಿರೆ 

ಮಾನಾಭಿಮಾನಗಳುಳಿದೀತೆ 

ಭಾನುಪ್ರಕಾಶನ ಭಜನೆಯ ಮಾಡದ | 
ಹೀನಗೆ ಮುಕುತಿಯು ಜೊರಕೀತೆ | ೨॥ 


ಸತ್ಯಧರ್ಮಗಳ ನಿತ್ಯವು ಜೋಧಿಸೆ 
ತೊತ್ತಿನ ಮನಸಿಗೆ ಸೊಗಸೀತೆ 
ತತ್ತ್ವದ ಅರ್ಥ ವಿಚಿತ್ರದಿ ಪೇಳಲು 
ಕತ್ತೆಯ ಚಿತ್ತಕೆ ಹತ್ತೀತೆ 


ಕನಕದಾಸರ ಹಾಡುಗಳು 


೪೨ 


ಪುತ್ನಳಿ ಬೊಂಬೆಯ ಚಿತ್ರದಿ ಬರೆದರೆ 

ಮುತ್ತನು ಕೊಟ್ಟಿರೆ ನುಡಿದೀತೆ 

ಕತ್ತುರಿ ತಿಲಕವನೊತ್ತಿ ಫಣೆಯೊಳಿಡೆ 
ಅರ್ತಿಯು ತೋರದೆ ಇದ್ದೀತೆ | ೩ 


ನ್ಯಾಯವ ಬಿಟ್ಟನ್ಯಾಯವ ಪೇಳುವ 

ನಾಯಿಗೆ ನರಕವು ತಪ್ಪೀತೆ 

ತಾಯಿ ತಂದೆಗಳ ಬಲು ನೋಯಿಸಿದ 

ನ್ಯಾಯಿಗೆ ಮುಕುತಿಯು ದೊರಕೀತೆ 

ಬಾಯಿ ಕೊಬ್ಬಿ ಬಯ್ಯುವ ಮನುಜಗೆ 

ಘಾಯವು `ಆಗದೆ ಬಿಟ್ಟೀತೆ 

ಮಾಯವಾದಗಳ ಬೋಧಿಪ ಮನುಜಗೆ 

ಹೇಯ ನರಕವು ತಪ್ಪೀತೆ | ೪. 


| ಸಾಧು ಸಜ್ಜನರ ನೋಯಿಸಿದ ಮಾಯಾ 


ವಾದಿಗೆ ನರಕವು ತಪ್ಪೀತೆ | 

ಬಾಧಿಸಿ ಬಡವರ ಅರ್ಥವನೊಯ್ಯಗೆ 

ವ್ಯಾಧಿಯು ಕಾಡಜಿ ಬಿಟ್ಟೀತೆ 

ಭೇದವೆಣಿಸಿ ಬಲು ಕ್ಷುದ್ರವ ಕಲಿತಕಿ 

ಮೋದನೆಂದಿಗು ಆದೀತೆ 

ಕದ್ದು ಒಡಲ ಪೊರೆಯುವ ಮನೆಯೊಳ 

ಗಿದ್ದದ್ದು ಹೋಗದೆ ಉಳಿದೀತೆ | ೫ | 


ಅಂಗಜ ವಿಷಯಗಳನು ತೊಕೆದಾಶಗೆ 

ಅಂಗನೆಯರ ಸುಖ ಸೊಗಸೀತೆ 

ಸಂಗದುಃಖಗಳ ಹಿಂಗಿದ ಮನುಜಗೆ 

ಶೃಂಗಾರದ ಬಗೆ ಸೊಗಸೀತೆ 

ಇಂಗಿತವರಿತ ನಿಸ್ಸಂಗಿ ಶರೀರ ವ 

ಜ್ರಾಂಗಿಯಾಗದೆ ಶಾನಿದ್ದೀತೆ 

ಮಂಗಳ ಮಹಿಮನ ಅಂಥ ಯ ಕಾಣದ 

ಮಂಗಗೆ ಮುಕುತಿಯು ದೊರಕೀತೆ | ೬ | 


ಜನಪ್ರಿಯ ಕನಕ ಸಂಫುಃ 


| ಕರುಣಾಮೃ ತದಾಭರಣವ ಧರಿಸಿದ 
ಪರಮಗೆ ಸಿರಿಯು ತಪ್ಪೀತೆ 
ಕರುಣ ಪಾಶದುರವಣೆ ತೊರೆದಾತಗೆ 
ಶರಣರ ಕರುಣವು ತಪ್ಪೀತೆ 
' ಅರಿತು ಶಾಸ್ತ್ರವನಾಚರಿನ ಯೋಗ್ಯಗೆ 
ಗುರು ಉಪದೇಶವು ತಪ್ಪೀತೆ 
ವರವೇಲಾಪುರದಾದಿ ಕೇಶವನ 
ಸ್ಮರಿಸುವವನಿಗೆ ಮೋಕ್ಷತಪ್ಪೀತೆ | ೭॥ 
ಅರ್ಥ: ಕ್ಲೇಶ-ದುಃ ಖ, ಶ್ರೀಶ-ನಿಷ್ಣು. ಹ್ರಾಸ-ಕದಿ, ವಿನಾಶ. ಜೀನ ಜಿಪುಣ. 
ನಿಧಾನ-ತಾಳ್ಕಿ, ಸಂಯಮು. ಪುತ್ಥಳಿ-ಗೊಂಬೆ, ವ್ಯಾಧಿ-ರೋಗ. ಮೋದೆ- 
ಸಂತೋಷ. ಅಂಗಜ-ಮನ್ಮಥ, ನಿಸ್ಪಂಗಿ-ಯಾರ ಸಹವಾಸವನ್ನೂ ಮಾಡ 
ದವನು. ವಜ್ರಾಂಗಿ-ವಜ್ರದಂತಹ ಅಂಗವುಳ್ಳನ, ಅಂಸ್ರಿ-ಪಾದ, ಕರುಣಪಾಶ-? 
ಉರವಣಿ-ಆತುರ, ಕೋಪ. 


ಕನಕೆದಾಸರ ಹಾಡುಗಳು ೪ಫ್ಲ 


ಆರ್ಥ ; 


ಅಲ 


ಅಹುದಾದರಹುದೆನ್ನಿ 


ರಾಗ: ಮುಖಾರಿ, ರುಂಪೆತಾಳ 


ಅಹುದಾದರಹುಜಿನ್ನಿ ಅಲ್ಲವಾದರಲ್ಲವೆನ್ನಿ ಪ 
ಬಹುಜನರು ನೆರಿಕಿಳಿದು ಪೇಳಿ ಮತ್ತಿದನು Hel 


ದೇವರಿಲ್ಲದ ಗುಡಿಯು ಪಾಳು ಬಿದ್ದಂಗಡಿಯು 
ಭಾವನಿಲ್ಲದ ಭಕುತಿ ಅದು ಕುಹಕಯುಕುತಿ 


ಹೇವವಿಲ್ಲದ ಹೆಣ್ಣು ಗಜುಗ ಬೆಳೆದ ಕಣ್ಣು 


ಸೇವೆಯರಿಯದ ಧಣಿಯು ಕೆಲ್ಲಿನಾ ಕಣಿಯು We 


ಧರ್ಮವಿಲ್ಲದ ಅರಸು ಮುರಿದ ಕಾಲಿನ ಗೊರಸು 

ನಿರ್ಮಲಿಲ್ಲದ ಮನಸು ತಾ ಕೊಳಜೆ ಹೊಲಸು 

ಕರ್ಮವಿಲ್ಲದ ಗಂಡು ಕರಿಯ ಒನಕೆಯ ತುಂಡು 

ಮರ್ಮವಿಲ್ಲದ ಮಾತು ಒಡಕು ಮಡಕೆಯ ತೂತು |೨| 


ಮಕ್ಕಳಿಲ್ಲದ ಸಿರಿಯು ಕೊಳೆತ ತೆಂಗಿನ ತುರಿಯು 

ಸೌಖ್ಯನಿಲ್ಲದ ಊಟ ಅದು ಕಾಳಕೂಟ 

ಒಕ್ಳಲಿಲ್ಲದ ಊರು ಕೊಳೆತು ನಾರುವ ನೀರು 

ಸೊಕ್ಕಿ ನಡೆಯುವ ಭೃತ್ಯ ಅವ ಕ್ರೂರಕೃತ್ಯ | a | 


ಕಂಡು ಕರೆಯದ ನಂಟ ಮೊನೆಯು ಕೆಟ್ಟ ಹ ಕಂಟಿ 

ಉಂಡು ನಗದಿ೫ ಮೋರೆ ಅದು ಕಹಿಯ ಸೋರೆ 

ದಂಡಿಗಂಜುವ ಬಂಟ ಒಡಕು ಹರವಿಯ ಕಂಠ 

ಗಂಡಗಂಜದ ನಾರಿ ಅವಳೆ ಹೆಮ್ಮಾರಿ |೪| 


ಬಿಟ್ಟು ನಡೆಯುವ ಗೆಣಿಯು ಹರಕು ತೊಗಲಿನ ಮಿಣಿಯು 

ಕೊಟ್ಟು ಕೇಳುವ ದಾತ ಅವ ಹೀನಜಾತ 

ಸೃಷ್ಟಿಯೊಳು ಕಾಗಿನೆಲೆಯಾದಿ ಕೇಶವನಂಖಭ್ರ | 
ಮುಟ್ಟಿ ಭಜಿಸದ ನರನು ಅವನೆ ವಾನರನು | ೫ | 


ಹೇವ=ನಾಚಿಕೆ. ಗಜುಗ-ಗ್ರಂಥಿ, ಕಣಿ-ಗಣಿ, ಕಾಳಕೊಟಿ-ವಿಸ, ಕಂಟಿ-ಲೇಖನಿ. 
ಗೆಣೆಯು-ಸ್ಸೇಹ. ದಾತ: ದನಿ. ಮಿಣಿ-ಹಗ್ಗ. 


ಜನಪ್ರಿಯ ಕನಕ ಸಂಪುಟ 


ಕಂಡೆ ನಾ ತಂಡತಂಡದ ಹಿಂಡುದೈವ 


ರಾಗ: ನಾಟ, ರುುಂಪೆತಾಳ' 


ಕಂಡೆ ನಾ ತಂಡತಂಡದ ಹಿಂಡುದೈವ ಪ್ರಚಂಡ ರಿಪು 
ಗಂಡ ಉದ್ದಂಡ ನರಸಿಂಹನ ಕಂಡೆನಯ್ಯ |ಸ| 


ಘುಡಿಘುಡಿಸಿ ಕಂಬದಲ್ಲಿ ಧಡಧಡ ಸಿಡಿಲು ಸಿಡಿಯೆ 

*ೆಡಿಕಿಡಿಸೆ ನುಡಿಯಡಗಲೊಡನೆ ಮುಡಿನಿಡಿದು 

ಘಡಘಡನೆ ನಡುನಡುಗೆ ಘುಡಿಘುಡಿಸಿ ಸಭೆ ಬೆದಕಿ 

ಹಿಡಿಹಿಡಿದು ಹರಣ್ಯಕನ ತೊಡೆಯೊಳಿಡೆ ಕೆಡಹಿದನ | ೧1 


ಉರದೊಳಪ್ಪಳಿಸಿ ಅರಿ ಬಸಿರ ಸರಸರನೆ ಸೀಳಿ 
ಪರಿಸರಿಯೆಲಿ ಚರ್ಮ ಎಳೆದಯೆಳೆಯೆಲುವನರ 
ನರಕನೆ ನೆಗೆದು ನಿರ್ಗಳಿತ ಶೋಣಿತ ಸುರಿಯೆ 
ಹರಿಹರಿದು ಕರುಳ ಕೊರಳೊಳಿಟ್ಟಿ ವನ |೨| 


ಪುರಜನರು ಹಾಯೆಂದು ಸುರರು ಹ: ಮಳೆಗರೆಯೆ 

ತರತರದಿ ವಾದ್ಯಸಂಭ್ರಮಗಳಿಂದ 

ಹರಿಹರಿ ಶರಣೆಂದು ಸ್ತುತಿಸಿ ಶಿಶು ಮೆಕೆಯೆ 

ಕರುಣಾಳು ಕಾಗಿನೆಲೆಯಾದಿ ಕೇಶವನ |॥೩॥ 


ಅರ್ಥ : ರಿಪು-ಶತ್ರು, ಉದ್ದಂಡ-ಭೀಕರ, ಉರ-ಎದೆ. ಅರಿ-ಶತ್ರು ನಿರ್ಗಳಿತ-ಸೋರಿದ್ದ 
ಶೋಣಿತ-ರಕ್ತ, ಶಿಶು-ಪ್ರಹ್ನಾದ. ls 


ಭಾವ : ವಿಷ್ಣು ನರಸಿಂಹಾವೆತಾರನನ್ನೆ ತ್ತ ಹಿರಣ್ಯ ಕಶಿಪುನನ್ನು ಕೊಂದು ಪ್ರಹ್ಲಾದನನ್ನು 
ಅನುಗ್ರಹಿಸಿದ ಸಂಗತಿಯ ಸಚಿತ್ರ ಸಶಕ್ತ ವರ್ಣನೆಯಿದೆ, 


ಕನಕದಾಸರ ಹಾಡುಗಳು ೪೫: 


“ಅರ್ಥ: 


ಖಾವ: 


ಆರು ಬದುಕಿದರಯ್ಯ 


ರಾಗ: ಮುಖಾ ರಿ, ತ್ರಿ ಪುಟತಾ ಛ 


ಆರು ಬದುಕಿದರಯ್ಯ ಹರಿ ನಿನ್ನ ನಂಬಿ |ಪ| 
ತೋರು ಈ ಧರೆಯೊಳಗೆ ಒಬ್ಬರನು ಕಾಣೆ ಕೃಷ್ಣ | ಅ | 


ಕಲಹೆ ಬಾರದ ಮುನ್ನೆ ಕರ್ಣನೊಬ್ಬನ ಕೊಂದೆ 

ಸುಲಭದಲಿ ಕೌರವರ ಮನೆಯ ಮುರಿದೆ 

ನೆಲನ ಬೇಡಲು ಹೋಗಿ ಬಲಿಯ ಭೂಮಿಗೆ ತುಳಿದೆ 
ಮೊಲೆಯನುಣ್ಣಲು ಪೋಗಿ ಪೂತನಿಯ ಕೊಂದೆ | ೧] 


ಕರುಳೊಳಗೆ ಕತ್ತರಿಯನಿಟ್ಟು ಹೆಂಸಧ್ವಜನ 

ಸರಸದಿಂ ಮಗಳ ಗಂಡನ ಕೊಲಿಸಿದೆ 

ಮರುಳಿನಿಂದಲಿ ಪೋಗಿ ಭೃಗಮುನಿಯ ಕಣ್ಣೊಡೆಜಿ 

ಅರಿತು ನರಕಾಸುರನ ಹೆಂಡತಿಯ ತಂದೆ | ೨ || 


ತಿರಿದುಂಬ ದಾಸರ ಕ್ಸೆಯ ಕಪ್ಸವ ಕಟ್ಟಿಸಿಕೊಂಡೆ 

ತಿರುಮಲಾಚಾರ್ಯ ಶ್ರೀಗುರವೆ ಬಲ್ಲ 

ವರ ಕಾಗಿನೆಲೆಯಾದಿ ಕೇಶವನ ಭಜಿಸಿದರೆ 

ತಿರಿವೆನೆಂದರೆ ತಿರುಪೆ ಕೂಳ್ಳುಟ್ಟದ್ಯೆ ಕೃಷ್ಣ | ೨ | 


ಮಗಳ ಗಂಡ-ಶಶಿರೇಖೆಯ ಪತಿ, ಅಭಿಮನ್ಯು. 

ಹೆರಿಯ ಪರಮ ಭಕ್ತರಾದ ದಾಸರು, ಆತನು ಮಾಡಿದ ವಿವಾದಾಸ್ಪದ ಕೆ ತ್ಯಗಳನ್ನೆ ಲ್ಲ 
ಒಂದೊಂದಾಗಿ ಬಯಲಿಗೆಳೆಯುತ್ತ, ಅಂಥವನನ್ನು ನಂಬಿ ಬದುಕುವುದುಕ್ಕಿಸಾಧ್ಯವೇ 
ಎಂದು ಅವನಿಗೇ ಸವಾಲೆಸೆಯುವ ದಿಟ್ಟತನವನ್ನು ಮೆರೆಯುತ್ತಾರೆ. ನಾಸ್ತಿಕತೆ 
ಯಂತೆ ಗೋಚರವಾದರೂ ಇದೊಂದು ಬಗೆಯ ನಿಂದಾಸ್ತು ತಿ, 


ಜನಪ್ರಿಯ ಕನಕ ಸಂಪುಟ 


ದಾನಧರ್ಮವ ಮಾಡಿ ಸುಖಿಯಾಗು ಮನವೆ 


ರಾಗ: ಕೇದಾರಗೌಳ, ಅಟಿತಾಛ 


ದಾನಧರ್ಮವ ಮಾಡಿ ಸುಖಿಯಾಗು ಮನವೆ | ಪ || 
ಹೀನವೃತ್ತಿಯಲಿ ನೀ ಕೆಡಬೇಡ ಮನವೆ | ಆ | 


ಎಕ್ಸನಾತಿ ಎಲ್ಲಮ್ಮ ಮಾರಿ ದುರ್ಗಿಯು ಜೌಡಿ 

ಅಕೃರಿಯಿಂದಲಿ ಪೂಜೆ ಮಾಡಲೇಕೆ 

ಿಕ್ಕಿರಿದು ಯಮನ ದೂತರೆಳೆದೊಯ್ದಾಗ 

ಶಕ್ತೇರು ಬಿಡಿಸಿಕೊಂಡಾರೇನೊ ಮರುಳೆ | ೧1 


 ಸಂಭ್ರಮುದಲೊಂಡ್ಲೋೊತ್ತು ನೇಮದಲಿದ್ದು 
ತಂಬಿಟ್ಟಿನಾ ದೀನ ಹೊರಲೇಶಕೆ 
ಕೊಂಬು ಹೋತು ಕುರಿ ಕೋಣನಾ ಬಲಿಗೊಂಬ 
ಡೊಂಬಿ ದೈವಗಳ ಭಜಿಸದಿರು ಮನನೆ || ೨ || 


ಚಿಗುರೆಲೆ ಬೇವಿನ ಸೊಪ್ಪು ನಾರಸೀಕಿ 

ಬಗೆಬಗೆಯಿಂದ ಶೃಂಗಾರ ಮಾಡಿ 

ನೆಗೆನೆಗೆದು ಆಡಲು ಕುಣಿಯಲು ನಿನಗಿನ್ನು 

ಮಿಗಿಲಾದ ಮುಕುತಿಯುಂಟೀ ಹುಚ್ಚು ಮನವೆ | ೩ || 


ದಾನಧರ್ಮ ಪರೋಪಕಾರವ ಮಾಡು 

ದೀನನಾಗಿ ನೀ ಕೆಡಬೇಡವೊ 

ಜ್ಞಾನವಿಲ್ಲದೆ ಹೀನ ದೈವವ ಭಜಿಸಲು | 
ಏನುಂಟು ನಿನಗಿನ್ನು ಎಲೆ ಹುಚ್ಚು ಮನವೆ |೪| 


ನರಲೋಕದಿ ಯಮನ ಬಾಧೆಯ ಕಳೆಯಲು 

ವರಪುಣ್ಯ ಕಥೆಗಳ ಕೇಳುತಲಿ 

ಸಿರಿಯಾದಿಕೇಶವರಾಯನ ನೆಕೆ ನಂಬಿ 

ಸ್ಥಿರವಾದ ಸದನಿಯ ಪಡೆ ಹುಚ್ಚು ಮನವೆ | ೫ || 


ಸಕದಾಸರ ಹಾಡುಗಳು ೪೭ 


ಅರ್ಥ : ಶಕ್ತೇರು-ಶಕ್ತಿದೇವತೆಯರು, ಡೊಂಬಿ-ಗುಂಪು, ಪುಂಡು. 


ಭಾವ: ಶ್ರುದ್ರ ದೇವತೆಗಳ ಆರಾಧನೆಯನ್ನು ತೊರೆದು, ಮೂಢನಂಬಿಕೆಯ ಬಲಿ ನೈವೆ 
ಮುಂತಾದುವುಗಳನ್ನು ಕೈಬಿಟ್ಟು, ಅದಿಕೇಶನನನ್ನು ಮಾತ್ರ ನಿಚ್ಚಳವಾಗಿ ನ 
ಮುಕ್ತಿಯನ್ನು ಪಡೆಯಬೇಕು ಎಂದು ದಾಸರು ಸಾರಿದ್ದಾರೆ ಇಲ್ಲಿ, 


4 


೪೮ ಜನಪ್ರಿಯ ಕನಕ ಸಂ ಫು& 


ಬಂದೆವಯ್ಯ ಗೋವಿಂದಸೆಟ್ಟಿ 


ರಾಗ: ಪೂರ್ಪಿ, ಅಟತಾಳ 


ಬಂಜೆವಯ್ಯ ಗೋವಿಂದಸೆಟ್ಟಿ ನಿನ್ನ 
ಹರಿವಾಣತೀರ್ಥ ಪ್ರಸಾದ ಉಂಟಿನಲಾಗಿ |ಪ॥ 


ಅಪ್ಪವು ಅತಿರಸ ತುಪ್ಪವು ಚಿನಿಪಾಲು 
ಒಪ್ಪುವ ಸಕ್ಕರೆ ಯಾಲಕ್ಕಿಯು 
 ಅನರೂಸವಾದ ಕಜ್ಜಾಯರಾಶಿಗಳನ್ನೆಲ್ಲ 
ಛಸ್ಪನ್ನ ದೇಶಕೆ ಮಾರುವಸೆಟ್ಟಿ ॥೧॥ 


ಒಡೆದ ಮಡಕೆ ತಂದು ಅರೆದು ನಾಮವ ಮಾಡಿ 

ಕೊಡುನೆ ನೀ ಕಾಸಿಗೆ ಒಂದೊಂದನು 

ಒಡಲು ತುಂಬಿ ಮಿಕ್ಕ ಅನ್ನವ ಮಾರಿಸಿ 

ಒಡವೆಯ ಗಳಿಸುವ ಕಡುರೋಭಿಸೆಟ್ಟಿ |೨| 


ಶೇಷಗಿರಿಯಲ್ಲಿ ವಾಸಮಾಡಿಕೊಂಡು 
ದೀಶದೇಶಕ್ಕೆ ಹೆಸರಾದ ಸೆಟ್ಟ 
ಕಾಸುಕಾಸಿಗೆ ಬಡ್ಡಿ ಗಳಿಸಿಕೊಂಬ ಆದಿ 


ಕೇಶವ ನಾರಾಯಣ ತಿಮ್ಮಸೆಟ್ಟಿ [a || 
ಅರ್ಥ: ಅಪ್ಪ-ಒಂದು ಬಗೆಯ ತಿನಿಸು ಆಅತಿರಸ-ಸಿಹಿ ತಿನಿಸು, ಚಿನಿಪಾಲಜಕಾಯಿಂಸಿದ:' 
ಹಾಲು, ಛಪ್ಪನ್ನ ಐವತ್ತಾರು. ಶೇಷಗಿರಿ-ತಿರುಪತಿಬೆಟ್ಟ, 
ಭಾವ : ತಿರುಪತಿಯ ವೆಂಕಟರಮಣನನ್ನು ಕುರಿತು ದಾಸರು ಇಲ್ಲಿ ಪರಿಹಾಸ ಮಾಡಿದ್ದಾರೆ. 
ದಾಸರ ಹಾಸ್ಕಪ್ರಜ್ಞೆಯ ದ್ಯೋತಕ ಇದು. 
ಕನಕದಾಸರ ಹಾಡುಗಳು ೪೯ 


೪ 


ರಾಗ : ಮುಖಾರಿ, ಛಾಪುತಾ* 


ಕಷ್ಟಪಟ್ಟರೂ ಇಲ್ಲ ಕಳವಳಿಸಿದರಿಲ್ಲ 
ಭ್ರಷ್ಟಮಾನವ ಹಣೆಯಬರಹವಲ್ಲದೆ ಇಲ್ಲ | ಪ] 


ಸಿರಿವಂತನ ಸೆ ಹಹ ಮಾಡಿ ನಡೆದರಿಲ್ಲ 
ಪರಿಪರಿಯಲಿ pe ಕಲಿತರಿಲ್ಲ 
ನಂಯಬುದ್ಧಿ ಯಲಿ ನಡೆದುಕೊಂಡರು ಇಲ್ಲ 
ಅರಿಯದೆ ಹಲವ ಹಂಬಲಿಸಿದರಿಲ್ಲ ॥೧॥ 


ಕೊಂಡೆಗಾರಿಕೆಯನ್ನು ಹೇಳಿ ನಡೆದರಿಲ್ಲ 

ಕಂಡಕಂಡವರಿಗೆ ಕೈಮುಗಿದರಿಲ್ಲ 

ಗಂಡುಗತ್ತರಿಯನ್ನು ಕೊರಳಿಗಿಟ್ಟರು ಇಲ್ಲ ಪ್ರ 

ಚಂಡನಾದರೂ ಇಲ್ಲ ಸರಿಹಾಸ್ಯವಲ್ಲ | ೨ || 


ಕಟ್ಟಾಳು ಕಡುಜಾಣನಾಗಿ ಪುಟ್ಟಿ ದರಿಲ್ಲ 
ಜಿಟ್ಟಗಳನು ಕಿತ್ತಿ ಇಟ್ಟರಿಲ್ಲ 
ಸೃಷ್ಟಿಯೊಳು ಕಾಗಿನಲೆಯಾದಿಕೇಶವರಾಯ 


ಕೊಟ್ಟವರಿಗೆ ಉಂಟು ಕೊಡದವರಿಗೆ ಇಲ್ಲ || ೩ |] 
ಅರ್ಥ : ಕೊಂಡೆಗಾರಿಕೆ-ಚಾಡಿ ಹೇಳುವಿಕೆ. ಗಂಡುಕತ್ತರಿ-ಕತ್ತು ಕತ್ತರಿಸುವ ಕತ್ತರಿ. 
ಕಟ್ಟಾ ಳು-ಎಶೂರ್ಮ 


ಭಾವೆ: 


ಮಾನವ ಪ ಪ್ರ ಯತ್ನ ಕ ಮಿತಿಯುಂಟು, ಆತ ಎಷ್ಟೆ ೀಪ ಸ್ರಯತ್ನ ಮಾಡಿದರೂ ದೇವರು 
ಎಡ್‌ ಹಾವ ಚ ಫೆ ಗ ಗೊಡುವುದಿಲ್ಲ, ಹಣೆಯೆಬರೆಹ ಮತ್ತು ದೈ ವವಾದೆ 
ಗಳನ್ನು ಪ್ರತಿಪಾದಿಸುವ ೫ ಇದ್ದು 


ಜನಪ್ರಿಯ ಕನಕ ಸಂಪುಟ 


ದುರ್ಜನರ ಸಂಗ ಎಂದಿಗೊಲ್ಲೆನು ಹರಿಯೆ 


ರಾಗ: ಕೇದಾರಗೌಳ, ರುುಂಪೆತಾಳೆ 


ದುರ್ಜನರ ಸಂಗ ಎಂದಿಗೊಲ್ಲೆ ನು ಹರಿಯೆ | ಇಂಥ || ಪ ಪ | 
ಸಜ್ಜನರ ಸಂಗದೊಳಗಿರಿಸೆನ್ಸ ರಂಗ | | ಅ || 


ಉಂಡ ಮನೆಗೆರಡ ಎಣಿಸುವಾತನ ಸಂಗ 

ಕೊಂಡೆಯುವ ಪೇಳಿ ಕಾದಿಸುವನ ಸಂಗ 

ತಂದೆ ತಾಯನು ಬೈದು ಜರಿದು ಬಾಧಿಸುವನ ಸಂಗ 

ಸಿಂದಕರ ಸಂಗ ಬಹುಭಂಗ ರಂಗ | All 


ನಂಬಿದ ಠಾವಿನಲಿ ಕೇಡನೆಣಿಸನ ಸಂಗ 

ಸಂಭ್ರಮದಿ ಜಗಳ ಕಾಯುವನ ಸಂಗ 

ಹಂಬಲಿಸಿ ಭವದ ಸುಖ ಮೆಚ್ಚಿ ದಾಸನ ಸಂಗ 

ರಂಭೆ ಪ್ರೀಯರ ನೋಡಿ ಮೋಹಿಪನ ಸಂಗ | ೨ 


ಕುಳಿತಿಹ ಸಭೆಯೊಳು ಕುಹಕ ಮಾಡ್ತನ ಸಂಗ 

ಬಲುಬೇಡೆ ಕೊಡದಿಹ ಲೋಭಿ ಸಂಗ 

ಕುಲಹೀನರ ಕೂಡೆ ಸ್ನೇಹ ಬೆಳಿಸನ ಸಂಗ 

ಹಲವು ಮಾತಾಡಿ ಆಚರಿಸಿದವನ ಸಂಗ | ೩ || 


ಗುರುಸತಿಗೆ ಸರಸತಿಗೆ ಎರಡು ಎಣಿಸನ ಸಂಗ 

ಗರುದಿಂದೆ ಪರನಿಂದೆ ಮಾಳ್ಸನ ಸಂಗ 

ಪರಹಿತಾರ್ಥದ ಧರ್ಮ ಪಡೆಯದಾತನ ಸಂಗ | ಇಂಥ 

ಪರಮ ಪಾಮರರ ಸಂಗ ಬಹುಭಂಗ ರಂಗ || ೪ || 


ಆಗಮ ಮಹಾತ್ಮೆಯನು ಅರಿಯದಾತನ ಸಂಗ 
ಯೋಗಿಜನ ಗುರುಗಳನು ನಿಂದಿಷನ ಸಂಗ 
ರಾಗದ್ರೇಷಾದಿಯಲಿ ಮುಣುಗೇಳುವನ ಸಂಗ 
ಕಾಗಿನೆಲೆಯಾದಿ ಕೇಶವ ಬಿಡಿಸೀ ಭಂಗ | ೫ | 
“ಅರ್ಥ: ಕೊಂಡೆಯ-=ಚಾಡಿ, ಠಾವು ಸ್ಮ ೪. ಪಾಮರ- ಅಜ್ಞಾನಿ ಅಸಂಸ್ಕೃ ತೆ. ಆಗಮ 
ಜ್ಞಾ ನ, ಶಾಸ್ತ್ರ. ಭಂಗ- ಅನನರಾನ, ಕಸ್ಟ. 


“ಭಾವ ; ದುರ್ಜನರು ಯಾರು ಯಾರು, ಅವರ ಲಸಣಗಳೀನು ಎಂದು ವಿವರಿಸುತ್ತ ಅಂಥವರ 
ಸಂಗದಿಂದ ದೂರವಏರಿಸು ಎಂದು ಭಗವಂತನಿಗೆ ಮೊರೆಯಿಡುತ್ತಾರೆ ದಾಸರು, 


ಕನಕದಾಸರ ಹಾಡುಗಳು 


ಅಜ್ಞಾನಿಗಳ ಕೂಡೆ ಅಧಿಕ ಸ್ನೇಹ 


ರಾಗ: ಕಾಂಬೋದಿ, ರ್ಲುಂಸೆತಾ 


ಅಜ್ಞಾನಿಗಳ ಕೂಡ ಅಧಿಕ ಸ್ನೇಹಕ್ಕಿಂತ 
ಸುಜ್ಜ್ವಾನಿಗಳ ಕೂಡೆ ಜಗಳವೇ ಲೇಸು | ಪಃ 


ಉಂಬುಡುವುದಕ್ಕಿಲ್ಲದರಸಿನೋಲಗಕ್ಕಿಂತ 

ತುಂಬಿದೂರೊಳಗೆ ತಿರಿದುಂಬುವುದೆ ಲೇಸು 
ಹಂಬಲಿಸಿ ಹಾಳ್ತರಟಿ ಹೊಡೆವುದಕಿಂತ ಹರಿ 
ಯೆಂಬ ದಾಸರ ಕೂಡೆ ಸಂಭಾಷಣೆಯೆ ಲೇಸು ॥೧॥ 


ಒಡನೆ ಹಂಗಿಸುವನೋಗರವನುಂಬುವುದಕಿಂತ 

ಕುಡಿನೀರು ಕುಡಿದುಕೊಂಡಿರುವುದೇ ಲೇಸು 

ಬಿಡದೆ ಬಾಂಧವರೊಡನೆ ಕಡಿದಾಡುವುದಕಿಂತ 

ಅಡವಿಯೊಳಗಜ್ಜ್ವಾ ತವಾಸವೇ ಲೇಸು | ೨ | 


ಮಸೆಯುತಿಹ ಮತ್ಸರದ ನೆರೆಯೊಳಿರುವುದಕಿಂತ 

ಹಸನಿಲ್ಲದ ಹಾಳುಗುಡಿಯೆ ಲೇಸು 

ಬಿಸಜಾಕ್ಷ ಕಾಗಿನೆಲೆಯಾದಿ ಕೇಶವರಾಯ 

ವಸುಮತಿಯೊಳು ನಿನ್ನ ದಾಸತ್ವವೇ ಲೇಸು ॥೩॥ 


ಅರ್ಥ: ಓಗರ-ಅನ್ನ. ಬಿಸಜಾಕ್ರ:ಕಮಲದಂಥ ಕಣ್ಣುಳ್ಳ ವನ್ನು ವಸುಮತಿ-ಭೂಮಿ. 


೫೨ ಜನಪ್ರಿಯ ಕನಕ ಸಂಪುಟ 


ಸಾಕು ಸಾಕು ಮನುಜಸೇವೆಯು 


ರಾಗ: ಹಂತುವರಾಳಿ, ರೂಪಕತಾಳ 


ಸಾಕು ಸಾಕು ಮನುಜಸೇವೆಯು ರಂಗಯ್ಯ ಇನ್ನು | ಪ || 


ಸಾಕು ಸಾಕು ಮನುಜಸೇವೆ ಮಾಡಿ ದಣಿದು ನೊಂದೆ ನಾನು 
ಬೇಕು ನಿನ್ನ ಪಾದ ಭಜನೆ ಲೋಕದೊಡೆಯ ರಂಗರಾಯ | ಅ | 


ಹೊತ್ತರೆದ್ದು ಪೋಗಿ ಪರರ ಚಿತ್ತವೃತ್ತಿಯನ್ನೆ ಅರಿತು 


ನಿತ್ಯದಲ್ಲಿ ಹಲವು ಕೆಲಸ ಭೃತ್ಯನಂತೆ ಮಾಡಿ ರಿಕ್ತ 


ಹಸ್ತದಿಂದ ಮನೆಗೆ ಸೇರುವೆ | ಆಸೆಗಾಗಿ 


ಮತ್ತೆ ಕಂಡ ಕಡೆಗೆ ತೊಲಗುವೆ | ಬಂದು ಅಪರ 


ರಾತ್ರೆಯಲಿ ತಿಂದು ಒರಗುವೆ | ರಂಗಯ್ಯ ರಂಗ | ೧॥ 


ಸ್ನಾನ ಮೌನ ನಿತ್ಯ ಸಂಧ್ಯಾ ನೇಮಗಳನೆ ತೊರೆದು 
ಹೀನನಾಗಿ ಕೆಟ್ಟಿ ಜನರ ಮನೆಗಳನ್ನು ತಿರುಗಿ ತಿರುಗಿ 
ಶ್ವಾನನಂತೆ ದಿನವ ಕಳೆವೆಷೊ | ದುರಾಸೆಯನ್ನು 
ಮನದಲಿಟ್ಟುಕೊಂಡು ಕುದಿವೆನೊ | ಕೊನೆಗೂ ಎಳ್ಳು ಕಾ 


ಳಿ 


ನಷ್ಟು ಸುಖವ ಕಾಣೆನೋ | ರಂಗಯ್ಯ ರಂಗ |೨| 


ಒಡಲಿನಾಸೆಗಾಗಿ ನೊಣನು ತುಡುಕಿ ಬಿದ್ದು ಜೇನಿನೊಳಗೆ 

ಮಿಡುಕುವಂತೆ ಬಾಯ ಬಿಡುವೆ ಬಿಸರುಹಾಕ್ಷನೆ 

ಬಿಡಿಸೊ ಎನ್ನ ಬಂಧಪಾಶವಾ | ಕಾಗಿನೆಲೆಯಾದಿಕೇಶವಾ 

ಕೊಡಿಸೊ ನಿನ್ನ ಭಕ್ತರ ಸಂಗವ 

ಒಡೆಯ ವೆಂಕಟಾದ್ರಿ ಮಾಧವ | ರಂಗಯ್ಯ ರಂಗ | ೩ || 


ರ್ಥ : ಹೊತ್ತರೆ-ಬೆಳಿಗ್ಗೆ, ಚಿತ್ತ ವೈತ್ತ-ಮುನೋಧರ್ಮು, ಭೃತ್ಯ-ಸೇವಕ, ರಿಕ್ತಹಸ್ತ- 


ಇವ 


ಬರಿಗೈ. ಅಪರರಾತ್ರೆ-ಮಧ್ಯರಾತ್ರಿ 
ನೆಂಕಟಾದ್ರಿ-ತಿರುಪತಿ ಬೆಟ್ಟ. 

ಮನುಸ್ಯ ಸೇನೆಯನ್ನು ಮಾಡಿ ಮಾಡಿ, ದಿನನಿತ್ಯದ ಬದುಕಿನ ಸುಖಕ್ಕಾಗಿ ಹೆಣಗಿ 
ಹೆಣಗ್ಕಿ ಯಾವ ಸಂತೋಷ ಶಾಂತಿಗಳೂ ಇಲ್ಲದೆ ತನ್ನ ಬಾಳು ವ್ಯರ್ಥವಾಯಿತು 
ಎಂಬ ಪಶ್ಚಾತ್ತಾಪದ ಕುದಿತದಿಂದ ತುಡಿಯುವ ಭಕ್ತೆ ಜೀವ ತನ್ನ ಇಹದ ಬಂಧನ 
ವನ್ನು ಬಿಡಿಸಿ ತನಗೆ ಭಕ್ತರ ಸಂಗನೆನ್ನು ಮತ್ತು ಭಗವಂತನ ಪಾದಧ್ಯಾ ನವನ್ನು 
ಕೆರಂಣಿಸು ಎಂದು ಬೇಡುವ ಚಿತ್ರ ಇದು. 


ಕಳೆದಮೇಲೆ. ಬಿಸರುಹಾಕ್ಷ-ವಿಷ್ಣು, 
89 


ನಕದಾಸರ ಹಾಡುಗಳು ಜಸ್ಸಿ 


ನಾನು ನೀನು ಎನ್ನದಿರೊ 


ರಾಗ: ಸೀಲ ಮಟ್ಟಿ ತಾ: 


ನಾನು ನೀನು ಎನ್ನದಿರೊ ಹೀನ ಮಾನವ | ಪ | 
ಜ್ಞಾನದಿಂದ ನಿನ್ನ ನೀನೆ ತಿಳಿದು ನೋಡೆಲೊ | ಅ | 


ಹೊನ್ನು ಹೆಣ್ಣು ಮಣ್ಣು ಮೂರು ನಿನ್ನದೇನೆಲೊ 

ಅನ್ನ DR ನಡ ಕಾಮ ನಿನ್ನ ದೇನೆಲೊ 

ಹರಸ ಬರುವ ಘೋಷ ನಿನ್ನ ದೇನೆಲೊ 

ನಿನ್ನ ಬಿಟ್ಟು ಪೋಪ ದೇಹ ನಿನ್ನ ಡೇನೆಲೊ ॥೧॥ 


ಹಲವು ಜನ್ಮದಿಂದ ಬಂದಿರುವೆ ನೀನೆಲೊ 

ಮಲದ ಗರ್ಭದಲಿ ನಿಂದಿರುವೆ ನೀನೆಲೊ 

ಜಲದ ದಾರಿಯಲಿ ಬಂದಿರುವೆ ನೀನೆಲೊ 

ಕುಲವು ಜಾತಿ ಗೋತ್ರವುಳ್ಳ ವನು ನೀನೆಲೊ | ೨ |} 


ಕಾಲಕರ್ಮ ಶೀಲ ನೇಮ ನಿನ್ನ ದೇನೆರೊ 

ಜಾಲವಿದ್ಯೆ ಬಯಲ ಮಾಯೆ ನಿನ್ನ ದೇನೆಲೊ 

ಕೀಲು ಜ್ರ ತೊಗಲಗೊಂಬೆ ನಿನ ಓದೇನೆಲೊ 

ಲೋಲ ಆದಿಕೇಶವನ ಭಕ್ತ ಸಾಗ | ೩ | 


ಅರ್ಥ: ಕರ್ಣ-ಕಿವಿ, ಘೋಷ ಶಬ್ದ, ಜಾಲವಿದ್ಯೆ- =ಇಂದ್ರ ಜಾಲ, 


ಭಾವ : ನಾನು ನೀನು ಎಂಬ ನೋಹ NR ಮಾನವ ಮೆರೆಯುತ್ತಾನೆ, ಆದರೆ 
ಹೊನ್ನು ಹೆಣ್ಣ ಮಣ್ಣು ಗಳಾಗಲಿ, ಕಾಮ ಶಬ್ದ ದೇಹೆಗಳಾಗಲಿ, ಕಾಲ ಶೀಲ- 
ಮ ವಾಸ್ತ Wel ಅವನವಲ್ಲ, ಅವನು ಕೇವಲ ತೊಗಲಗೊಂಬೆ: 
ಯಂತೆ, ಭಗನಂತನಿಂದ ಅಡಿಸಲ್ಪ ಡುವನನು. ಆದ್ದ ರಿಂದ ಮನುಷ್ಯ ಈ ಅಹಂಕಾರ 
ಗಳನ್ನು ತೊರೆದು ಭಗವಂತನ ಭಕ್ತ ನಾಗಬೇಕು, 


೫೪ ಜನಪ್ರಿಯ ಕನಕ ಸಂಪುಟ 


ಯಾತರವನೆಂದುಸಿರಲಿ 


ರಾಗ: ಪೂರ್ವಿ, ಅಬಿತಾಳ 


ಯಾತರವನೆಂದುಸಿರಲಿ | ಜಗ 
ನ್ಲಾಥ ಮಾಡಿದನೊಂದನರರೂಪವಯ್ಯ |ಸ|॥ 


ಇಂದ್ರಿಯ ಸೂತಕ ದುರ್ಗಂಧ ಮಲಮೂತ್ರ 

ಬಂದ ಠಾವಿನ ನಿಜಗುರುತನರಿಯೆ 

ಬಂದದ್ದು ಬಚ್ಚಲಗುಣಿ ತಿಂದದ್ದು ಮೊಲೆ ಮಾಂಸ 

ಅಂಧಕ ತನಗಿನ್ಯಾತರ ಕುಲವಯ್ಯ |೧॥ 


ಒಂಬತ್ತು ರಂಧ್ರದೊಳೊಸರುವ ಹೊಲಸಿನ 

ತುಂಬಿ ಹೊರಡುವ ಮಲ ತುಳುಕುತಲಿ 

ಇಂಬಿಲ್ಲಡ್ಡೊ ಲೆಗೊಂಡವೆಂಬ ಠಾವಲಿ ಬಂದ 

ಡಂಭಕ ತನಗಿನ್ಯಾತರ ಕುಲವಯ್ಯ | ೨॥ 


ಕರುಳ ಖಂಡ ನರನಾರುವ ಚ 

ರ್ಮರೋಹಿತ ಪಂಜರ ಹುರುಳಿಲ್ಲವೋ 

ನರರುಹಹೊತ್ತು ತಿರುಗುವಂಥ 

ತಿರುಕ ತನಗಿನ್ಯಾತರ ಕುಲವಯ್ಯ | ೩ | 


ನೆಟ್ಟು ಮೊಟ್ಟೆ ಭಾರಬಂಧನ ಸಿದ್ಧಿಗೆ 

ಕಟ್ಟಿದೆ ಕಸಿಗಳು ತೊಗಲ ಬೊಕ್ಕಣವು 

ಇಷ್ಟರೊಳಗೆ ಬಂದ ವಿವರವರಿಯದಿಂಥ 

ಭ್ರಷ್ಟಗೆ ತನಗಿನ್ಯಾತರ ಕುಲವಯ್ಯ ls | 


ಹೆಚ್ಯಡದ ಮೇಲೆ ಲಕ್ಷಣವಿಟ್ಟಂತೆ 

ಹೆಚ್ಚು ಕಡಿಮೆ ಎಂದು ಹೆಣಗಾಡುತ್ತ 

ನಿಚ್ಚ ಕಾಗಿನೆಲೆಯಾದಿ ಕೇಶವನ 

ಹುಚ್ಚುದಾಸಗೆ ಇನ್ಯಾತರ ಕುಲವಯ್ಯ | ೫ | 


ಕನಕದಾಸರ ಹಾಡುಗಳು ೫೫: 


ಅರ್ಥ : ಅಂಧಕ-ಕುರುಡ. ಒಂಬತ್ತು ರಂಧ್ರಗಳು-೨ ಕಣ, ೨ ಕನಿ ೨ ಮೂಗಿನ ಹೊಳ್ಳೆ 


ಭಾವ ; 


೫೬ 


ಗಳು, ಬಾಯಿ, ಜನನೇಂದ್ರಿಯ ಮತ್ತು ಮಲದ್ವಾರ, ಠಾವು-ಸ್ಥಳ, ಡಂಭಕ-= 
ಮೋಸಗಾರ, ಕಪಟ, ರೋಹಿತ-ರಕ್ತ. ಬೊಕ್ಕ ಣ-ಜೇಬು. 

ಮನುಷ್ಯನಿಗೆ ವಾಸ್ತವವಾಗಿ ಯಾವುದೇ ಕುಲವಿಲ್ಲ ಹುಟ್ಟಿನಿಂದ. ಮಾನವೆರೆಲ್ಲರ' 
ದೇಹೆ ರಚನೆಯ ಸ್ವರೂಪವೊಂದೇ, ಅದರಲ್ಲಿ ಭಿನ್ನ ತೆಯಿಲ್ಲ. ಆದ್ದರಿಂದ ತಾನು: 
ಇಂಥ ಕುಲಜಾತಿಗಳಿಗೆ ಸೇರಿದವನೆಂದು ಮನುಷ್ಯ ಹೇಳಿಕೊಳ್ಳು ವುದರಲ್ಲಿ 
ಅರ್ಥವಿಲ್ಲ, 


ಜನಪ್ರಿಯ ಕನಕ ಸಂಪುಟ 


ಆವ ಸಿರಿಯಲಿ ನೀವು ಎನ್ನ ಮರೆತೆ 9 


ರಾಗ: ಕಾನಡಾ, ಅಟಿತಾಳ 


ಆವ ಸಿರಿಯಲಿ ನೀನು ಎನ್ನ ಮರೆತೆ? | 
ದೇವ ಜಾನಕಿರಮಣ ಪೇಳು ರಘುಪತಿಯೆ? | ಪ 


ಸುರರ ಸೆರೆಯನು ಬಿಡಿಸಿ ಬಂದನೆಂಬಾ ಸಿರಿಯೆ 

ಕರಿ ಮೊರೆಯ ಲಾಲಿಸಿದೆನೆಂಬ ಸಿರಿಯೆ? 

ಶರಧಿ ಸೇತುವೆಯ ಕಟ್ಟಿಡೆನೆನ್ನುವಾಸಿರಿಯೆ 

ಸ್ಥಿರವಾಗಿ ಹೇಳೆನಗೆ ಹೇಳು ರಘುಪತಿಯೆ | ೧ || 


ಕಡಲೊಳಗೆ ಮನೆ ಮಾಡಿ ಮಲಗಿದೆನೆಂಬಾ ಸಿರಿಯೆ 

ಮೃಡ ನಿನ್ನ ಸಖನಾದನೆಂಬ ಸಿರಿಯೆ? 

ಬಿಡದೆ ದ್ರೌಪದಿ ಮಾನ ಕಾಯ್ದನೆಂಬ ಸಿರಿಯೆ? 

ದೃಢವಾಗಿ ಹೇಳೆನಗೆ ದೇವಕೀಸುತನೆ | ೨ || 


ಭೂಮಿಯನು ಮೂರಡಿಯ ಮಾಡಿದನೆಂಬ ಸಿರಿಯೆ 

ಕಾಮ ನಿನ್ನ ಸುತನಾದನೆಂಬ ಸಿರಿಯೆ 

ಆ ಮಹಾಲಕುಮಿ ನಿನ್ನ ಸತಿಯಾದಳೆಂಬ ಸಿರಿಯೆ? 

ಪ್ರೇಮದಲಿ ಹೇಳೆನಗೆ ಸ್ವಾಮಿ ಅಚ್ಯುತನೆ | ೩ || 


ಮನುಜರೆಲ್ಲರು ನಿನ್ನ ಸ್ಮುತಿಸುವರೆಂಬ ಸಿರಿಯೆ 

ಹನುಮ ನಿನ್ನ ಬಂಟನಾದನೆಂಬ ಸಿರಿಯೆ 

ಬಿನುಗುದೈವಗಳು ನಿನಗೆಣೆಯಿಲ್ಲವೆಂಬ ಸಿರಿಯೆ 

ಅನುಮಾನ ಮಾಡದೆ ಪೇಳೊ ನರಹರಿಯೆ |೪| 


ಇಂತು ಸಿರಿಯಲಿ ನೀನು ಎನ್ನ ಮರೆತರೆ ಸ್ವಾಮಿ 

ಸಂಥವೇ ನಿನಗಿದು ಅವ ನಡತೆ? 

ಕಂತುಪಿತ ಕಾಗಿನೆಲೆಯಾದಿಕೇಶವರಂಗ 

ಚಿಂತೆಯನು ಬಿಡಿಸಿ ಸಂತೋಷಸಡಿಸೊ | ೫ || 


ಕನಕದಾಸರ ಹಾಡುಗಳು ೫೭ 


ಅರ್ಥ: ಕರಿ ಮೊರೆ-ಗಜೇಂದ್ರನ ಪ್ರಾರ್ಥನೆ. ಶರಧಿ-ಕಡಲು, ಸವಣದ್ರ.  ಮ್ರುಡ-ಶಿವ. 


ಬಿನುಗು ದ್ರ. ಹಂತುಪಿತ- ಕಾಮನ ತಂದೆಯಾದ ವಿಷ್ಣು. 


ಭಾವ: ಪರಮಾತ್ಮನ ವೈಭನ ಅಪಾರ, ಆತ ಮಹಿಮಾಶಾಲಿ. ಅಂಥವನು ತನ್ನ ಐಸಿರಿಯಲ್ಲಿ 


೫೮ 


ಭಕ್ತನನ್ನು ಮರೆತನೇ? ಭಕ್ತನ ಮೊರೆ ಆತನಿಗೆ ಕೇಳಿಸುವುದಿಲ್ಲವೇ? ಎನ್ನುವ 
ಚಿಂತೆ ಭಕ್ತನಿಗೆ ಆತ ದೈವಗಳಲ್ಲಿಯೇ ಪರಮ ದೈವ. ಯಾರೂ ಸಮನಲ್ಲ. ಆತ 
ಬಂದು ಭಕ್ತನ ಚಿಂತೆ ಪರಿಹರಿಸಬೇಕು; ಭಕ್ತನನ್ನು ಉದ್ದ ರಿಸಬೇಕು, 


ಭಕ್ತ ಮತ್ತು ಭಗವಂತ ಇವರ ನಡುವಿನ ಸಂಬಂಧ ಸಲುಗೆಯನ್ನು ಇಲ್ಲಿ ಕಾಣು 
ತ್ತೇನೆ ಭಕ್ತ ದೇನರ ಜೊತೆಗಿನ ಆತ್ಮೀಯತೆಯಿಂದಾಗಿ ದೇವರನ್ನೇ ಪ್ರಶ್ನಿಸು 
ತ್ಮಾನೆ. 

ಆಖ 


ಜನಪ್ರಿಯ ಕನಕ ಸಂಪುಟ 


ಎಲ್ಲಿರುವನೋ ರಂಗ 


ರಾಗ: ಮುಖಾರಿ ರ್ಲುಂಸೆತಾಳ 


ಎಲ್ಲಿರುವನೋ ರಂಗ ಎಂಬ ಸಂಶಯ ಬೇಡ | ಪ 
ಎಲ್ಲಿ ಭಕ್ತರು ಕರೆಯೆ ಅಲ್ಲಿ ಬಂದೊದಗುವನು | ಅ || 


ತರಳ ಪ್ರಹ್ಲಾದ ಹರಿವಿಶ್ಚಮಯನೆಂದು 

ಭರದೊದೆಯಲವನಪಿತ ಕೋಪದಿಂದ 

ಸ್ಥಿರವಾದೊಡೀ ಕಂಭದಲಿ ತೋರು ತೋರೆನಲು 

ಭರದಿಂದ ಬರಲದಕೆ ವೈಕುಂಠ ನೆರೆಮನೆಯೆ ? | ೧॥ 


ಪಾಸಕರ್ಮನವ ಮಾಡಿದಜಮಿಳನ ಯಮಭಟರು 
ಕೋಸದಿಂಜಿಳೆಯುತಿಕೆ ಭೀತಿಯಿಂದ 

ತಾ ಪುತ್ರನನು ಕರೆಯೆ ಕೇಳಿ ರಕ್ಷಿಸೆ ಶ್ವೇತ 

ದ್ವೀಪವೀ ಧರೆಗೆ ಸಮೀಪದಲ್ಲಿಹುದೆ ? | ೨ | 


ಕರಿರಾಜನನು ನೆಗಳು ನುಂಗುತಿರೆ ಭಯದಿಂದ 

ಮೊರೆಯಿಡಲು ಕೇಳಿ ತ್ವರಿತದಲಿ ಬಂದು 

ಕರುಣದಲಿ ಬಂಧನವ ಹರಿಹರಿಸೆ ಗಜರಾಜ 

ವಿರುವ ಸರಸಿಯು ಅನಂತಾಸನಕೆ ಮುಮ್ಮನೆಯೆ? 1೩॥ 


ಕುರುಪತಿಯು ದ್ರೌಪದಿಯ ಸೀರೆಯನು ಸೆಳೆಯುತಿರೆ 

ತರುಣಿ ಹಾ ಕೃಷ್ಣ ಎಂದೊದರೆ ಕೇಳ್ದು 

ಭರದಿಂದ ಅಕ್ಷಯಾಂಬರವೀಯೆ ಹೆಸ್ತಿನಾ 

ಪುರಿಗೆ ದ್ವಾರಾವತಿಯು ಕೂಗಳತೆಯೆ ? || ೪ || 


ಅಣುಮಹತ್ತಿನೊಳೆಲ್ಲ ಪರಿಪೂರ್ಣ ವಿಶ್ವಮಯ 

ಗಣನೆಯಿಲ್ಲದ ಮಹಾಮಹಿಮನೆನಿಸ 

ಘನಕೃ ಪಾನಿಧಿ ಕಾಗಿನೆಲೆಯಾದಿಕೇಶವನು 

ನೆನೆದವರ ಮನದೊಳಿಹೆನೆಂಬ ಬಿರುದುಂಬಾಗಿ | ೫ || 


ಕನಕದಾಸರ ಹಾಡುಗಳು ೫೯ 


ಅರ್ಥ ; 


ಭಾವ : 


೬೦ 


ಆಜಮಿಳ- ಒಬ್ಬ ಭಕ್ತ. ಶ್ವೇತದ್ವಿ ೇಪ-ವೈಕುಂಠ, 

ದೇವರು ಎಲ್ಲಿದ್ದಾನೆ ಎನ್ನುವ ಸಂಶಯ ಬೇಡ, ಆತ ಎಲ್ಲೆಡೆ ಇದ್ದಾನೆ. ನೆನೆದವರ 
ಮನದಲ್ಲಿರುವ ಮಹಾಮಹಿಮ ದೇವರು, ಪ್ರಹ್ಲಾದೆ, ಅಜಮಿಳ, ಗಜರಾಜ, 
ದ್ರೌಪದಿ ಮುಂತಾದ ಭಕ್ತರು ಭಕ್ತಿಯಿಂದ ಮೊರೆಯಿಟ್ಟಾ ಗ ಅವರನ್ನು ಕಷ್ಟದಿಂದ 
ಶೀಘ್ರವಾಗಿ ಪಾರುಮಾಡಿದ ದಯಾಮಯ ಇವನು, 


ಜನಪ್ರಿಯ ಕನಕ ಸಂಪುಟ 


ಎಲ್ಲಿ ನೋಡಿದರಲ್ಲಿ ರಾಮ 


ರಾಗ : ಪಂತುವರಾಳ್ಕಿ ಛಾಪುತಾಳ” 


ಎಲ್ಲಿ ನೋಡಿದರಲ್ಲಿ ರಾಮ-ಇದ | ಪ 
ಬಲ್ಲ ಜಾಣರ ದೇಹದಲ್ಲಿ ನೋಡಣ್ಣ | ಅ || 


ಕಣ್ಣೆ ಕಾಮನ ಬೀಜ 

ಕಣ್ಣಿಂದಲೆ ನೋಡು ಮೋಕ್ಷ ಸಾಮ್ರಾಜ್ಯ 
ಕಣ್ಣಿನ ಮೂರುತಿ ಬಿಗಿದು | ಒಳ 
ಗಣ್ಣಿಂದಲೆ ದೇವರ ನೋಡಣ್ಣ 1 ೧॥: 


ಮೂಗೆ ಶ್ವಾಸ ನಿಶ್ಚಾಸ | ಈ 
ಮೂಗಿಂದಲೆ ಕಾಣೊ ಯೋಗ ಸನ್ಯಾಸ 
ಮೂಗನಾದರೆ ವಿಶೇಷ | ಒಳ 
ಮೂಗಿಂದ ನೋಡಣ್ಣ ಲೀಲಾ ವಿಲಾಸ | ೨ 


ಕೆವಿಯೆ ಕರ್ಮಕೆ ದ್ವಾರ | ಈ 
ಕೆವಿಯಿಂದಲೆ ಕೇಳೋ ಮೋಕ್ಷಸಾರ 
ಕವಿಯೆ ಕರ್ಮಕುಶಾರ | ಒಳ 
ಗಿವಿಯಲ್ಲಿ ಕಾಣೊ ನಾದದ ಬೇರ | | 


ಬೊಮ್ಮ ಮಾಡಿದ ತನು ಬಿಟ್ಟು | ವಿಶ್ವ 

ಕರ್ಮ ಮಾಡಿದ ಬೊಂಬೆಯನಿಟ್ಟು 

ಸುಮ್ಮನೆ ಕೂಗುಗಳಿಟ್ಟು | ಅದ 

ನಂಬುವನೆಂಬೋನೆ ಹೋದ ಕಂಗೆಟ್ಟು |೪| 


ರೂಢಿಯೊಳಗೆ ಶುದ್ಧ ಮೂಢ | ಈ 

ಕಾಡು ಕಲ್ಲುಗಳನ್ನು ನಂಬಲು ಬೇಡ 

ನಾಡಾಡಿ ದೈವಗಳೆಲ್ಲ| ನಮ್ಮ 

ಬಾಡದಾದಿಕೇಶವನೊಬ್ಬನೆ ಬಲ್ಲ || ೫॥ 


ಕನಕದಾಸರ ಹಾಡುಗಳು ೬೧ 


“ಅರ್ಥ: 


ಬೊ ಮ್ಮ ಬ್ರ ಹ್ಮ್ಮ 


“ಭಾವ: (ರಾಮ) ದೇವರು ಎಲ್ಲೆ ಲ್ಲಿಯೂ ಇದ್ದಾನೆ. ಜ್ಞಾನಿಗಳಲ್ಲಿ ದೇವರಿದ್ದಾನೆ. ಮಾನವನ 


“೨ 


ಬಿಟ್ಟು ದೇವರಿಲ್ಲ. ಇಂದ್ರಿಯಗಳಲ್ಲಿ ದೇವರಿದ್ದಾನೆ, ಅನುಭವಿಸುವ ತಿಳಿಯುವೆ 
ಜಾಣ್ಮೆಯಿರಬೇಕು. ಕಾಡುಕಲ್ಲುಗಳನ್ನೆ € ದೇವರೆಂದು ನಂಬಕೂಡದು ಶರೀರ 
ಬ್ರಹ್ಮನ ಸೃ ಷ್ಟಿ. ಅದರಲ್ಲಿಯೇ ದೇವರಿದ್ದಾನೆಂದು ಅರಿಯಬೇಕು. ದೇವರು 
ಎಲ್ಲೆ ಲ್ಲಿಯೂ ಇದ್ದಾನೆ, ಜ್ಞಾನಿಗಳು ದೇವರನ್ನು ಅರಿತುಕೊಳ್ಳುವ ಸಾಧನವಾಗಿ 
ದೇಹವನ್ನು ಬಳಸಿಕೊಳ್ಳುತ್ತಾರೆ. ಕಣ್ಣು ಮೂಗು ಕನಿ ಮುಂತಾದ ಪಂಚೇಂದ್ರಿಯ 
ಗಳು ವಿಸಯಾಸಕ್ತಿಗೆ ಮೂಲವಾಗಿರುವಂತೆಯೇ ಮೋಕ್ಷಕ್ಕೂ ಸಾಧನವಾಗಿದೆ, 
ಕಂಡ ಕಂಡ ದೈವಗಳನ್ನು ಭಜಿಸದೆ ಒಬ್ಬನೇ ದೇವನೆಂದು ನಂಬು, 


ಜನಪ್ರಿಯ ಕನಕ ಸಂಪುಟ 


ಎಂದಿ ದ್ದರೀಕೊಂಪೆ ಎನಗೆ ನಂಬಿಕೆಯಿಲ್ಲ 


ರಾಗ: ಕಾಂಬೋದಿ, ರುುಂಪೆತಾಳ 


ಎಂದಿದ್ದ ರೀಕೊಂಸೆ ಎನಗೆ ನಂಬಿಕೆಯಿಲ್ಲ 
ಮುಂದರಿತು ಹೆರಿಪಾದ ಹೊಂದುವುದು ಲೇಸು | ಪ || 


ಎಲುವುಗಳು ತೊಲೆ-ಜಂತಿ ನರಗಳವು ಬಿಗಿದಂತೆ 

ಬಲಿದ ಚರ್ಮವು ಮೇಲು ಹೊದಿಕೆಯಂತೆ 

ಗಳಗಳನೆ ನುಡಿವ ನಾಲಗೆ ಗಂಟೆಯಂತೆ 

ಕೆಲಕಾಲಕೀಕೊಂಪೆ ಕಡೆಗಾಹುದಂತೆ | ೧ || 


ಕಂಡಿಗಳು ಒಂಬತ್ತು ಕಳ ಬಂಟರೈ ವರು 

ಅಂಡಲೆವುದೊತ್ತಿನಲಿ ಷಡ್ವರ್ಗವು 

ಮಂಡಲಕೆ ಹೊಸಸರಿಯು ಮನ್ಮಥನ ಠಾಣ್ಯವಿದು 

ಮಂಡೆ ಹೋಗುವುದನ್ನು ಅರಿಯದೀ ಕೊಂಪೆ || ೨ || 


ಕೊಂಪೆಯಲಿ ಶೃಂಗಾರ ಕೊಂಡಾಡಲಳವಲ್ಲ 

ಕೆಂಪು ಬಣ್ಣಗಳಿಂದ ಚೆನ್ನಾಯಿತು 

ಇಂಪಿನಲಿ ಕಾಗಿನೆಲೆಯಾದಿಕೇಶವನನ್ನು 

ಸೊಂಪಿನಲಿ ನೆನೆನೆನೆದು ಸುಖಿಯಾಗೊ ಮನುಜಾ || ೩ || 


ಅರ್ಥ : ಕಳಬಂಟಿರೈ ವರು-ದುಷ್ಕ್ಯರಾದ ಐದು ಜನ (ಪಂಚೇಂದ್ರಿಯಗಳು), ಅಂಡಲೆ= 
ಪೀಡಿಸು, ಕಾಡಿಸು. ಮೆಂಡಲ-ಸ್ರಪಂಚ (ಭೂಮಿ). ಠಾಣ್ಯ- ಸ್ಸ ಭ, ನವದ್ವಾ ರಂ 
ಬಾಯಿ, ಕವಿಗಳು, ಕಣತ್ಹಿ ಗಳು, ಮೂಗಿನ ಹೊಳ್ಳೆ ಗಳು, ಮೂತ್ರಡ್ವಾ ರೈ ಜಬ. 

“ಭಾವ : ಬಿದ್ದು ಹೋಗುವ ಶರೀರವನ್ನು ಕೊಂಪೆಗೆ ಸಂಕದ ಒಂದಲ್ಲ ಒಂದುದಿನ 
ಪ ದೇಹ ಅಳಿದುಹೋಗುತ್ತ ಡೆ. ಅದರ ಅರಿನಿಲ್ಲದೆ ಕಾಮ ಕೊ ್ರೀಥ ಲೋಭ 
ಮದೆ ಮತ್ರ ಕಾದಿಗಳ ವಶವಾಗಿ ಮಾನವನ ದುಃಖಕ್ಕೆ ಈಡಾಗಬಾರದು. ದೇವರ 
ಸ್ಮ ರಣೆಯಿಂದ ಜೀನನವನ್ನು ಸುಖವ ಹ ಸಬೇಕು. 


“ಕನಕದಾಸರ ಹಾಡುಗಳು ಹಿಷ್ಲಿ 


ಆರ್ಥ: 


ಭಾವ: 


೩೪ 


ಎಳ್ಳುಕಾಳಿನಷ್ಟು ಭಕುತಿಯೆನ್ನೊಳಗಿಲ್ಲ 


ರಾಗ : ಗೌಳಿಪಂತ್ಕು ತ್ರಿಫಪುಟಿತಾಳ' 


ಎಳ್ಳುಕಾಳಿನಷ್ಟು ಭಕುತಿಯೆನ್ನೊಳಗಿಲ್ಲ 
ಕಳ್ಳರಿಗೆ ಕಳ್ಳನಂತೆ ಬೆಳ್ಳಕ್ಕಿಯಂದದಿ ಡಂಭ |ಪ| 


ಗುಂಡುಮುಣುಗಿನ ಹಕ್ಕಿಯಂತೆ ಕಂಡಕಂಡ ನೀರ ಮುಳುಗಿ 
ಮಂಡೆಶೂಲೆ ಬಾಹುದ್ದೆಸೆ ಗತಿಯ ಕಾಣೆನೊ 

ಮಂಡೂಕನಂದದಿ ಕೆರೆಯದಂಡೆಯಲ್ಲಿ ಕುಳಿತುಕೊಂಡು 
ಮುಂಡಮುಸುಕನಿಟ್ಟು ಮೂಗ ಹಿಡಿವ ಭ್ರಮಿತ ನಾನೆಯ್ಯ || 


ಗಾಣಜಿತ್ತಿನಂತೆ ಕಣ್ಣ ಮುಚ್ಚಿ ಪ್ರದಕ್ಷಿಣೆ ಮಾಡಿ 

ಕಾಣದೆ ತಿರುಗುವೆನೆರಡು ಕಣ್ಣಿದ್ದು ನಾನು 

ಮಾಣಿಕ್ಯದ ರಾಶಿಯಲ್ಲಿ ಅಂಧಕರೈವರು ಕೂಡಿ 

ಆಣಿಮುತ್ತ ಹಿಡಿದು ಹಿಡಿದು ಬಿಡುವ ಭ್ರಮಿತ ನಾನಯ್ಯ |೨| 


ಇಕ್ಬುಳವ ಕೈಯಲ್ಲಿ ಪಿಡಿದು ಕಾದ ಕಬ್ಬಿಣ ತೆಗಿಸಿ 


ಹೊಕ್ಸು ಮುಂದಕೆ ಎಳಸಿ ಹೊಮ್ಮುವ ಗತಿ ಕಾಣೊ 


ಹೊಕ್ಳುಳಹೂನಿನ ಬಾಡದಾದಿಕೇಶವನ ಮೊರೆ 
ಹೊಕ್ಕೆನಿಂದು ಕಾಯ್ದುಕೊಳ್ಳೊ ದೇವಾಧಿ ಜೀವೋತ್ತಮನೆ |೩| 


ಗುಂಡುಮುಳುಗನ ಹೆಕ್ಕಿ,ಗುಂಡುಮುಣಂುಗಿನಹಕ್ಕಿ-ಜಾಲಗಾರ ಹಕ್ಕಿ (ಜಾಲಗಾರ 
ನಿಗೇ ನೋಸ ಮಾಡುವಂಥದು), (ಬುಂಡೆಮುಳುಗನಹಕ್ಕಿ ಎಕುಂಡುಮುಳುಗನ 
ಹಕ್ಕಿ). ಬಾಹುದು-ಬರುವುದು. ಅಂಧಕರೈ ವರು-ಅಜ್ಞಾ ನದಿಂದ ಕೂಡಿದ 
ಪಂಚೇಂದ್ರಿಯಗಳು "ಬಾಡದ? ಪದಪ್ರಯೋಗ ಎರಡು ಅರ್ಥ, ಒಂದು: ಬಾಡ 
ಎನ್ನುವ ಊರಿನ "ಬಾಡದ ಎಂಡು: ವಿಷ್ಣುವಿನ ಹೊಕ್ಕು ಳಲ್ಲಿ ಕಮಲವಿದೆ ಎನು 
ಭಾವನೆ; ಈ ಹೂವು ಎಂದಿಗೂ "ಬಾಡದು'. ಆದ್ದರಿಂದ (ಹೂವಿನ) “ಬಾಡದ,.' 
ಆಡಂಬರದ, ಬೂಬಾಟಿಕೆಯ ನಡವಳಿಕೆ ಭಕ್ತನಿಗೆ ಸಲ್ಲದು. ಮೇಲೆ ಬೆಳ್ಳಕ್ಕಿ, ಒಳಗೆ 
ಕುಹಕ, ಇಂಥ ನಟನೆಯ ಭಕ್ತರ ಸ್ಥಿತಿಗತಿಗಳನ್ನು ಇಲ್ಲಿ ವಿಡಂಬಿಸಲಾಗಿದೆ, ಕೇವಲ 
ಅಜ್ಞಾನವೇ ಇಂಥ ನಡೆನುಡಿಗೆ ಕಾರಣ; ಆದ್ದರಿಂದ ದೇವರನ್ನೇ ಮೊರೆಹೊಗ 
ಬೇಕು. (ಭಕ್ತರನ್ನು) ಆತನೇ ಕಾಪಾಡಬೇಕು, 


ಅರ್ಥ: 


ಏನು ಇಲ್ಲದ ಎರಡು ದಿನದ ಸಂಸಾರ 


ರಾಗ; ಮುಖಾರಿ, ರುುಂಪೆತಾಳ 


ಏನು ಇಲ್ಲದ ಎರಡು ದಿನದ ಸಂಸಾರ | ಸ | 
ಜ್ಞಾನದಲಿ ದಾನ ಧರ್ಮವ ಮಾಡಿರಯ್ಯ | ಅ ll 


ಹೆಸಿದು ಬಂದವರಿಗೆ ಅಶನನನೀಯಲು ಬೇಕು 

ಶಿಶುವಿಗೆ ಪಾಲ್ಟೆಣ್ಣೆ ಯುಣಿಸಬೇಕು 

ಹಸನಾದ ಭೂಮಿಯನು ಧಾರೆಯೆರೆಯಲು ಬೇಕು 

ಪುಸಿಯಾಡದಲೆ ಭಾಷೆ ನಡೆಸಲೇ ಬೇಕು ॥೧॥ 


ಕಳ್ಳತನಗಳ ಮಾಡಿ ಒಡಲು ಹೊರೆಯಲು ಬೇಡ 

ತಳ್ಳಿಗಾರನು ಆಗಿ ತಿರುಗಬೇಡ 

ಕುಳ್ಳಿರ್ದ ಸಭೆಯೊಳಗೆ ಕುತ್ಸಿತವು ಬೇಡ 

ಉಳ್ಳವನು ನಾನೆಂದು ಉಬ್ಬಬೇಡ | ೨ 


ದೊರಿತನವು ಬಂದಾಗ ಕೆಟ್ಟ ನುಡಿಯಲು ಬೇಡ 

ಸಿರಿ ಬಂದ ಕಾಲಕ್ಕೆ ಉರಿಯಬೇಡ 

ಸಿರಿವಂತ ಶ್ರೀ ಕಾಗಿನೆಲೆಯಾದಿ ಕೇಶವನ 

ಚರಣಕಮಲವ ಸೇರಿ ಸುಖಿಯಾಗು ಮನುಜಾ ॥೩॥ 


ಅಶನ-ಆಹಾರ, ತಳ್ಳಿ ಗಾರ-ಉದ್ಕೊ ಗ ಮಾಡದವ, ತಂಟಿಕೋರ, ಮೋಸಗಾರ, 
ಕುತ್ತಿ ತ-ಕುಹಕ, ಕೇಡು, 


: ಸಂಸಾರದ ನಿಷ್ಟ್ರಯೋಜಕತೆಯನ್ನು ನಿಸ್ಸಾರತೆ ಯನ್ನು ಅನಿತ್ಯತೆ ಯನ್ನು ಇಲ್ಲಿ 


ವಿವರಿಸಲಾಗಿದೆ, “ಮನುಷ್ಯ ನಶ್ರ ರ, ಆದ್ದ ರಿಂದ ಕುಹಕ, ಕೆಡುನುಡಿ, "ಸುಳ್ಳು ಇತ್ಯಾದಿ 
ನುಡಿಯದೆ ಅರಿವಿನಿಂದ ಗೇ ಕಳ್ಳ ತನ ಮಾಡಬಾರದು. ಉದ್ಕೊ ಗೆ 
ಮಾಡದೆ ತೆಂಟಿಕೋರನಾಗಿ ತಿರುಗಬಾರದು. awd ಬಂದಾಗ ಕೆಟ್ಟ ನ 
ಬಾರದ್ದು, ಸಿರಿತನ ಬಂದಾಗ ಸೊಕ್ಕು ಮಾಡಬಾರದು, ದೇವರಲ್ಲಿ ಭಕ್ತಿ ಯುಳ್ಳ ವ 
ನಾದರೆ ನಿಜವಾದ ಸುಖ ದೊರೆಯುತ್ತದೆ, 


ಕನಕದಾಸರ ಹಾಡುಗಳು ೬೫ 


೫ 


ಊರಿಗೆ ಬಂದರೆ ದಾಸಯ್ಯ 


ರಾಗ: ಪೂರ್ನಿ,, ಅಟಿತಾಳ" 


ಊರಿಗೆ ಬಂದರೆ ದಾಸಯ್ಯ | ನಮ್ಮ 
ಕೇರಿಗೆ ಬಾ ಕಂಡ್ಯ ದಾಸಯ್ಯ | ಪ | 


ಕೋಲು ಕೊಳಲು ಕೈಲಿ ದಾಸಯ್ಯ ನೀ 

ಕಲ್ಲಿಗೆ ವರವಿತ್ತೆ ದಾಸಯ್ಯ 

ಮಲ್ಲನ ಮರ್ವಿಸಿ ಮಾವನ ಮಡುಹಿದ 

ನೀಲಮೇಘಶ್ಯಾಮ ದಾಸಯ್ಯ | ೧ | 


ಕೊರಳೊಳು ವನಮಾಲಿ ದಾಸಯ್ಯ ಬಲು 

ಗಿರಿಯನು ನೆಗಹಿದ ದಾಸಯ್ಯ 

ಇರುಳು ಹಗಲು ನಿನ ಕಾಣದೆ ಇರಲಾರೆ 

ಮರುಳು ಮಾಡುವಂಥ ದಾಸಯ್ಯ | ೨ |} 


ಆದಿನಾರಾಯಣ ದಾಸಯ್ಯ ನೀ 

ಒಂದು ಸಾಸಿರ ನಾಮದ ದಾಸಯ್ಯ | 
ನಂದಗೋಕುಲದೊಳು ಹುಟ್ಟಿ ಗೋವ್ಲಳ ಕಾಯ್ದ 

ಆದಿಕೇಶವರಾಯ ದಾಸಯ್ಯ la | 


ಅರ್ಥ: ಕಲ್ಲಿಗೆ ವರ-ಅಹೆಲ್ಕೆಯೆ ಉದ್ದಾರ. ಮಲ್ಲವಜಟ್ಟಿ (ಚಾಣೂರ), ಮರ್ದಿಸು- 
೧೭೧ ಎ ೧೧ 


ಚಚ್ಚಿ ಕೊಲ್ಲು, ಮಾವ ಕಂಸ. 


ಭಾವ; ಪರಮಾತ್ಮನ ಲೀಲೆ ಹಾಡುವ ದಾಸರು ದೇವರ ಸ್ವರೂಪ, ಅವರನ್ನು ಆದರಿಸೆ 


ಇಓ 


ಬೇಕು; ಪೂಜಿಸಬೇಕು. 


ಜನಪ್ರಿಯ ಕನಕ ಸಂಪುಟ 


ಕನಕದಾಸನ ಮೇಲೆ ದಯ ಮಾಡಲು 


ರಾಗ: ಕಾಂಬೋದಿ, ರುುಂಂಪೆತಾಳ 


ಕನಕದಾಸನ ಮೇಲೆ ದಯ ಮಾಡಲು ವ್ಯಾಸ 
ಮುನಿ ಮಠಿಕಕಿಲ್ಲರು ದೂರುತಿಹರೊ | ಸ | 


-ತೀರ್ಥವನು ಕೊಡುವಾಗ ಕನಕನ್ನ ಕರೆಯೆನಲು 

ಧೂರ್ತರಾಗಿದ್ದ ವಿದ್ವಾಂಸರೆಲ್ಲಾ 

`'ಸಾರ್ಥಕವಾಯ್ತು ಇವರ ಸನ್ಮಾಸಿತನನೆಲ್ಲ 

ಪೂರ್ತ್ಯಾಗಲೆಂದು ಯತಿ ನಗುತಲಿಹನು | ೧ | 


ಮರುದಿನ ಅವರವರ ಪರೀಕ್ಷಿಸಬೇಕೆಂದು 

ಕರೆದು ಸನ್ಯಾಸಿಗಳ ಕನಕ ಸಹಿತ 

ತ್ವರಿತದಲಿ ಕರದಲ್ಲಿ ಕದಳಿ ಫಲವನೆ ಕೊಟ್ಟು 

'ಯಾರಿರದ ಸ್ಫಳದಲ್ಲಿ ಮೆದ್ದು ಬನ್ನಿರಿ ಎನಲು | ೨॥ 


'ಊರಹೊರಗೆ ಹೋಗಿ ಬ್ಯಾರೆ ಬ್ಯಾರೆ ಕುಳಿತು 
ತ್ವರಿತದಿಂ ಮೆದ್ದು ವಿದ್ವಾಂಸರೆಲ್ಲ 
ತೋರಲಿಲ್ಲವು ಎನಗೆ ಏಕಾಂತ ಸ್ಮಳವೆನುತ 


ಸಾರಿ ಕದಳಿ ಫಲವ ತಂದು ಮುಂದಿಟ್ಟ ॥೩॥ 


ಡಿಂಬದೊಳು ಶಬ್ದವಾಗಾದಿ ಶ್ರೋತೃಗಳಲ್ಲಿ (?) 

ಇಂಬಾಗಿ ತತ್ತೈೇಶಕೆಲ್ಲ ತುಂಬಿಹರು 

ತಿಂಬುವುದು ಹ್ಯಾಂಗೆನುತ ವ್ಯಾಸರಾಯರ ಕೇಳೆ 
ಕಂಬದಂತಾದವರೆಲ್ಲ ಕುಳಿತವರು | ೪॥ 


ಮಾಣಿಕವು ಕೋಡಗನ ಕೈಯಲ್ಲಿ ಇದ್ದಂತೆ 

ಕೋಣನಿದಿರಿಗೆ ಕಿನ್ನರಿಯ ಮೀಟಿದಂತೆ 

ವೇಣುಧ್ವನಿ ಬಧಿರನ ಬಳಿ ಹೊರಡಿಸಿದಂತೆ ಕಣ್‌ 

ಕಾಣದವನಿಗೆ ಕನ್ನಡಿಯ ತೋರಿದಂತೆ | ೫ | 


ಕನಕದಾಸರ ಹಾಡುಗಳು ೬೩ 


ಅರ್ಥ; 


ನೋಡಿದಿರ ಈ ಕನಕನಾಡುವ ಮಾತುಗಳ 

ಮೂಢ ಜನರರಿಯಬಲ್ಲರೆ ಮಹಿಮೆಯ 

ನಾಡಾಡಿಯಂತೆಯೆ ಮಾಡಿಬಿಟ್ಟರು ಇವಗೆ 

ನಾಡೆಲ್ಲ ಹುಡುಕಿದರು ಈಡಾರ ಕಾಣೆ |೬॥ 


ಕರದಲ್ಲಿ ಮೂರ್ತಿಯನು ಪಿಡಿದು ಕೇಳುತ್ತಿರಲು 

ಅರಿಯದ ಜ್ಞಾ ನದಲಿ ಪೇಳುತಿರಲು 

ತ್ವರದಿ ಕನಕನು ಬಂದು ವಾಸುದೇವನ ರೂಪ 

ಪರಬೊಮ್ಮ ಪುರಂದರವಿಠಲೆಂದು ಪೇಳಿದನು |} 


ಕದಳಿ-ಬಾಳೆ. ಡಿಂಬ-ಶರೀರ. ತತ್ತೇಶ-ಧರ್ಮತತ್ವೆ ಗಳು. ಬಧಿರ-ಕಿವುಡ.. 
ನಾಡಾಡಿ-ಸಾಮಾನ್ಯ ಮನುಷ್ಯ. 


: ಗುರು ವ್ಯಾಸರಾಯರು, ಕದಳಿ ಫಲ ಕೊಟ್ಟು ದೇನರು ಇಲ್ಲದ ಜಾಗದಲ್ಲಿ ತಿಂದು. 


ಬನ್ನಿ ಎಂದಾಗ ಕನಕನನ್ನು ಹೊರತುಪಡಿಸಿ ಉಳಿದವರೆಲ್ಲ ಯಾರಿಗೂ ಕಾಣದಂತೆ 
ಹಣನ್ನು ನುಂಗಿಬಂದರ ್ಗ) ಕನಕ ಮಾತ್ರ ಹಣ್ಣು ಹಾಗೇ ತಂದು ಎಲ್ಲ ಕಡೆಗೂ: 
ದೇವರಿದ್ದಾನೆ, ಆದ್ದರಿಂದ ಬಾಳೇಹಣ್ಣ ನ್ನು ಹೇಗೆ ತಿನ್ನು ವುದು, ಎಂದು ಕೇಳಿದ. 
ಪ್ರಸಂಗ ಇಲ್ಲ ನಿರೂಪಿತವಾಗಿದೆ. 


1 ಈ ಕೀರ್ತನೆಗೆ ಪುರಂದರವಿಠಲನ ಅಂಕಿತವಿದೆ. ಇದು ಕನಕದಾಸರ ರಚನೆಯೆನ್ನುವ 


೬೮ 


ನಂಬಿಕೆಯೂ ಇದೆ. 


ಜನಪ್ರಿಯ ಕನಕ ಸಂಪುಟ: 


ಡಿಂಬಿನೊಳು ಪ್ರಾಣವಿರಲು 


ರಾಗ: ಶಂಕರಾಭರಣ, ಆದಿತಾಳ 


'ಡಿಂಬಿನೊಳು ಪ್ರಾಣವಿರಲು ಕಂಬಸೂತ್ರಗೊಂಬೆಯಂತೆ 
ಎಂದಿದ್ದರೊಂದು ದಿನ ಸಾವು ತಪ್ಪದು |ಸ| 


ಹುಟ್ಟಿತೇನು ತರಲಿಲ್ಲ ಹೋಗುತೇನು ಒಯ್ಯಲಿಲ್ಲ 

ಸುಟ್ಟುಸುಟ್ಟು ಸುಣ್ಣದ ಹರಳಾಯಿತೀ ದೇಹ 

ಹೊಟ್ಟಿ ಬಲು ಕೆಟ್ಟದೆಂದು ಎಷ್ಟು ಕಷ್ಟಸಟ್ಟು ಪ್ರಾಣ 

ಬಿಟ್ಟು ಹೋಗುವಾಗ ಗೇಣು ಬಟ್ಟಿ ಕಾಣಲಿಲ್ಲವೊ | ೧॥ 


ಹೆಣ್ಣು ಹೊನ್ನು ಮಣ್ಣು ಮೂರು ತನ್ನಲಿದ್ದು ಕಾಣಲಿಲ್ಲ 

ಅಣ್ಣ ತಮ್ಮ ತಾಯಿ ತಂದೆ ಬಯಸಲಾಗದು 

ಅನ್ನ ವಸ್ತ್ರ ಭೋಗಿಯಾಗಿ ತನ್ನ ಸುಖವ ಕಾಣಲಿಲ್ಲ 

ಮಣ್ಣುಪಾಲು ಆದಮೇಲೆ ಆರಿಗಾಹೋದು? | ೨ || 


'ಬೆಳ್ಳಿಬಂಗಾರಿಟ್ಟುಕೊಂಡು ಒಳ್ಳೆ ವಸ್ತ್ರ ಹೊದ್ದು ಕೊಂಡು 
ಅಳ್ಳಾಚಾರಿಗೊಂಬೆ(?)ಯಂತೆ ಆಡಿಹೋಯಿತು 

ಹಳ್ಳ ಹರಿದು ಹೋಗುವಾಗ ನೀರಗುಳ್ಳಿ ಒಡೆಯುವಂತೆ 

ಉಳ್ಳಿಯ ಪೊರೆಯಂತೆ ಕಾಣೊ ಸಂಸಾರದಾಟವು | ೩ || 


ಹೆತ್ತು ಎಂಟು ಲಕ್ಷ ಗಳಿಸಿ ಮತ್ತೆ ಸಾಲದೆಂದು ಪರ 

ರರ್ಥಕಾಗಿ ಆಸೆಸಟ್ಟು ನ್ಯಾಯ ಮಾಡುವರೊ 

ಬಿತ್ತಿ ಬೆಳೆನೆವೆಂದು ನೀವು ವ್ಯರ್ಥ ಚಿಂಕೆ ಮಾಡಿ ಬರಿದೆ 
ಸತ್ತುಹೋದಮೇಲೆ ನಿಮ್ಮ ಅರ್ಥವಾರಿಗೊ |೪| 


ವಾರ್ತೆಕೀರ್ತಿ ಯೆಂಬವೆರಡು ಬಂದುವಯ್ಯ ಸತ್ತಮೇಲೆ 

ವಸ್ತು ಪ್ರಾಣನಾಯಕನು ದೊರಕಲಿಲ್ಲವು 

ಕರ್ತಕಾಗಿನೆಲೆಯಾದಿಕೇಶವ ನಾರಾಯಣನ 

ಅರ್ಥಿಯಿಂದ ಭಜಿಸಿ ನೀವು ಸುಖ ಬಾಳಿರೊ ॥ ೫ | 


ಕನಕದಾಸರ ಹಾಡುಗಳು AF 


ಆರ್ಥ; 


೭ಂ 


ಡಿಂಬ-ಶರೀರ. ಕಂಬಸೂತ್ರೆ-ಒಂದು ಕೋಲಿಗೆ ಹಾಕಿದೆ ಸೂತ್ರ. ಅಳ್ಳಾ ಚಾರಿ: 
ಗೊಂಬೆ-ಗೊಂಬೆರೂಪಿಸಿದ ವ್ಯಕ್ತಿ (ಕಲಾಕಾರೆ, ಸೃಷ್ಟಿ ಕರ್ತ). ವಾರ್ತೆ-ಪ್ರಚಾರೆ, 


ಸುದ್ದಿ. ವಸ್ತು ಪ್ರಾಣನಾಯಕ-ಭಗವಂತೆ. 


ು ಬೆರಳಿಂದ ಆಡಿಸುವ ಸೂತ್ರದ ಗೊಂಬೆಯಂತೆ ಈ ಶರೀರದೊಳಗಿರುವ ಪ್ರಾಣ. 


ಮಾನವಜೀವಿಗೆ ಸಾವು ತಪ್ಪದು. ನಾನು ನನಗೆ ನನ್ನೆ ಹೆಂಡತಿ ಮಕ್ಕ ಳು ಬಂಧು. 
ಬಳಗಕ್ಕೆ ಎಂದು ಹಪಾ ಹುಕಿ ಜೀವಿಸಿರುವವರೆಗೆ. ಬಂಗಾರ ಘೆ ಹೆಣ್ಣಿ 
ಗಾಗಿ ತ ಏನು ಬಂತು? ಸತ್ತ ಮೇಲೆ ಅದು ಸಿಕ್ಕ ವರ ಪಾಲಾಗುತ್ತ ಡೆ 
ಆದ್ದ ರಿಂದೆ ಈ ಸಂಸಾರವೊಂದೇ ಸ್ವರ ಎಂದು ಬಾ BANE ಮ್ರ ಸಂಸಾರದಲ್ಲಿ 
ವೆ 1 ಸತ್ತ ಮೇಲೆ ಕೀರ್ತಿ ಬರುತ್ತದೆ; ವಾರ್ತೆ ಹಬ್ಬುತ್ತದೆ, ಜೀವಿಸಿ ಇರುವುದೆ: 
ರಲ್ಲಿಯೇ ಒಳ್ಳೆಯ ಕಾರ್ಯ ಮಾಡಬೇಕು. ಕರ್ತನನ್ನು ಸ್ಮರಿಸಿ ಬಾಳಬೇಕು. 


ಜನಪ್ರಿಯ ಕನಕ ಸಂಪುಟ: 


ರಾಗ : ಮುಖಾರಿ, ರುಂಸೆತಾಳೆ 


ತನ್ನ ಪ್ರಾಪ್ತಿಯ ಫಲವ ತಾನರಿಯದೆ 
ಅನ್ಯರಿಗೆ ಆಡುವುದು ಅವಗುಣವು ಮರುಳೆ ॥ಪ| 


ಸರಸಿಜೋದ,ವನು ಹಣೆಯಲಿ ಬರೆದು ನಿರ್ಮಿಸಿದ 

ತೆಕೆನೊಂದು ಬೇರುಂಟು ತಾನರಿಯಜೆ 

ಕರಕೊಂಡು ಕಂಡವರ ಕೂಡ ತಾನಾಡಿದರೆ 

ನೆರೆ ದುಃಖನಿದು ಬಿಟ್ಟು ಕಡೆಗೆ ತೊಲಗುವುದೆ? ॥೧॥ 


ಬಡತನವು ಸಾಕೆಂದು ಸಿರಿತನನ ಬಯಸಿದರೆ 

ಪಡೆದದ್ದು ಪೂರ್ವದಲಿ ಬೆನ್ನ ಬಿಡದು 

ಅಡಿಗಡಿಗೆ ಶೋಕದಲಿ ಅವರಿವರಿಗುಸುರಿದಕೆ 

ಬಡತನವು ಬಿಟ್ಟು ಹಿಂಗುವುದೇನು ಮರುಳೆ? | ೨॥ 


ಜಿಸೆಗೆಟ್ಟು ನಾಡದೈವಂಗಳಿಗೆ ಹಲುಬಿದೊಡೆ 

ನೊಸಲ ಬರಹವ ತೊಡೆದು ತಿದ್ದಲಳನೆ? 

ವಸುಧೇಶ ಕಾಗಿನೆಲೆಯಾದಿಕೇಶವನಂಭ್ರ 

ಬಿಸಜವನು ಕಂಡು ನೀ ಸುಖಿಯಾಗು ಮನುಜಾ 1೩॥ 


ಅರ್ಥ: ನೊಸಲು-ಹಣೆ, ಅಂಘ್ರ-ಪಾದೆ. ಬಿಸಜ-ಕೆಮಲ್ಲ 

ಭಾವ : ತನ್ನ ಜೀವನದ ಸುಖ ಡುಃಖ ಸಿರಿವಂತಿಕೆ ಬಡತನಗಳಿಗೆ ತಾನೇ ಹೊಣೆ. ತಾನು 
ಮಾಡಿದ ಪುಣ್ಯ ಪಾಪಗಳ ಫಲಕೆ ಇತರರನ್ನು ಹೊಣೆ ಮಾಡುವುದು ತಪ್ಪು. ತನ್ನ 
ಕಸ್ಟ, ಬಡತನಗಳ ನಿವಾರಣೆಗೆ ಕಂಡ ಕಂಡ ದೈವಗಳ ಮೊರೆಹೊಗಕೊಡದು. 


ತನ್ನ ಕಾರ್ಯಗಳೇ ತನ್ನ ಹಣೆಬರೆಹೆ ಬರೆಯುತ್ತನೆ. ಆದ್ದರಿಂದ ಪರಮಾತ್ಮನನ್ನು 
ನಂಬಿ ಸತ್ಯದ ಹಾದಿಯಲ್ಲಿ ನಡೆಯಬೇಕು. 


ಕನಕದಾಸರ ಹಾಡಂಗಳು ೬೧ 


೩೨ 


ತೀರ್ಥ ವನು ಪಿಡಿದವರೆಲ್ಲ 


ರಾಗ: ಶಂಕರಾಭರಣ, ಆದಿತಾ 


ತೀರ್ಥವನು ಪಿಡಿದವರೆಲ್ಲ ತಿರುನಾಮಧಾರಿಗಳೆ ಜನ್ಮ ॥ | 
ಸಾರ್ಥಕವಿಲ್ಲದವರೆಲ್ಲ ಭಾಗವತರೆ | ಅ| 


ಮೂಗ್ಳಿಡಿದು ನೀರೊಳಗೆ ಮುಳುಗಿ ಜಪತಪ ಮಾಡಿ 
ಇಗವತೆ ಶಾಸ್ಟ್ರಾದಿಗಳನೆಲ್ಲ ಓದಿ 
ಬಾಗಿ ಪರಸತಿಯರನು ಬಯಸಿ ಕಣ್ಣಿ ಡುವಂಥ 
ನೀತಿ ತಪ್ಪಿದರೆಲ್ಲ ದೇವ ಬ್ರಾಹ್ಮಣರೆ? ॥೧॥ 


ಪಟ್ಟಿನಾಮವ ಬಳಿದು ಪಾತ್ರೆ ಕೈಯಲಿ ಪಿಡಿದು 

ಗುಟ್ಟನಲಿ ಜನಿಸುವ ಗುರುತರಿಯದೆ 

ಕೆಟ್ಟಕೂಗನು ಕೂಗಿ ಹೊಟ್ಟೆಯನು ಹೊರೆವಂಥ 

ಹೊಟ್ಟಿಗುಡುಮುಗಳೆಲ್ಲ ಪರಮ ವೈಷ್ಣ ವರೆ? |೨|] 


ಲಿಂಗಾಂಗದೊಳಗಿರುವ ಚಿನುಮಯವ ತಿಳಿಯದೆ 

ಅಂಗಲಿಂಗದ ನೆಕೆಯ ಗುರುತರಿಯದೆ 

ಜಂಗಮ ಸ್ಥಾವರದ ಹೊಲಬನರಿಯದ ಇಂಥ 

ಭಂಗಿ ಮುಕ್ಫುಗಳೆಲ್ಲ ಲಿಂಗವಂತರು ಅಹುಡೆ? ॥೩॥ 


ಅಲ್ಲಾ ಖುದಾ ಎಂಬ ಅರ್ಥವನು ಅರಿಯದೆ 

ಮುಲ್ಲಾ ಶಾಸ್ತ್ರದ ನೆಲೆಯ ಗುರುತರಿಯದೆ 

ಕಳ್ಳಕೂಗನೆ ಕೂಗಿ ಬೊಗಳಿ ಬಾಯ್ದೆರೆವಂಥ 

ಕಳ್ಳರಿಗೆ ತಾ ವೀರಸ್ವರ್ಗ ಡೊರಕುವುಜಿ? lv | 


ವೇಷಭಾಷೆಯ ಕಲಿತು ಗೋಸನಿಯ ಕಡೆಗಿಟ್ಟು 

ಆಸೆಯನು ತೊರೆಯದೆ ತಹವ ಮಾಡಿ 

ವಾಸನೆಯ ಗುರುತಿನಾ ಹೊಲಬನರಿಯದ ಇಂಥ 

ವೇಷಧಾರಿಗಳು ಸನ್ಯಾಸಿಗಳು ಅಹುಜಿ? | ೫ | 


ಜನಪ್ರಿಯ ಕನಕ ಸಂಪುಟ 


ಆರು ಚಕ್ರದನೆಲೆಯ ಅಷ್ಟಾಂಗ ಯೋಗದೊಳು 

ಮೂರು ಮೂರ್ತಿಯ ಮೂರುಕಡೆ ನಿಲಿಸಿ 

ಕಾರುಣ್ಯನಿಧಿ ಕಾಗಿನೆಲೆಯಾದಿಕೇಶವನ 

ಸೇರಿ ಭಜಿಸಿದವರಿಗೆ ಯಮನ ಬಾಧೆಯುಂಟಿ | ೬ | 


ಅರ್ಥ: ತಿರುನಾಮ-ಪವಿತ್ರನಾಮ (ಹಣೆಯಲ್ಲಿ ಧರಿಸುವುದು). ಹೊಟ್ಟಿ ಗುಡುಮೆ-ಬೊಚ್ಚಾ 
ಹೊಟ್ಟಿ ಯವ, ಭಂಗಿಮುಕ್ಕೆ -ಗಾಂಜಿಬಡಕ, ಗಾಂಜಾ ಮುಕ್ಕು ವವ, ಗೋಸನಿಎ 
ಘೋಷಣೆ, ವಾಸನ್ನೆನಿಸಯಾಸಕ್ತಿ, (ಅಸ್ಟಾ೦ಂಗಯೋಗ-ಯಮು, ನಿಯೆಮ, 
ಆಸನ, ಪ್ರಾಣಾಯಾನ್ಮ ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿ). 

"ಭಾವ ಃ ಧರ್ಮದ ನಿಜವಾದ ತತ್ವಗಳನ್ನು ಆರಿಯದೆ ಕೇನಲ್‌ನಾಮು, ವಿಭೂತಿ ಇತ್ಯಾದಿ 
ಧರಿಸಿ ಹೊರಗಿನ ಆಡ೦ಬರಗಳನ್ನು ತೋರಿಸುತ್ತ ನೀತಿ ತಪ್ಪಿ ನಡೆದರೆ ಅವರು 
ಬ್ರಾಹ್ಮಣರೂ ಅಲ್ಲ; ಲಿಂಗವಂತರೂ ಅಲ್ಲ; ಮುಸಲ್ಮಾನರೂ ಅಲ್ಲ. ತತ್ತ್ವ ತಿಳಿದು 
ಮೌನವಾಗಿ ಆಚರಿಸಬೇಕು. ವಾಸನೆಗಳ ಗುಟ್ಟು ತಿಳಿದು ಆಸೆಗಳನ್ನು ಅಳಿಯ 
ಬೇಕು ಮೇಷಧಾರಿಯಾದಮಾತ್ರ ಸ್ಕೈ ಸನ್ಯಾ ಸಿಯಾಗಲಾರ. ಅಂತರಂಗದಲ್ಲಿ 
ತುಂಬಿರುವ ದೇವರನ್ನು ಮನಮುಟ್ಟಿ ಭಜಿಸಿದರೆ ಸಾವಿನ ಭಯವಿಲ್ಲ, 


ಕನಕದಾಸರ ಹಾಡುಗಳು ೭೩ 


ನನ್ನಿಂದ ನಾನೇ ಜನಿಸಿ 


ರಾಗ: ಮುಖಾರಿ ಅಟಿತಾಳ 


ನನ್ನಿಂದ ನಾನೇ ಜನಿಸಿ ಬಂದೆನೆ ದೇವ | ಪ 
ನಿನ್ನ ಪ್ರೇರಣೆಯಿಂದ ನಡೆದು ನುಡಿದ ಮೇಲೆ 
ನಿನ್ನದು ತಪ್ಪೊ ಎನ್ನದು ತಪ್ಪೊ ಪರಮಾತ್ಮ | ಆ. ನ|| 


ಜನನಿಯ ಜಠರದಿ ನವಮಾಸವು 

ಘನದಿ ನೀ ಪೋಷಿಸುತಿರೆ ನಾನು 

ಜನಿಸಲಾರೆನು ಎನೆ ಜನಿಸೆಂದಿಕ್ಕಳದಿಂದೆ 

ವನಜಾಕ್ಷ ನೂಕಿದವನು ನೀನಬ್ಲನೆ ಜೀವ ॥೧॥ 


ಅಂಧಕನ ಕೈಯಲಿ ಕೋಲಿತ್ತು ಕರೆದೊಯ್ವ 

ಮುಂದಾಳು ತಪ್ಪಿ ಗುಂಡಿಗೆ ಕೆಡಹಲು 

ಅಂಧಕನ ತಪ್ಪೊ ಮುಂದಾಳಿನ ತಪ್ಪೊ 

ಹಿಂದಾಡಬೇಡ ಎನ್ನಲಿ ತಪ್ಪಿಲ್ಲ |೨| 


ಕಂದನ ತಾಯಿಯು ಆಡಿಸುತಿರೆ ಪೋಗಿ 

ಕಂದ ಬಾವಿಯ ಕಂಡು ನೋಡುತಿರೆ: 

ಬಂದು ಬೇಗದಿ ಬಿಗಿದಪ್ಪದಿರಲು ಆ 

ಕಂದನ ತಪ್ಪೋ ಮಾತೆಯ ತಪ್ಪೋ ಪರಮಾತ್ಮ | ೩ |} 


ಭಾರ ನಿನ್ನದೊ ದೂರು ನಿನ್ನದೊ ಕೃಷ್ಣ 

ನಾರಿ ಮಕ್ಕಳು ತನು ಮನ ನಿನ್ನವಯ್ಯ 

ಕ್ಲೇರಡೊಳಗದ್ದು ನೀರೊಳಗದ್ದು ಗೋವಿಂದ 

ಹೇರನೊಪ್ಪಿಸಿದ ಮೇಲೆ ಸುಂಕವೇತಕೆ ದೇವ | ೪ | 


ನ್ಯಾಯವಾದರೆ ದುಡುಕು ನಿನ್ನದೊ ಮತ್ತ 

ನ್ಯಾಯವಾದರೆ ಸೇಳುವವರಾರು ? 

ಕಾಯಜ ನಿತ ಕಾಗಿನೆಲೆಯಾದಿಕೇಶವ 

ರಾಯ ನೀ ಕಾಯಯ್ಯ ತಪ್ಪುಗಳೆಣಿಸದೆ | ೫ || 


ಜನಪ್ರಿಯ ಕನಕ ಸಂಪುಟ. 


ಅರ್ಥ : ಅಂಧಕ-ಕುರುಡ, ಹೇರುಎಸರಕ್ಕು ಹೊರೆ, ಕಾಯೆಜ_ಕಾಮ., 


ಭಾವ: 


ಮಾನೆನ ಈ ಭೂಮಿಯಲ್ಲಿ ಹುಟ್ಟ ಬಂದುದೇ ದೇವರ ಪ್ರೇರಣೆಯಿಂದ, ಆದುದ 
ರಿಂದ ಮಾನವ ಮಾಡಿದ ತಪ್ಪು ಒಪ್ಪು ಎಲ್ಲರೂ ದೇವರದೇ. ಕುರುಡನ ಕೈಗೆ: 
ಕೋಲು ಕೊಟ್ಟು ಮುಂದೆ ನಡೆಸುವ ಮುಂದಾಳು ತಪ್ಪಿ ಅವನನ್ನು ತಗ್ಗಿಗೆ ಕೆಡನಿ 
ದರೆ ಅದರಲ್ಲಿ ಮುಂದಾಳುನಿನದೇ ತಪ್ಪು. ಪರಮಾತ್ಮ ತಾಯಿ ಇದ್ದಂತೆ, ಎಲ್ಲವನ್ನೂ 
ಆತನಿಗೇ ಬಿಟ್ಟು ಬಿಡಬೇಕು. ಹಾಲಲ್ಲಾ ದರೂ ಅದ್ದ ಲಿ, ನೀರೆಲ್ಲಾ ದರೂ ಅದ್ದೆ ಲಿ. 

ಹೀಗೆ ನಾನು ನನ್ನ ದು ಎನ್ನು ನ ಇಡೀ 'ಹೇರನ್ನು Scr ಅರ್ಪಿಸಿದರೆ ಎಲ್ಲದಕ್ಕೂ 
ಆತನೇ ಹೊಣೆಗುರನಾಗುತ್ತಾನೆ; ತನ್ನ ನ್ನು ಜಾತ ನಿಗೆ ಸಮರ್ಪಿಸಿಕೊಂಡ. 
ಭಕ್ತನ ಸವಾಲು ಇಲ್ಲಿದೆ. 


ಕನಕದಾಸರ ಹಾಡುಗಳು | PR 


“ಅರ್ಥ: 


“೩೬ 


ನಾರಾಯಣ ಎಂಬ ನಾಮದ 


ರಾಗ: ಕಾಂಬೋದಿ, ರುುಂಪೆತಾಳ 


ನಾರಾಯಣ ಎಂಬ ನಾಮದ ಬೀಜವನು ನಾಲಿಗೆಯಾ 
ಕೂರಿಗೆಯ ಮಾಡಿ ಬಿತ್ತಿರಯ್ಯಾ | ಪ || 


ಹೃದಯ ಹೊಲವನು ಮಾಡಿ ತನುವ ನೇಗಿಲ ಮಾಡಿ 

ತನ್ವಿರಾ ಎಂಬ ಎರಡೆತ್ತ ಹೂಡಿ 

ಜ್ಞಾ ನವೆಂಬೊ ಮಿಣಿಯ ಕಣ್ಣಿ ಹಗ್ಗವ ಮಾಡಿ 

ಮನವೆಂಬ ಧಾನ್ಯವ ನೋಡಿ ಬಿತ್ತಿರಯ್ಯಾ' | ೧॥ 


ಕಾಮ ಕ್ರೋಧಗಳೆಂಬ ಗಿಡವನು ತರಿಯಿರಯ್ಯಾ 

ಮದಮತ್ಪರವೆಂಬ ಪೊಜಿಯ ಇರಿಯಿರಯ್ಯಾ 

ಪಂಜೇಂದ್ರಿಯಗಳೆಂಬ ಮಂಚಿಕೆಯ ಹಾಕಿರಯ್ಯಾ 

ಚಂಚಲನೆಂಬ ಹಕ್ಕಿಯ ಓಡಿಸಿರಯ್ಯಾ |೨॥ 


ಉದಯಾಸ್ತಮಾನವೆಂಬ ಎರಡು ಕೊಳಗವ ಮಾಡಿ 

ಆಯುಷದ ರಾಸಿಯನು ಅಳೆಯಿರಯ್ಯಾ 

ಇದು ಕಾರಣ ಕಾಗಿನೆಲೆಯಾದಿ ಕೇಶವನ 

ಮುದದಿಂದ ನೆನೆನೆನೆದು ಸುಖಿಯಾಗಿರಯ್ಯಾ || ೩ || 


ತನ್ವಿರಾ-(ತನುನಿನ) ಉಸಿರು? ಶ್ವಾಸ ಮತ್ತು ಉಚ್ವಾ ಸಗಳ ಚಲನೆ. ಈ ಎರಡೂ 
ಎತ್ತು ಎನ್ನುವ ಹೋಲಿಕೆ. ಪೊದೆ-ಗಿಡಗಂಟಿಗಳ ಗುಂಪು. ಮ. ಚಿಕೆಎ(ಹೊಲದಲ್ಲಿ 
ಹಕ್ಕಿ ಹಾರಿಸಲು ಹಾಕುವೆ) ಅಟ್ಟಿ ಣೆ. ಕೊಳಗ-ಅಳೆಯುವ ಮಾಪು. 


: ದೇವರನ್ನು ಸದಾ ನೆನೆದು ಆನಂದದಿಂದ ಇರಬೇಕು. ದೇವರೆಂದರೆ ಅಂತರಂಗದಲ್ಲಿ 


ರುವ ಬೆಳೆ. "ನಾರಾಯಣ ಬೀಜ ಬಿತ್ತಬೇಕು. ನಾಲಿಗೆಯೇ ಕೂರಿಗೆ. ಹೃದಯವೇ 
ಹೊಲ. ಶರೀರವೇ ನೇಗಿಲು. ಉಸಿರಿನ ಚಲನೆಯೇ ಎತ್ತು. ಜ್ಞಾನ-ಅರಿವು-ಕಣ್ಣಿ 
ಹಗ್ಗ. ಕಾಮ ಕ್ರೋಧ ಮದ ಮತ್ಸರಾದಿಗಳನ್ನು ಬಿಡಬೇಕು. ಇಂದ್ರಿಯಗಳ ಅಟ್ಟ ಣೆ 
ಹಾಕಿ ಚಂಚಲತೆಯನ್ನು ಓಡಿಸಬೇಕು. ಮನದಲ್ಲಿ ಬಿತ್ತಿ ಹೃದಯ ತುಂಬಿ ಬೆಳೆಯುವ 
ಫಸಲು ದೇವರು. ಬೆಳಗು ಸಂಜೆ ಎಂಬ ಎಂಡು "ಮಾಪ'-ಕೊಳಗ-ದಲ್ಲಿ ಆಯುಷ್ಯ 
ಮುಗಿಯುತ್ತದೆ. ಆದ್ದರಿಂದ ಜೀನನವನ್ನು ಹಾಳು ಮಾಡಕೂಡದು. ಸಂತೋಷ 
ದಿಂದ ದೇನರನ್ನು ಸ್ಮರಿಸಿ ಸುಖಿಗಳಾಗಬೇಕು. 


ಜನಪ್ರಿಯ ಕನಕ ಸಂಪುಟ 


ನಾರಾಯಣ ನಿನ್ನ ನಾಮ 


ರಾಗ: ಅರಭಿ, ಅಟಿತಾಳ” 


ನಾರಾಯಣ ನಿನ್ನ ನಾನುವೊಂದಿರುತಿರೆ 
ಬೇರೊಂದು ನಾಮವಿನ್ನೇತಕಯ್ಯ ಪ 


ನೆಟ್ಟನ ದಾರಿಯು ಬಟ್ಟಿ ಯೊಳಿರುತಿರೆ 

ಬೆಟ್ಟವ ಬಳಸಲಿನ್ನೇತಕಯ್ಯ 

ಅಸ್ಟೆ ಆಶ್ರರ್ಯದ ಮೃಷ್ಟ್ರಾನ್ನವಿರುತಿರೆ 

ಬಿಟ್ಟಿ ಕೂಳನು ತಿನ್ನಲೇತಕಯ್ಯಾ !೧॥ 


ಪರಶು ನೇವಾಳಂಗಳಿರುತಿರೆ ಬೀದಿಯ 

ಬರಿಗಲ್ಲ ತೊಳೆಯಲಿನ್ನೇತಕಯ್ಯ 

ಹೆರಿವಾಣದೊ ಳಗಮೃತಾನ್ನವು ಇರುತಿರೆ 

ತಿರಿದ ಕೂಳನು ತಿನ್ನಲೇತಕಯ್ಯ | ೨ |F 


ಬೆಲ್ಲವು ಕರದೊಳಗಿರುತಿರೆ ಕಾಡಿನ 

ಕಲ್ಲನು ಕಡಿಯಲಿನ್ನೇತಗಯ್ಯಾ 

ಬಲ್ಲಿದ ಕಾಗಿನೆಲೆಯಾದಿಕೇಶವನಿಕೆ 

ಚಿಲ್ಲರೆ ದೈವದ ಹಂಬಲೇತಕಯ್ಯ . ॥೩॥ 


ಅರ್ಥ : ಬಟ್ಟೆ-ದಾರಿ. ಪರಶುನೇವಾಳುಪರುಷಮಣಿಯ ಹಾರ. ಸ್ಪರ್ಶ-ಪರುಷ, ಪರಶು. 


ಭಾವ: ಪರಮಾತ್ಮನ ನಾಮಸ್ಮಗಣೆ ಮನವನ್ನು ಶುದ್ಧ ಗೊಳಿಸುತ್ತದೆ, ಒಂದು ದೈನನನ್ನು- 
ನಾರಾಯಣ- ನಂಬಿ ನಡೆದರೆ ಅದೇ ಶ್ರೇಷ್ಠ. 
ಒಳ್ಳೆಯ ದಾರಿಯಲ್ಲಿ ನಡೆಯುಬೇಕ.; ಉತ್ತಮ ಜೀವನ ನಡೆಸಬೇಕು. ಪರಮಾತ್ಮನ 
ಸ್ಮರಣೆ ಮಾಡುತ್ತ ನೆಟ್ಟಿ ನೆಯ ದಾರಿಯಲ್ಲಿ ನಡೆಯುನವನಿಗೆ ಅದೇ ತಿರುಪತಿ ;.. 
ಅಸ್ಟೆ ಶ್ವರ್ಯ, ಮೃಷ್ಟಾನ್ನ. ಪರುಷುನೇವಾಳ, ಎಲ್ಲವೂ. ಆದ್ದರಿಂದ ನೂರೆಂಟು. 
ಚಿಲ್ಲರೆದೈವಗಳ ಹಂಬಲ ಬಿಡಬೇಕು, ಆದಿಕೇಶವನನ್ನು ನಂಬಬೇಕು. 


ಕನಕದಾಸರ ಹಾಡುಗಳು ೭೭ 


ಅರ್ಥ ; 


“ಭಾವ : 


೭೮ 


ನೀನೇನ ಮಾಡಲಾಪೆ ರಂಗಯ್ಯ 


ರಾಗ: ಪಂತಂಂವಾಳಿ, ಛಾಪುತಾ 


ನೀನೇನ ಮಾಡಲಾಸೆ ರಂಗಯ್ಯ ನಾ 
ಮುನ್ನ ಮಾಡಿದ ಫಲವಿದೆ ಸಾಕು |ಷ 


ನಾನಾ ಜನ್ಮದಿ ಯೋನಿ ಮುಖದಿಂದ ಬಾಹೊ 

ಹೀನವನು ನೀ ಕಳೆಯಲಾಪೆಯ ರಂಗ 

ನೀನೇ ನಿಜವೆಂದು ನಿನ್ನ ಥೀನಿಸಿದರೆ ಅ- 

ಜ್ಞಾನಕ್ಕೆ ಅಡ್ಡ ಬರಲಾಷೆಯಾ ರಂಗ? |೧| 


ಸಂಚಿತದ ಪ್ರಾರಬ್ಧದೊಳಗೊಂದು 
ಕಿಂಚಿತಾದರು ಕಳೆಯಲಾಪೆಯಾ ರಂಗ? 
ಪಂಜೇಂದ್ರಿಯಗಳು ತಮ್ಮ ದೆಸೆದೆಸೆಗಳೆವಾಗ 
ವಂಚನೆಯಿಲ್ಲದೆ ಅಡ್ಡಬರಲಾಪೆಯಾ ರಂಗ? 


ls 


ಸರಸಿಜೋದ ವಗೆ ಬುದ್ಧಿಯ ಪೇಳಿ ಪಣೆಯಲ್ಲಿ 

ಬರೆದ ಅಕ್ಷರವ ತೊಡೆಯಲಾಸೆಯಾ ರಂಗ? 

ಪರಬ್ರಹ್ಮ ಕಾಗಿನೆಲೆಯಾದಿಕೇಶವನ 

ಸ್ಮರಣೆಗೈಯ್ಯಲು ಕಾಯದಿರಲಾಪೆಯಾ ರಂಗ | ೩ | 


ಸರಸಿಜೋದ್ಭೆ ವ-ಬ್ರಹ್ಮ. ತೊಡೆ- ಅಳಿಸು, ಅಳುಕಿಸು. ಸಂಚಿತೆ-ಸಂಗೃ ಹಿಸಿದ. 


ಮಾನವ ಒಳ್ಳೆಯ ಕಾರ್ಯ ಮಾಡಬೇಕು. ಒಳ್ಳೆಯ ರ್ನ್ಮುಗಳ ಫಲ ಒಳ್ಳೆಯ 
ದಾಗಿರುತ್ತದೆ ; ಅದೇ ಕೂಡಿಕೊಂಡು ಬಂದ (ಸಂಚಿತ) ಫಲ. ಮರವೆ, ಅಜ್ಞಾನ 
ಅಹಂಕಾರಗಳಿಂದ ನಡೆದು ಹೀನನಾಗಿ ಬದುಕಿದರೆ ಅದಕ್ಕೆ ಪರಮಾತ್ಮ ಏನೂ 
ಮಾಡಲಾರ ; ಅಂಥನರನ್ನು ರಕ್ತಿಸಲಾರ.  ಹಣೆಯಬರಹೆನನ್ನು ಯಾರೂ ಅಳಿಸ 
ಲಾರರು, ಪರಮಾತ್ಮನ ಸ್ಮರಣೆ ಮಾಡಿದರೆ ಆತ ನಮ್ಮನ್ನು ರಕ್ಷಿಸುತ್ತಾನೆ. 


ನೆಚ್ಚದಿರು ಸಂಸಾರ ನೆಲೆಯಲ್ಲವೀಕಾಯ 


ರಾಗ: ಕಲ್ಯಾಣಿ, ಛಾಪುತಾಳ 


ನೆಚ್ಚದಿರು ಸಂಸಾರ ನೆಲೆಯಲ್ಲವೀಕಾಯ 
ಅಚ್ಯುತನ ನಾಮವನು ನೆನೆದು ಸುಖಿಯಾಗೊ | ಪ || 


ಗಳಿಸದಿರು ಸೀನೆಯನು ಗಳಿಸದಿರು ದ್ರವ್ಯವನು 

ಗಳಿಸದಿರು ನೀ ದುರಿತ ರಾಶಿಗಳನು 

ನಳಿನನಾಭನ ದಿವ್ಯನಾಮವನು ನೆನೆನೆನೆದು 

ನೆಲೆಯಾದ ಪರಮ ಪದವಿಯ ಪಡೆಯೊ ಮನವೆ ॥೧॥ 


ನೋಡದಿರು ಪರಸತಿಯ ಕೂಡದಿರು ದುರ್ಜನರ 

ಆಡದಿರು ಮಾತುಗಳ ಗರ್ವದಿಂದ 

ಬೇಡದಿರು ಕೈಯ ಹಿಂಜಿಗೆವ ಹೇಡಿಯನು ಕೊಂ- 

ಡಾಡದಿರು ಬೀದಿಗೂಳುಂಬ ದೈವಗಳ | ೨ || 


ನಾನಾ ಜನ್ಮದಿ ಬಂದ ನಾಟಕದ ಬೊಂಬೆಯಿದು 

ಮಾನಕ್ಕೆ ಮೆಚ್ಚಿ ನೀ ಮರುಳಾಗದೆ 

ಜಾಣತನದಿಂದ ಕಾಗಿನೆಲೆಯಾದಿಕೇಶವನ | 

ಮಾನಸದಿ ನೆನೆನೆನೆದು ಸುಖಿಯಾಗೊ ಮನನೆ | ೩ || 


“ಅರ್ಥ ; ದುರಿತ-ಪಾಪ, ಕೆಟ್ಟ ಕೆಲಸ, 


ಭಾವ : ದೇವರ ಸ್ಮರಣೆ, ಭಜನೆಗಳಿಲ್ಲದೆ ಕೇವಲ ಸಂಸಾರ ಸುಖಭೋಗಗಳಲ್ಲಿ ಜೀವನ ಹಾಳು 
ಮಾಡಿಕೊ ಳೈ ಬಾರದು, ಹೊಲ ಮನೆ ಸಂಪತ್ತು ಗಳಿಸುವುದು, ಸೊಕ್ಕಿನಿಂದ 
ಮಾತಾಡುವುದು, ಕೇಡಿಗಳ ಸಹವಾಸ ಇಂಥದರಲ್ಲಿ ತೊಡಗಬಾರದು, ದೇವರ ದಿನ್ಯ 
ನಾಮ ನೆನೆದು ಅನಂದ ಹೊಂದಬೇಕು; ಸುಖಿಗಳಾಗಬೇಕ್ಕು 


"ಕನಕದಾಸರ ಹಾಡುಗಳು ೭೯ 


ನೇಮವಿಲ್ಲದ ಹೋಮ 


ರಾಗ: ಮುಖಾರಿ, ರುಂಫೆತಾಃ 


ನೇಮವಿಲ್ಲದ ಹೋಮವೇತಕಯ್ಯ ರಾಮ 


ನಾಮವಿಲ್ಲದೆ ಮತ್ತೆ ನಮಗೆ ಬೇರೊಂದೆ? | ಸ| 
ನೀರು ಮುಣುಗಲು ಏಕೆ ನಾರಿಯನು ಬಿಡಲೇಕೆ 
ವಾರಕೊಂದುಪವಾಸವಿರಲೇತಕೆ 

ನಾರಸಿಂಹನ ದಿವ್ಯನಾಮವನು ನೆನೆದರೆ 

ಫೋರಪಾತಕವೆಲ್ಲ ತೊಲಗಿ ಪೋಗ.ವುದು || 


ಅಂಬರ ತೊರೆಯಲೇಕೆ ತಾಂಬೂಲ ಬಿಡಲೇಕೆ 

ಡಂಭತನದಲ್ಲಿ ನೀನಿರಲೇತಕೆ? 

ಅಂಭೋಜನಾಭನನು ಭಾವದಲಿ ನೆನೆದರೆ 

ಇಂಬುಂಟು ವೈಕುಂಠ ಪುರದೊಳಗೆ ಅಯ್ಯ | ೨ | 


ಬಂಧದೊಳಗೇ ಬಿದ್ದು ಹರಿಯನೇ ನೆನೆಯುತಿರೆ 

ಬೆಂದುಹೋಗುವುವು ದುರಿತಂಗಳೆಲ್ಲ 

ಬಂದ ದುಃಖಗಳೆಲ್ಲ ನಿಲ್ಲದಲೆ ಕಳೆಯುವುವು 

ಚೆಂದಾಗಿ ಕಾಗಿನೆಲೆಯಾದಿಕೇಶವನ ನೆನೆ ೩ | 


ಅರ್ಥ : ಅಂಬರ-ಬಟ್ಟಿ, 
ಭಾವ: ಭಕ್ತನಿಗೆ ದೇಹದಂಡನೆ ಅನಗತ್ಯ. ಧರ್ಮಸಮ್ಮ ತವಾದ ಲೌಕಿಕ ಸುಖಗಳು 


೪೦ 


ತ್ಕಾಜೃವಲ್ಲ. ದೈ ವಭಕ್ತಿಯಿಲ್ಲದ ನೇಮು ಜಪತಪಗಳು ವೃರ್ಥ. ದೆ ವರ ನಾಮ- 
ನಮ್ಮನ್ನು ಪಾರು ಮಾಡುವ ಆಧಾರ. ದೃಢಭಕ್ತಿಯಿದ್ದರೆ ಈ ಸಂಸಾರ ಬಂಧನ. 
ಕಾರಿಯಲ್ಲ ; ದುಃ ಖವುಯ ಅಲ್ಲ. ದೇವರ ನಿತ್ಕಸ್ಮರಣೆಯಿಂದ ಪ:ಪ ಸುಟ್ಟು 
ಹೋಗುತ್ತದೆ; ದುಃಖ ನಾಶವಾಗುತ್ತದೆ. ಶಾಂತಿ ಸುಖ ಪ್ರಾಪ್ತವಾಗುತ್ತವೆ. 


ಜನಪ್ರಿಯ ಕನಕ ಸಂಪುಟ 


ಬದುಕಿದೆನು ಬದುಕಿದೆನು 


ರಾಗ: ಮುಖಾರಿ, ರುುಂಪೆತಾಳ 


ಬದುಕಿದೆನು ಬದುಕಿದೆನು ಭವ ಎನಗೆ ಹಿಂಗಿತು | ಪ 
ಪದುಮನಾಭನ ಪಾದಡೊಲುನೆ ಎನಗಾಯಿತು | ೪ | 


ಹರಿತೀರ್ಥ ಪ್ರಸಾದ ಎನ್ನ ಜಿಹ್ವೆಗೊದಗಿತು 

ಹೆರಿಯ ನಾಮಾಮೃ ತ ಕಿವಿಗೊದಗಿತು 

ಹರಿಯದಾಸರು ಎನ್ನ ಬಂಧು ಬಳಗಾದರು 

ಹರಿಯ ಶ್ರೀಮುದ್ರೆ ಆಭರಣವಾಯಿತು ॥೧॥ 


ಮುಕುತರಾದರು ಎನ್ನ ನೂರೊಂದು ಕುಲದವರು 

ಮುಕುತಿ ಮಾರ್ಗಕೆ ಯೋಗ್ಯ ನಾನಾದೆನೊ 

ಅಕಳಂಕ ಶ್ರೀಹರಿ ಭಕುತಿಗೆ ಮನ ಬೆಳೆದು 

ರುಕುಮಿಣಿಯರಸ ಕೈವಶನಾದನೆನಗೆ |॥೨॥ 


ಇಂದೆನ್ನ ಜೇನು ಸಕಲ ಸಂಪದವಾಯ್ತು 

ಮುಂದಿನ್ನ ಜನ್ಮ ಸ ಫಲವಾಯಿತು 

ತಂಜಿ ಶ್ರೀ ಕೊಗತ ಇ. ಭದ 

ಬಂದೆನ್ನ ಹ ಕೈದಯದಲಿ ನೆಲೆಯಾಗಿ ನಿಂತ Il a |} 


ಅರ್ಥ: ಕ ಜಿಹ್ವೆ =ನಾಲಗೆ. 

ಭಾವ ; ತನ್ನ ಎಲ್ಲ ಅಂದಿ ಯಗಳಲ್ಲಿ ದೇವರು ತುಂಬಿದ ಅನುಭವ, ಆಗ ಪ್ರಷಂಚದ ಕಷ್ಟ 
ೋಟರಗಳು ದೂರಾಗುತ್ತವೆ ವೆ. ದೇವನ ಕರುಣೆ ಪ್ರೀತಿ ದೊರೆಯುತ್ತದೆ. ಆ ಕುಲ 
ಈ ಕುಲ ಎನ್ನುವ ಭೇದ ಅಳಿಯುತ್ತದೆ. ಎಲ್ಲರೂ ದೇವರ ಮಕ್ಕಳು, ಸಮಾನರು 
ಎನ್ನುವ ಅರಿವು ಮೂಡುತ್ತದೆ, ಇದು ಭಕ್ತಿಯ ದಾರಿ; ನೀತಿ. ಆಗ ಜನ್ಮ ಸಫಲ್ಮ 
ದೇವರು ತಂದೆಯ ಆಂತಃಕರಣ ರೂಪ ತಾಳಿ ಎಲ್ಲರ ಹೃದಯದಲ್ಲಿ ನೆಲೆಸುತ್ತಾನೆ. 


ಕನಕದಾಸರ ಹಾಡುಗಳು ೪೧. 
೬ 


ಬಾಯಿ ನಾರಿದ ಮೇಲೆ ಏಕಾಂತವೆ? 


ರಾಗ: ಕಾಂಬೋಧಿ, ರುಂಪೆತಾ 


ಬಾಯಿ ನಾರಿದ ಮೇಲೆ ಏಕಾಂತವೆ? 
ತಾಯಿ ತೀರಿದ ಮೇಲೆ ತವರಾಸೆಯೆ? | ಪ 


ಕಣ್ಣು ಕೆಟ್ಟಾ ಮೇಲೆ ಕಡುರೂಪ ಜೆಲ್ವಿಕೆಯೆ 

ಬಣ್ಣಗುಂದಿದ ಮೇಲೆ ಬಹುಮಾನವೆ? 

ಪುಣ್ಯ ತೀರಿದ ಮೇಲೆ ಪರಲೋಕ ಸಾಧನನೆ 

ಸುಣ್ಣ ವಿಲ್ಲದ ವೀಳ್ಯವದು ಸಾರಸಮವೆ? | || 


ಕೆಲುಬಿನಾ ಬಟ್ಟಿ ಲೊಳು ಹುಳಿಕಲಸಿ ಉಣಬಹುದೆ 

ಚಳಿಜ್ವರಕೆ ಚಂದನದ ಲೇಪ ಹಿತವೆ 

ಮೊಲೆ ಬಿದ್ದ ಹೆಣ್ಣಿ ನೊಳು ಮೋಹಕ್ಕೆ ಸೊಗಸಹುದೆ 

ಬೆಲೆಬಿದ್ದ ಸರಕಿನೊಳು ಲಾಭ ಉಂಟೆ |೨| 


ಪಥ್ಯ ಸೇರದ ಮೇಲೆ ನಿತ್ಯ ಸುಖವೆನಬಹುದೆ 

ಸತ್ತ ತಗ್ಗಿದ ಮೇಲೆ ಸಾಮರ್ಥ್ಯವೆ 

ಪೃಥ್ವಿಯೊಳು ಕಾಗಿನೆಲೆಯಾದಿಕೇಶವ ನಿನ್ನ 

ಭಕ್ತಿ ಇಲ್ಲದವಗೆ ಮುಕ್ತಿಯುಂಟಿ | ೩ | 


ಭಾವೆ: ಎಲ್ಲ ಶಕ್ತಿ ಕುಗ್ಗಿ ಮುಪ್ಪು ಆಡರಿದ ಬಳಿಕ ಮನುಷ್ಯನಿಂದ ಉದಾತ್ತವಾದುದನು 
ಒಳ್ಳೆಯದನ್ನು ಸಾಧಿಸಲು ಸಾಧ್ಯವಾಗುವುದಿಲ್ಲ, ತನ್ನಲ್ಲಿ ಶಕ್ತಿ ಇರುವಾಗಲೇ 
ಭಕ್ತಿ ವಂತನಾಗಿ ಶುದ್ಧ ಜೀವನ ನಡೆಸಬೇಕು. ಆದು ನಿಜವಾದ ಮುಕ್ತಿ ; ಮುಕ್ತಿಗೆ 
ದಾರಿ, ಸ 


೮೨ ಜನಪ್ರಿಯ ಕನಕ ಸಂಪುಟ 


ಬೊಂಬೆಯಾಟವನಾಡಿಸಿದ 


ರಾಗ: ಮುಖಾರಿ, ರುೈಂಪೆತಾಳ 


'ಬೊಂಬೆಯಾಟನನಾಡಿಸಿದ ಮಹಾಭಾರತವ 
ಅಂಬುಜ ಭವಾದಿಯಾದವರು ಈಕ್ಷಿಸಲು | ಪ || 


ಕುರುಭೂಮಿಯೆಂಬ ಪುರವೀದಿ ರಂಜಿಸಲು 
ಮರೆಯ ಮಾಯದ ಐದು ಶೆಕೆಯ ಹಾಕಿ 
ಧರಣೀಶರೆಂಬ ನರಪ್ರತಿಮೆಗಳ-ನಳವಡಿಸಿ 
ನರನ ಹಯರಥದ ವಾಫೆಯ ಸೂತ್ರವಿಡಿದು | © | 


ಸದುವನು ನಾರದನು ವಾದ್ಯಕಾರನು ಶಂಭು 

ಬಾದರಾಯಣನೇ ಕತೆಗಾರನು 

ಮೇದಿನಿಯ ಹೊರಗೆಳೆವ ಮೃತ್ಯುವಿನ ಹಾಸ್ಯರಸ 

ವೇದನಿಕರಗಳು ಕೈವಾರಿಸುತಲಿರಲು | ೨ | 


ಹದಿನೆಂಟು ಅಕ್ಷೋಣಿ ಮಾರ್ಬಲವ ಹದಿನೆಂಟು ದಿನ 

ಕದನ ನಾಟ್ಯದ ಫೇಳಿಕೆಯನಾಡಿಸಿ 

'ಅದರೊಳ್ಳೆ ವರನುಳುಹಿ ಅವನಿಭಾರವನಿಳುಹಿ 

ಮುದದಿ ಬ್ರಹ್ಮನ ಕಪಾಲವ ಸಿದ್ಧಗೊಳಿಸಿ ॥೩॥ 


ಲೋಕದೊಳು ಐದನೆಯ ವೇದವೀಕಥೆಯೆನಿಸಿ 

ಪಾಕಶಾಸನನ ಸಚೆಯನು ಮೆಚ್ಚಿ ಸಿ 

ಈ ಕಥೆಯ ಕೇಳ್ದ ಜನಮೇಜಯನ ಪತಿಕರಿಸಿ 

ತಾ ಕಪಟ ನಾಟಕದ ಸೂತ್ರಧರನೆನಿಸಿ || ೪ || 


ಇಂತೆಸೆವ ಲೀಲಾವಿನೋದ ರಚನೆಯಲಿ ಲೋ- 

ಕಾಂತರಗಳೆಲ್ಲವನು ಸಂತ್ಸೆಸುವ 

ಸಂತೆತವು ಭಕ್ತ ಸಂಸಾರವನು ಪೊರೆವ ವೇ... 

ದಾಂತನುತ ಕಾಗಿನೆಲೆಯಾದಿಕೇಶವರಾಯ || ೫ || 


ಅರ್ಥ: ಈಕ್ತಿಸು-ನೋಡು, ವಾಘಿ-ಕಡಿವಾಣ್ಕ ಕೈವಾರಿಸು- ಹೊಗಳು. ಕೇಳಿಕೆ 
ಬಯಲಾಟ. ಪೂಕೆಶಾಸನ-ಇಂದ್ರ, ಪತಿಕರಿಸು-ದಯೊತೋರು, 


'ಕನಕದಾಸರ ಹಾಡುಗಳು ಅತ್ತಿ 


ಭಾವ: 


[vd 


ಪರಮಾತ್ಮನು ಬೊಂಬೆಯಾಟ ಆಡಿಸುವ ಸೂತ್ರಧಾರ. ಮಹಾಭಾರತ ಮುಂತಾದೆ 
ಕಥೆಗಳನ್ನು ರೂಪಿಸಿ ಆಡಿಸುತ್ತಾನೆ. ದಿನದಿನವೂ ಈ ಆಟ ನಡೆಯುತ್ತದೆ. ಈ 
ಜಗತ್ತು ಆ ಆಟಕ್ಕೆ ರಂಗಭೂಮಿ, ಪಂಚೇಂದ್ರಿಯಗಳೇ ಐಡು ತೆರೆ. ಮಾನವರು 
ಕುದುರೆ ರಥ ಇತ್ಯಾದಿ ನಾನಾ ಬಗೆಯ ಗೊಂಬೆ. ನಾರದ ಓದುತ್ತಾನೆ; ಶಂಭು 
ಮದ್ದಳೆಕಾರ; ಬಾದರಾ ಯಣನೇ ಕತೆಗಾರ. ಈ ಜಗತ್ತಿನ ಅಸ್ಲಿರತೆಯನ್ನು ಬಯಲು 
ಮಾಡುವ ಸಾವು ಹಾಸ್ಕಗಾರ. (ಸಾ ರಥಿ, ಹನುಮನಾಯಕ) ಮಹಾಭಾರತಕ್ಕೆ 
ಐದನೆ ಯು ವೇದ ಎಂದು ಕರೆಯಲಾಗುತ್ತದೆ. ಅಂಥ ನಾಟಕ ಲೀಲಾ ವಿನೋದ 
ಗಳನ್ನು ಆಡಿಸುತ್ತ ಭಕ್ತರನ್ನು ರಕ್ಷಿಸುತ್ತಾ ನೆ ಪರಮಾತ್ಮ, 


ಜನಪ್ರಿಯ ಕನಕ ಸಂಪುಟ: 


ಮರೆಯದಿರು 


ರಾಗ: ಸಾರಂಗ, ಅಟಿತಾಳ 


ಮರೆಯದಿರು ಮಕೆಯದಿರು ಮರುಳು ಮನುಜಾ 
ನಾರಾಯಣ ಸ ಓರಣೆಯನು ಮಾಡು ಮನುಜಾ | ಪ | 


ರಂಗನಾಥನು ಇರಲಿಕ್ಕೆ ಜಂಗುಳಿ ದೈವಗಳೇಕೆ 

ತುಂಗಭದ್ರೆ ಇರಲಿಕ್ಕೆ ಬಾನಿ ಕೆಕೆಯೇಕೆ? 

ಅಂಗನೆ ಸತಿ ಇರಲಿಕ್ಕೆ ಬಣಗು ಹೆಣ್ಣುಗಳೇಕೆ? 
ಮಂಗಳಾತ್ಮನಿರಲಿಕ್ಕೆ ಪರದೈವನೇಕ ?. lal 


ಹಾಲು ಹೆಳ್ಳ ವಿರಲಿಕ್ಸೆ ವಾಳಿಯವ ತರಲೇಕೆ 
ಮೇಲು ನಾಮವಿರಲಿಕೆ ಕಟಕು ಇನ್ನೆ ಕೆ? 
ಬಾಲ ಹನುಮನಿರಲಿಕ್ಕೆ ಹುಲ್ಲು ಕನಿ ಗಳೇಕೆ 
ಮೇಲಾದ ತುಡಸಯಿಂ ಕಗ್ಗೊರಲೆಯೇಕೆ? | ೨॥ 


ಚಿನ್ನದ ಗಿರಿಯಿರಲಿಕ್ಕ ಕಬ್ಬಿಣದ ಮೊರಡಿಯೇಕೆ 
ರನ್ನಮಾಣಿಕವಿರಲಿಕ್ಕ ಹಾಜಿನ ಹೆರಳೇಕೆ? 

ಅನ್ನ ತುಪ್ಪವಿರಲಿಕ್ಗೆ ಮದ್ಯಪಾನಗಳೇಕೆ 

'ಚೆನ್ನಾದಿಕೇಶವನಿರೆ ಬಿನುಗುಡ್ಸೆ ನಗಳೇಕೆ? || ೩ || 


'ಅರ್ಥ : ಜಂಗುಳಿ-ಹಿಂಡು. ವಾಳಿ(ಯ)-ಗೊಡ್ಲು ? ಕಟಕು-ಹಿಟ್ಟುಗಲ್ಲು, ಕಗ್ಗೊರಲೆ- 
ನವಣೆಯಂತಹ ಒಂದು ಧಾನ್ಯ. ಮೊರಡಿ-ದಿನ್ನೆ. ಬಿನುಗು ಶ್ಸುದ್ರ. 

ಭಾವ : ದೇವನು ಒಬ್ಬನೇ ಎಂದು ನಂಬಿ ನಡೆಯಬೇಕು. ಕಂಡ ಕಂಡ ಹಿಂಡು ದೈವಗಳಿಗೆ 
ಬಾಗಬಾರದು. ನಾರಾಯಣನ ಪುಣ್ಯ ನಾಮವನ್ನು ಸ್ಮರಿಸಿ ಜೀವನ ಪಾನನ 
ಮಾಡಿಕೊಳ್ಳ ಬೇಕ್ಕು 


ಕನಕದಾಸರ ಹಾಡುಗಳು ಆಸ 


ಮುತ್ತು ಬಂದಿದೆ ಕೇರಿಗೆ 


ರಾಗ : ಸಾವೇರಿ, ಆಟಿತಾಳ 


ಮುತ್ತು ಬಂದಿದೆ ಕೇರಿಗೆ ಜನರು ಕೇಳಿ | ಪ 
ಭಕ್ತಿಯುಳ್ಳ ವರೆಲ್ಲ ಕಟ್ಟಿಕೊಳ್ಳಿ ಸೆರಗಿನಲ್ಲಿ | ಅ॥ 


ಥಳಥಳಿಸುವ ಮುತ್ತು ಕಮಲನೇತ್ರದ ಮುತ್ತು 

ಕಲುಷ ಪರ್ವತಕ್ಕೆದು ಕುಲಿಷವಾಗಿಪ್ಪ ಮುತ್ತು 

ಹಲಧರಾನುಜನೆಂಬ ಪವಿತ್ರನಾಮದ ಮುತ್ತು 

ಒಲಿದು ಭಜಿಸರ ಭವತರಿದು ಕಾಯುವ ಮುತ್ತು | al 


ಅಂಜದಿದ್ದವರಿಗೆ ಅಂಜಿಕೆ ತೋರುವ ಮುತ್ತು 
ಭಂಜಿಸಿದ ಇತರ ಭಯವ ತೋರುವ ಮುತ್ತು 
ಸಂಜೀವರಾಯರ ಹೃದಯದೊಳಗಿನ ಮುತ್ತು 
ಕಂಜಭವಾದಿಗಳ ಶಿರಸಾವಹಿಸುವ ಮುತ್ತು || ೨ || 


ಜ್ಞಾ ನವೆಂಬೊದಾರದಲ್ಲಿ ಪೋಣಿಸುವ ಮುತ್ತು 

ಜ್ಞಾನಿಗಳ ಮನದಲ್ಲಿ ಮೆರೆವ ಮುತ್ತು 

ಆನಂದತೀರ್ಥರ ಮನಡೊಳೊಪ್ಪುವ ಮುತ್ತು 

ಶ್ರೀನಿಧಿ ಆದಿಕೇಶವನೆಂಜೊ ಆಣಿಮುತ್ತು || ೩ || 


ಅರ್ಥ : ಕಲುಷಪರ್ವತ-ಪಾಪದ ಬೆಟ್ಟಿ. ಕುಲಿಷ-ನಜ್ರದ ಆಯುಧ, ತರಿ-(ನಾಶಮಾಡು) 


ಲ೬ 


ಕತ್ತರಿಸು. ' ಹೆಲಧರ-ಬಲರಾನು (ನೇಗಿಲು ಹೊತ್ತವ). ಕಂಜಭವ-ಬ್ರಹ್ಮೆ 
(ಕಮಲದಲ್ಲಿ ಹುಟ್ಟಿದವ). ಅನಂದತೀರ್ಥ-ಮಧ್ಯ್ಮಾ ಚಾರ್ಯರು, ಆಣಿಮುತ್ತು 
ಜಾತಿ ಮುತ್ತು (ನಿಜವಾದ ಮುತ್ತು). 


: ದೇವರ ನಾಮ ಎನ್ನು ವುದು ಒಂದು ಜಾತಿ ಮುತ್ತು. ಆಂತರಂಗದಲ್ಲಿ ಈ ಮುತ್ತು 


ಬೆಳಗಬೇಕು; ಹೊಳೆಯಬೇಕು, ಇದು ಪಾಪ ನಾಶ ಮಾಡುತ್ತದೆ; ಭಯ ನಿವಾರಿ 
ಸುತ್ತದೆ. ಜ್ಞಾನದ ದಾರದಲ್ಲಿ ಇದನ್ನು ಸೋಣಿಸಬೇಕು; ಮನದಲ್ಲಿ ಮೆರೆಯಬೇಕು. 
ಇಂಥ ಜಾತಿ ಮುತ್ತು ಎಲ್ಲರೂ ಅಂತರಂಗದಲ್ಲಿ ಜೋಪಾನದಿಂದ ಸಾಡಿಕೊಳ್ಳ 
ಬೇಕು. | 


ಜನಪ್ರಿಯ ಕನಕ ಸಂಪುಟಿ: 


ಯಮದೂತರಿನ್ನೇ ಮು ಮಾಡುವರು 


ರಾಗ : ಪಂತುವರಾಳಿ, ಅಟಿತಾಳೆ 


ಯಮದೂತರಿನ್ನೇನು ಮಾಡುವರು ಪೇಳೊ 
ರನುೆಯರಸನೆ ನಿನ್ನ್ನ ಅರಕೆಯನಿಳ್ಳ ವರಿಗೆ | ಪ || 


ಮಂಡಲಜೊಳಗೊಬ್ಬ ಜಾರ ಸ್ತ್ರೀಯಳು ತನ್ನ 

ಗಂಡನರಿಕೆಯಿಂದ ವ್ಯಭಿಚಾರಗೈಯೆ 

ಮಂಡಲಪತಿಯು ಶೋಧಿಸಿ ಹಿಡಿದೆಳೆತಂದು 

ಬಂಡು ಮಾಡಲು ಬೆದರುವಳೆ ಕೇಳೆಲೊ ಹರಿ | al 


ಕಳವಿನ ಒಡನೆಯ ಒಡೆಯಗೆ ಪಾಲೀವ 

ಕಳ್ಳಬಂಟ ಕನ್ನ ಕೊರೆಯುತ್ತಿರೆ 

ಕಳವು ಮಾಡಿದನೆಂದು ಹಿಡಿದೆಳೆತಂದರೆ 

ತಳವಾರನೇನು ಮಾಡುವನು ಕೇಳೆಲೊ ಹರಿ |೨| 


ಮನವಚನದಲಿ ಮಾಡಿದ ಪುಣ್ಯ ಪಾಪಗಳ 

ನಿನಗರ್ನಿಸುವೆ ಕಾಲ ಕಾಲದಲ್ಲಿ 

ಘನ ಕೃಪಾಂಬುಧಿ ಕಾಗಿನೆಲೆಯಾದಿಕೇಶವ 

ಎನಗೊಬ್ಬಕೇನು ಮಾಡುವರು ಕೇಳೊಲೊ ಹೆರಿ | ೩ || 


ಅರ್ಥ : ಅರಕೆ-ಹರಕೆ. ಬಂಡುಮಾಡು-(ಅಂಜಿಸು) ಅವೆಮಾನಿಸು. 

ಭಾವ : ದೇವರ ರಕ್ಷೆಯಿದ್ದವರಿಗೆ (ಡೇನರಿಗೆ ಪ್ರಿಯವಾದವನರಿಗೆ) ಸಾವಿನ ಭಯವಿಲ್ಲ. 
ಗಂಡನಿಗೆ: ಗೊತ್ತಿದ್ದೇ ವೃಭಿಚಾರ ಮಾಡುವ ಹೆಂಡತಿಯನ್ನು ಹುಡುಕಿ ಎಳೆತಂದು 
ಬೆದರಿಸಿದರೆ ಅವಳು ಅಂಜುವಳೆ? ಕಳ್ಳತನ ಮಾಡಿತಂದ ಒಡನೆಯಲ್ಲಿ ಅಧಿಕಾರಿಗೂ 
ಪಾಲು ಕೊಡುನೆಂಥ ಕಳ್ಳನನ್ನು ತಳವಾರ ಹಿಡಿದೆಳೆತೆಂದರೆ ಅವನಿಗೆ ಶಿಕ್ಷೆ ಹೇಗಾ 
ದೀತು? ಪುಣ್ಯ ಪಾಪ ಕಾರ್ಯಗಳನ್ನು ವಂಚನೆಯಿಲ್ಲದೆ ದೇವರಿಗೆ ಸಮರ್ಪಿಸಿದರೆ 
ಅಂಥ ಭಕ್ತನನ್ನು ಯಾರೂ ಏನೂ ಮಾಡಲಾರರು, 


ಕನಕದಾಸರ ಹಾಡುಗಳು ೮೩ 


ಅಲೆ 


ಯಾಕೆ ನೀನಿಲ್ಲಿ ಪವಡಿಸಿದೆ 


ರಾಗ: ಭೂಪಾಳಿ ರೈುಂಪೆತಾ 


ಯಾಕೆ ನೀನಿಲ್ಲಿ ಸವಡಿಸಿದೆ ಹರಿಯೆ | ಜಗ || ಪ 
ದೇಕ ವಿಖ್ಯಾತ ಪಶ್ಚಿಮ ರಂಗನಾಥ || ಆ 


ತಮನೊಡನೆ ಹೋರಿ ಬೆಟ್ಟವನು ಜೆನ್ನಲಿ ಹೊತ್ತು 

ರಮಣಿ ಭೂಮಿಯನು ತಂದಾಯಾಸವೊ 

ಅಮರ ವೈರಿಯ ಕರುಳಕಿತ್ತ ಕಡು ಧಾವತಿಯೊ 

ಕ್ಹಮೆಯನಳೆದೀ ಪಾದಕಮಲ ನೊಂದುವೋ || ೧ 


ಪೊಡವಿಪಾಲಕರ ವಂಶವನು ಒಬ್ಬನೆ ಕಡಿದು 

ಕೊಡಲಿಯನು ಬಿಸುಟು ಮಲಗಿದ ಭಾವವೊ 

ಮಡದಿಯನು ಕದ್ದೊಯ್ದ ವನ ಶಿರವನೆ ತಂದು | 
ಒಡಲಿನಾಯಾಸದಲಿ ಪವಡಿಸಿದ ಸರಿಯೊ || ೨ 


ವಾಲಿ ಮೊದಲಾದ ಎದುರಾಂತ ವೀರರ ಕೊಂದು 

ಕಾಳಿಯ ಹೆಡೆ ತುಳಿದು ಮೈಯಲಸಿತೊ 

ಲೀಲೆಗೋಸುಗ ಬಂದು ನಿರ್ವಾಣದಲಿ ನಿಂದು 

ಲಜ್ಜೆ ಗಾಗಿ ತಲೆ ಬಾಗಿ ಮಲಗಿದ್ಕೊ ಜೀವ || ೩ | 


ನಾಲ್ಕು ಯುಗದಾಧಾರಿ ಕಡೆಗೆ ತುರಗವನೇರಿ 

ಸಾಕಾಗಿ ದಣಿದು ನೀನಿಲ್ಲಿ ಮಲಗಿಜಿಯೊ 

ಸಾಕಾರಿಯಾಗಿ ಗೌತಮ ಮುನೀಶ್ವರನಿಗೆ 

ಬೇಕೆಂದು ನೀ ಕೊಟ್ಟ ವರಕೆ ಮಲಗಿಜಿಯೊ || ೪| 


ಇನ್ನೆಷ್ಟುಕಾಲ ನೀನಿಲ್ಲಿ ಮಲಗಿದ್ದರೂ 

ನಿನ್ನನೆಬ್ಬಿ ಸುವಕೊಬ್ಬರನು ಕಾಣೆ 

ಉನ್ನಂತ ಕಾಗಿನೆಲೆಯಾದಿಕೇಶವರಾಯ 

ಚೆನ್ನ ಶ್ರೀರಂಗಪಟ್ಟಿಣದ ರಂಗಧಾಮ || ೫ || 


ಜನಪ್ರಿಯ ಕನಕ ಸಂಪು& 


“ಅರ್ಥ : ತಮುರಾಕ್ಷೆಸನ ಹೆಸರು, ಧಾವತಿ-ಶ್ರಮ, ಕ್ಷನೆ-ಭೂನಿ. 


ಜನವ: ಮಲಗಿದ ಭಂಗಿಯಲ್ಲಿರುವ ದೆ ವವನ್ನು ಕಂಡು ಆತನೊಡನೆ ಭಕ್ತ ಮಾತಾಡುತ್ತಾನೆ, 
ದೇವನ ಕೂರ್ಮ, ವರಾಹ ಇತ್ಮಾ ದಿ ನಿವಿಧ ಅವತಾರಗಳು- ಭಕ್ತ ರ ಉದ್ದಾ ರಕ್ತಾ ಗಿ 
ದೇನನು ಮಾಡಿದ ಅದ್ಭುತ ತ್ಕ ಅದರಿಂದ ಉಂಟಾದ ಶ್ರಮ. ನಿಶ್ರಾ ಚೆ 
ಯಲ್ಲಿರುವ ದೇವರನ್ನು ಎಬ್ಬಿಸುವವರಾರು 7? ಆಂಥ ನಿಜವಾದ ಭಕ್ತರು ಒಬ್ಬರೂ 


ಕಾಣುತ್ತಿಲ್ಲ ಎನ್ನುವ ಕೊರಗು ಈ ಕೀರ್ತೆನೆಯ ಆಶಯ ಮತ್ತು ಧ್ವನಿ, ಇದಂ 
ಪ್ರವಾದಿಯೊಬ್ಬನು ಆಡಿದ ನಿತ್ಯ ಸತ್ಯ. 


ಕನಕದಾಸರ ಹಾಡುಗಳು ೪೯ 


ಅರ್ಥ: 


ಭಾನ; 


೯೦ 


ವರಕವಿಗಳ ಮುಂದೆ 


ರಾಗ: ಸೌರಾಸ್ತ್ರ, ಆಟಿತಾಳೆ 


ವರಕವಿಗಳ ಮುಂದೆ ನರಕವಿಗಳ ವಿದ್ಯೆ ತೋರಬಾರದು | ಈ 
ಧರಣಿಯ ಕಲ್ಲಿಗೆ ಶರಣೆಂದು ಪೂಜೆಯ ಮಾಡಬಾರದು || ಪ || 


ಪಾಸಿಗಳಿದ್ದಲ್ಲಿ ರೂಪುಳ್ಳ ವಸ್ತುವ ತೋರಬಾರದು | ಬಹು 
ಕೋಪಿಗಳಿದ್ದಲ್ಲಿ ಅನುಭಾನಗೋಷ್ಠಿ ಯ ಮಾಡಬಾರದು || ೧ ||. 


ಅಡಿಸತ್ತ ಮಡಕೆಗೆ ಜೋಡಿಸಿ ಒಲೆಗುಂಡ ಹೂಡಬಾರದು | ಬಹು 
ಬಡತನ ಬಂದಾಗ ನೆಂಟರ ಬಾಗಿಲ ಸೇರಬಾರದು | ೨ || 


ಹೆರಿಯನಿಂದಿಸಿ ಹರ ಘನನೆಂದು ನರಕಕ್ಕೆ ಬೀಳಬಾರದು | ತಾ 


ಪರರನು ಬೈದು ಪಾತಕಕೆ ಮುನ್ನೊಳಗಾಗಬಾರದು || ೩ || 

ಮಡದಿ ನುಡಿಯ ಕೇಳಿ ಜಗಳಕೊಬ್ಬರಕೂಡೆ ಹೋಗಬಾರದು | ಬಾ' 
ಯ್ಚಡಕರು ಇದ್ದಲ್ಲಿ ವಸ್ತಿ ಬಿಡಾರವ ಮಾಡಬಾರದು | || ೪ |: 

ಮುಂದೆ ಭಲೆ ಎಂದು ನಿಂದಿಪರನ್ನು ಕೂಡಬಾರದು | ನಮ್ಮ 

ತಂದೆ ಬಾಡದಾದಿಕೇಶವನ ಸ್ಮರಣೆಯ ಬಿಡಬಾರದು || ೫ || 
ವರಕಪಿ-ಶ್ರೇಸ್ಟ ಫವಿ, ಹುಟ್ಟು ಕಪಿ. ನರಕನಿ-(ಅಹೆಂಕಾರೆ ತುಂಬಿದೆ) ಜೊಳ್ಳು ಕೆವಿ. 


ಅಡಿಸತ್ತ-(ಸತ್ವ ಹೀನ) ದುರ್ಬಲ ತಳವುಳ್ಳ ಮಡಕೆ, 

ಮಾನವ ವಿಚಾರಶೀಲನಾಗಬೇಕು. ಮೂಢನಾಗಬಾರದು. ಹೆರಿಹರರ ಭೇದ ಮಾಡ- 
ಕೂಡದು, ಕಲ್ಲು ಮಾತ್ರ ದೇವರೆಂದು ಪೂಜಿಸಕೂಡದು. ಪಾಪಿಗಳಿಗೆ ರೂಪುಳ್ಳ 
ವಸ್ತು ತೋರಬಾರದು, ಕೋಪಿಗಳಿಗೆ ಅನುಭಾವದ ಮಾತು ಹೇಳಕೂಡದು. 
ಎದುರು ಹೊಗಳಿ ಹಿಂದೆ ತೆಗಳುವನೆರ ಗೆಳೆತನ ಮಾಡಬಾರದು ಇತ್ಯಾದಿ ಲೌಕಿಕ 
ನೀತಿಯನ್ನು ಹೇಳಲಾಗಿದೆ. 


ಜನಪ್ರಿಯ ಕನಕ ಸಂಪುಟ: 


ಸಂಸಾರ ಸಾಗರವನುತ್ತರಿಸುವೊಡೆ 


ರಾಗ: ಮುಖಾರಿ, ಅಟಿತಾಳ” 


ಸಂಸಾರ ಸಾಗರವನುತ್ತರಿಸುವೊಡೆ 
ಕಂಸಾರಿ ನಾಮವೊಂದೆ ಸಾಕು ಮನವೆ | ಪ | 


ಯತಿಯಾಗಬೇಡ ನೀ ವೈರಾಗ್ಯವನೆ ಪಿಡಿದು 

ಸತತ ವ್ರತವ ಮಾಡಿದೆನೆಂಬ ಹಮ್ಮು ಬೇಡ 

ಶ್ರುತಿ ಸ್ಮೃತಿಗಳನರಿತು ನಡೆನೆನೆನಬೇಡ 

ರತಿಸತಿಯ ಶ್ರೀನಾಮವೊಂದೆ ಸಾಕು ॥ |; 


ತನುವ ದಂಡಿಸಿ ತುದಿಯ ಕೋಡುಗಲ್ಲಿನ ಮೇಲೆ 

ವನಿತೆಯನು ಬಿಟ್ಟು ತಸವಿರಲು ಬೇಡ 

ಅನುವರಿತು ನೀರೊಳಗೆ ಬಿಡದೆ ಮುಳುಗಲು ಬೇಡ 
ವನಜಾಕ್ಷನಾಮವೊಂದೇ ಸಾಕು ಮರುಳೆ | ೨ || 


ತೀರ್ಥಯಾತ್ರೆಗೆ ನೀನು ತಿರುಗಿ ಕಾಂಸಿಸಿ ಕ್ಸ 

ತಾರ್ಥನಾದೆನೆಂಬ ಹೆಮ್ಮೆ ಬೇಡ 

ಧೂರ್ತಭಂಜನ ಕಾಗಿನೆಲೆಯ 2 1. 

ಕೀರ್ತನೆಯ ಮಾಡಿ ಸುಖಿಯಾಗೊ ಮನನೆ |೩| 


ರ್ಥ : ಉತ್ತೆರಿಸು-ದಾಟಿಸು. ಕಂಸಾರಿ-ಕೃಷ್ಣ ಸ್ನ (ಕಂಸನನ್ನು ಕೊಂದವ; ಕಂಸನ ವೈರಿ). 
ಹಮ್ಮು - =ಸೊಕ್ಕು. ರ್ಕೊಂಪಿಸು- ಹಿ ಕೃತಾರ್ಥ-ಧನ್ಯ, ಧೂರ್ತಭಂಜನ- 
ದುಷ್ಟರನ್ನು ನಾಶಮಾಡುವವ. 


ಸಾವ: ಸಂಸಾರದ ಸಾಗರವನ್ನು ದಾಟಬೇಕಾದರೆ ದೇವರ ಸ್ಮರಣೆಯ ಬಲಬೇಕು. ಡಾಂಭಿಕ: 
ಆಚರಣೆಗಳಿಂದ ಭಗವಂತ ಒಲಿಯುವುದಿಲ್ಲ. ದೇವರ ನಿರಂತರ ಧ್ಯಾನ ಸಂಕೀರ್ತನೆ: 
ಗಳ ಮೂಲಕ ಮನುಷ್ಯ ತನ್ನ ಜೀನನ ಸಾರ್ಥಕ ಮಾಡಿಕೊಳ್ಳ ಬೇಕು. 


ನಕದಾಸರ ಹಾಡುಗಳು ₹0 


“೨ 


ಹ್ಯಾಂಗೆ ನೀ ದಾಸನಾದಿ 


ರಾಗ: 


ಹ್ಯಾಂಗೆ ನೀ ದಾಸನಾದಿ ಪ್ರಾಣಿ 
ಹ್ಯಾಂಗೆ ದಾಸನಾದಿ ಹೀಂಗೆ ಸಂಸಾರದೊಳು 
ಮಂಗನಂದದಿ ಭಂಗಪಡುವವ 


ಆಸೆಯ ಬಿಡಲಿಲ್ಲ ಕಾಸುಗಳಿಸುವೆಯಲ್ಲ 
ದೋಷಕ್ಕೆ ಗುರಿಯಾಗಿ ಹೇಸಿಕೆಯೊಳು ಬಿದ್ದು 


ತನುವು ನನ್ನದು ಎಂದು ತನಯ ಮಾನಿವಿಯಕೆ 


ಇನಿತು ಎನಗೆ ಗತಿಯೆಂಬುವ ಮೂಢನೆ 


ಕಾಲನದೂತರು ಕರುಣ ಸಂಪನ್ನರೆ 
ಕಾಲ ವ್ಯರ್ಥವ ಕಳೆವ ಕೀಳು ಬುದ್ಧಿಯ ಪ್ರಾಣಿ 


ಶಂಕರಾಭರಣ, ಅಟಿತಾ 


| ಪ 


| ಅ. 


| ೧: 


| ೨ 


| ೩ | 


ತಲೆ ಹುಳಿತ ನಾಯಂತೆ ಹಲವು ಬೀದಿಯ ತಿರುಗಿ 


ಗೆಲುವಿನಿಂದಲಿ ಮೂಲ ಮಲವನಳಿಯಜೆ 


ಉದರ ಪೋಷಣೆಗಾಗಿ ಅಧಮರನು ಯಾಚಿಸುತ 
ಮದಗರ್ವವೆಂಬುದ ಬದಿಯಲಿಟ್ಟುಕೊಂಡು 


ಹಿರಿಯರ ನಿಂದಿಸಿ ಹರಿದಾಸನೆನಿಸಿದೆ 
ಗುರುಮಂತ್ರವರಿಯದ ಮರುಳ ಪಾಮರೆ ಪ್ರಾಣಿ 


ಕಾಲು ಗೆಜ್ಜೆಯ ಕಟ್ಟಿ ಮೇಲೆ ಕರಶಾಳ ಪಿಡಿದು 
ಶ್ರೀ ಲೋಲನ ಗುಣ ಪೊಗಳಿ ನಟಿಸದಲೆ 


| ೪ | 


| ೫ | 


| ೬ | 


|೭| 


ಕುಣಿದು ಹರಿಯ ಮುಂಡೆ ಮಣಿದು ಸಜ್ಜನ ಪದಕೆ 


ಅಣಿಮಾದ್ಯಸ್ಟಸಿದ್ಧಿ ಕೈಗೊಳ್ಳ ದವನಾಗಿ 


ವೇದಶಾಸ್ತ್ರಗಳನು ಮೋದದಿಂಜೋದದೆ 
ಬಾದರಾಯಣ ಕೃತ ಭಾಗವತ ಕೇಳದೆ 
ಕಟ್ಟಿ ಕೈ ಪರರಲ್ಲಿ ಹೊಟ್ಟಿಗೋಸುಗ ಕಂ 
ಗೆಟ್ಟು ಯಾಚಿಸುವ ಭ್ರಷ್ಟ ಪ್ರಾಣಿಯೆ ನೀ 


|೮| 


| | 


॥ ೧೦॥ 


ಜನಪ್ರಿಯ ಕನಕ ಸಂಪುಟ 


ನೇಮದಿ ಉಪವಾಸ ಆ ಮಹಾ ವಿಕಾದಶಿ 


ಕಾಮಜನಕನನ್ನು ಪ್ರೇಮದಿ ಸ್ಮರಿಸದೆ | ೧೧॥ 
ಏಸುದಿನ ಬದುಕಿದರು ಸೂಸುವ ಮರಣವು 

ಈಸಿ ದಾಟದೆ ವೀಸಕಾಸಿಗೆ ಬಾಳಿದೆ | ೧೨ || 
ಅಂಗದೊಳಡಗಿಪ್ಸ ಮಂಗಳಮೂರುತಿ ಪಾ 

ದಂಗಳ ಮನದಲಿ ಹಿಂಗದೆ ಭಜಿಸದೆ || ೧೩ || 
ಬತ್ತಿ ಹೋಯಿತು ನದಿ ಬಿತ್ತದೆ ಬೆಳೆಯದೆ 

ಅತ್ತರೆ ಬಹುಜೀೇನೊ ಉತ್ತಮ ಫಲಸೂಸಿ | ೧೪ || 
ಆಡುವ ಮಕ್ಕಳ ಕ್ಸ ನೀಡಿದ ಕದಳಿಯ 

ಬೇಡಿದರೆ ಕೊಟ್ಟು ಕೂಡ್ಯಾಡೊ ತೆರದಿ | ೧೫ || 
ಶೃಂಗಾರ ಬಯಸುತ ಬಂಗಾರದೊಡವೆಯ 

ಹಿಂಗಾದೆ ಶ್ರೀ ತುಳಸಿ ರಂಗಗರ್ಪಿಸದೆ | ೧೬ | 
ಸುತ್ತ ಕತ್ತಲೆ ಚಿಂತೆ ಮತ್ತೆ ಭಯದ ಭ್ರಾಂತಿ 

ಚಿತ್ತಜನಯ್ಯನು ದೊರೆವ ಬಗೆ ಕಾಣದೆ | ೧೭ || 
ಡಂಬವ ಮಾಡಿಕೊಂಡು ತುಂಬ ಪಾಹವು ಒಳಗೆ 

ಹಂಬಲಿಸಿದರಿನ್ನು ಬೆಂಬಲಕಾಗೊರಾರು | ೧೮ || 
ದುಂಡುನಾಮವ ಬಳಿದು ಭಂಡತನದಿ ಜಗದಿ 

ದಂಡಿಗೆ ಬೆತ್ತ ಪಿಡಿದು ಹೆಂಡರ ಕಾಯ್ದನೆ | oF ll 
ಪಕ್ಷಿವಾಹನನ ಗುಣ ಲೆಕ್ಕಿಸಿ ಪೊಗಳಜಿ 

ಬೆಕ್ಕಸ ಬೆರಗಾಗಿ ಅಕ್ಕಿಗೆ ತಿರುಗುವವ | ೨೨ || 
ಭೋಗಿಶಯನನುರಾಗದಿ ಭಜಿಸಜಿ 

ಕಾಗಿನೆಲೆಯಾದಿಕೇಶವರಾಯನೆನದೆ | ೨೧॥ 


ಅರ್ಥ: ಅಣಿಮಾದಿಸಿದ್ದಿ-ಲಘುಮ, ಗರಿಮ ಇತ್ಯಾದಿ ಸಿದ್ಧಿ ಗಳು. ಕಾಮಜನಕ-ವಿಷ್ಣು. 


ಭಾವ: ಹರಿದಾಸರಾಗಬೇಕಾದರೆ ಉತ್ತಮ ಗುಣಿಗಳಾಗಬೇಕು. ಆಸೆ ರೋಷಗಳನ್ನು 
ಬಿಡಬೇಕು. ಕಾಮನಶನಾಗಿ ಮಂಗಚೇಷ್ಟೆ ಮಾಡುವುದು ಅಹಂಕಾರದಿಂದೆ 
ಅಲೆಯ. ವ್ರದು ದಾಸನ ಲಕ್ಷಣ ಅಲ್ಲ. ಉತ್ತಮ ಗಂಣ ಗಳಿಸಿ ದೈವಭಕ್ತನಾಗಿ: 
ಬದುಕಿದರೆ ಅವನು ನಿಜವಾದ ಹೆರಿದಾಸ. ಆಷ್ಟಸಿದ್ಧಿ ಗಳು: ಅಣಿನು, ಮಹಿಮ್ಮ 


ಲಘುನು, ಗರಿಮ, ಪಾಸಿ, ಪ್ರ ಕಾಮ್ಯ, ಈಶಿತ್ವ, ವಶಿತ್ವ ಎಂಬ ಸಿದ್ದಿ ಗಳು. 


ಕನಕದಾಸರ ಹಾಡುಗಳು ೯೩ 


ಭಾಗ ೨ 


ಹರಿಭಕ್ತಿಸಾರ 


ಹರಿಭಕ್ತಿಸಾರ 


ಶ್ರೀಯರಸ ಗಾಂಗೇಯನುತ ಕೌಂ 

ತೇಯವಂದಿತ ಚರಣ ಕಮಲದ 

ಳಾಯತಾಂಬಕರೂಪ ಚಿನ್ಮಯ ದೇವಕೀತನಯ 

ರಾಯ ರಘುಕುಲವರ್ಯ ಭೂಸುರ 

ಪ್ರೀಯ ಸುರಪುರನಿಲಯ ಚಿನ್ನಿ ಗ 

ಟು ಚತುರೋಪಾಯ ರಕ್ಷಿಸು ನಮ ಓನನವರತ |೧| 


ದೇವ ದೇವ ಜಗದ್ಗರಿತ ವಸು 

ದೇವಸುತ ಜಗದೇಕನಾಥ ರ 

ಮಾವಿನೋದಿತ, ಸಜ್ಜನಾನತ ನಿಖಿಲಗುಣಭರಿತ 

ಭಾವಜಾರಿಪ್ರಿಯ ನಿರಾಮಯ 

ರಾವಣಾಂತಕ, ರಘುಕುಲಾನ್ವಯ 

ದೇವ ಅಸುರ ವಿರೋಧಿ ರಕ್ಷಿಸು ನಮ್ಮನನವರತ | ೨॥ 


"ಹರಿಭಕ್ತಿಸಾರಿದ ಮೊದಲ ಹದಿನೇಳು ಪದ್ಯಗಳಲ್ಲಿ ಕನಕದಾಸರು ಶ್ರೀಹರಿಯನ್ನು 


ಹೆಲವು ರೀತಿಗಳಲ್ಲಿ ಸ್ತೋತ್ರ ಮಾಡುತ್ತಾರೆ. ಕಾವ್ಶವು *ಶ್ರಿಲಿ ಶಬ್ದದಿಂದ ಪ್ರಾರಂಭವಾಗಿ, 
ನೊದಲ ಹದಿನೇಳು ಪದ್ಯಗಳಲ್ಲಿ ಶ್ರೀಹರಿಯ ಸಂಪತ್ತು, ಶಕ್ತಿ, ಚೆಲುವು, ಶಿಸ್ಟ್ರರಕ್ಷಕ ದುಷ್ಟ 
ಶಿಕ್ಷಕ ಕಾರ್ಯ ಇವುಗಳನ್ನು ಸ್ಮರಿಸುವುದಲ್ಲದೆ ಅವನ ಕರುಣೆಯನ್ನು ಕೊಂಡಾಡುತ್ತದೆ. 


೧ 


7ಂಗೇಯನುತ-ಭೀಷ್ಮನಿಂದ,ಸ್ತುತಿಸಲ್ಪ ಟ್ಚಿ ವನು, ಕೌಂತೇಯೆ-ಪಾಂಡವರು. ಕಮಲ 


2 1 ಹಾರಿಬಳರೂಪ-ಳಮಲದ ದಳದಂತೆ ವಿಶಾಲವಾದ ಕಣ್ಣುಳ್ಳ ವನು. ಚಿನ್ಮಯ 
ಜ್ಞಾನದ ಮೂರ್ತಿ. ಚತುರೋಪಾಯ-ಸಾಮ, ದಾನ, ev ದಂಡಗಳೆಂಬ. 
ನಾಲ್ಕು ಉಪಾಯಗಳನ್ನು ಬಳಸುವವನ್ನು 

೨ ಜಗದ್ಭರಿತ-ಜಗತ್ತನ್ನೆ ಲ್ಲ ವ್ಯಾಸಿಸಿರುವವನು. ಸಜ್ಜ ನಾನತ-ಸಜ್ಜನರಿಂದ ನಮಸ್ಕರಿಸಲ್ಪ 
ಡುವವನು, ನಿಖಿಲ-ಸರ್ವ, ಭಾವಜಾರಿಸಿ) ಯ- ಈಶ್ವರನಿಗೆ ಪ್ರಿಯನಾದನನು, 
ವಿರಾನಂಯ-ದುಃ ಖವಿಲ್ಲದವನು, ರಘುಕುಲಾನ್ವಯ ದೇವನ-ರಘುನಂಶದ ಕುಲ 
ದೇವತೆ (ಶ್ರೀರಾಮನು ರಘುನಂಶಕ್ಕೆ ಸೇರಿದವನು). 

ಹರಿಭಕ್ತಿಸಾರ ೯೭ 


ಪ್ತಿ 


೪೮ 


ಅನುಪಮಿತ ಚಾರಿತ್ರ ಕರುಣಾ 

ವನಧಿ ಭಕ್ತಕುಟುಂಬಿ ಯೋಗೀ 

ಜನಹೃ ದಯಪರಿಪೂರ್ಣ ನಿತ್ಯಾನಂದ ನಿಗಮನುತ 

ವನಜನಾಭ ಮುಕುಂದ ಮುರಮ 

ರ್ದನ ಜನಾರ್ದನತೆ ತ್ರ್ರಜಗತ್ಪಾ 

ವನ ಸುರಾರ್ಚಿತ ದೇವ ರಕ್ಷಿಸು ನಮ್ಮನನವರತ | ೩ 


ಕಮಲಸಂಭವವಿನುತ ವಾಸವ 

ನಮಿತ ಮಂಗಳ ಚರಿತ ದುರಿತ 

ಕ್ಷಮಿತ ರಾಘವ ವಿಶ್ವಪೂಜಿತ ವಿಶ್ವ ವಿಶ್ವಮಯ 

'ಅಮಿತವಿಕ್ರಮ ಭೀಮ ಸೀತಾ 

ರಮಣ ವಾಸುಕಿಶಯನ ಖಗಪತಿ 

ಗಮನ ಕಂಜಜನಯ್ಯ ರಕ್ಷಿಸು ನಮ್ಮನನವರತ | ೪ | 


ಸ್ಲೇರವಾರಿಧಿಶಯನ ಶಾಂತಾ 

ಕಾರ ವಿವಿಧವಿಚಾರ ಗೋಪೀ 

ಜಾರ ನವನಿತ ಜೋರ ಚಕ್ರಾಧಾರ ಭವದೂರ 

ಮಾರನಿತ ಗುಣಹಾರ ಸರಸಾ 

ಕಾರ ರಿಪುಸಂಹಾರ ತುಂಬುರು 

ನಾರದಪ್ರಿಯ ವರದ ರಕ್ಷಿಸು ನಮ ಒನನವರತ | ೫ | 


ಅನುಸಪಿಂತ-ಸಮನಿಲ್ಲದ. ವನಧಿ- ಸಮುದ್ರ. ನಿಗಮನುತ-ನೇದಗಳಿಂದ ಹೊಗಳಲ್ಪಟ್ಟಿ 
ವನು, ನಮಿರಮರ್ದನ-ನಿರ ಎಂಬ ರಾಕ್ಷಸನನ್ನು ಕೊಂದವನು. 


ಕನುಲಸಂಭವಪಿನುತ-ಬ ನಿ ಹ್ಮನಿಂದ ಸ್ತು ತಿಸಲ್ಪ ಟ್ಟಿ ವನು. ವಾಸವನಮಿತ-ಇಂದ್ರನಿಂದೆ 
ನಮಸ್ವರಿಸಲ್ಪಟ್ಟ ವನು, ಡುರಿಕ್ಷರುತ-ಸಾಪಗಳನ್ನು ಕನಿಸುವವನು. ಭೀಮ 
(ದುಷ್ಟ್‌ ರನ್ನು. 358 ಅಸಾಧಾರಣ ಶಕ್ತಿವ ವಾಸುಕಿಶಯನ-ಆದಿಶೇಷನ 
ಮೇಲೆ ಮೊಂನಿರವ ವ ಖಗಪತಿ-ಗರುಡ, ಕಂಜಜನಯ್ಯ- = ಬ್ರಹ್ಮನ ತಂದೆ (ವಿಷ್ಣು), 


ಸ್ಲೇರವಾರಿಧಿ ಶಯನ- ಹಾಲಿನ ಸಮುದ್ರದಲ್ಲಿ ಮಲಗಿರುವವನ್ನು ಪಿವಿಧ ವಿಚಾರ-ಎಲ್ಲ 
ವಸ್ತುಗಳಲ್ಲಿಯೂ ಸಂಚರ ಆ ಗೋಪೀಜಾರ-ಗೋಪಿಯರ ಪಿ ಪ್ರೀತಿಪಾತ್ರ. 
ನವನಿತ ಚೋರ-ಬೆಣ್ಣೆ ಯನ್ನು ಕದ್ದವನ್ನು ಚಕಾ ೨)ಧಾರ-ಜಗತ್ತಿ ಗೆ ಆಧಾರನಾದವನು. 
ಭವನದೂರ-ಹು ಟ್ಟು ಸಾಸ ಸಂಸಾರದ “ಕಷ್ಟ ವನ್ನು ದೂರಮಾಡುವವನ್ನು 
ಮಾರಪಿತ-ಮನ ಧನ ತಂದೆ, ಗುಣಹಾರೆ- ಗುಣಗಳನ್ನು ಭೂಷಣ ಮಾಡಿಕೊಂಡಿರು 
ವವನು, ರಸಜ ಗಳನ್ನು ಕೊಲ್ಲುವವನು. ವರದ-ವರೆಗಳನ್ನು ಕೊಡು 
ವವನು, 


ಜನಪ್ರಿಯ ಕನಕ ಸಂಪುಟ 


ತಾಮರಸದಳನಯನ ಭಾರ್ಗವ 

ರಾಮ ಹಲಧರರಾಮ ದಶರಥ 

ರಾಮ ಮೇಘಶ್ಯಾಮ ಸದ್ಗುಣಧಾಮ ನಿಸ್ಸೀಮ 

ಸಾಮಗಾನ ಪ್ರೇಮ ಕಾಂಚನ 

ಧಾಮಧರ ಸುತ್ರಾಮವಿನಮಿತ 

'ನಾಮ ರವಿಕುಲಸೋಮ ರಕ್ಷಿಸು ನಮ್ಮನನವರತ | ೬ | 


ವೇದಗೋಚರ ವೇಣುನಾದವಿ 

ನೋದ ಮಂದರಶೈಲಧರ ಮಧು 

ಸೂದನಾಚ್ಯುತ ಕಂಸದಾನವರಿಪು ಮಹಾಮಹಿಮ 

"ಯಾದವೇಂದ್ರ ಯಶೋದೆನಂದನ 

ನಾದಬಿಂದುಕಳಾತಿಶಯ ಪ್ರ 

ಹ್ಲಾದರಕ್ಷಕ ವರದ ರಕ್ಷಿಸು ನಮ್ಮನನವರತ || ೭ || 


ಅಕ್ಷಯಾಶ್ರಿತ ಸುಜನಜನಸಂ 

ರಕ್ಷಣ ಶ್ರೀಪತ್ಸಕಾಸ್ತುಭ 

ಮೋಕ್ಷದಾಯಕ ಕುಟಿಲದಾನನ ಶಿಕ್ಷಕುಮುದಾಕ್ಷ 

ಪಕ್ತಿವಾಹನ ದೇವಸಂಕುಲ 

ಪಕ್ಷ ನಿಗಮಾಧ್ಯಕ್ಷ ವರನಿಟ 

ಲಾಕ್ಷಸಖ ಸರ್ವೇಶ ರಕ್ಷಿಸು ನಮ್ಮನನವರತ | ಆ | 


'& ತಾಮರಸದಳನಯೆನ-ತಾವರೆಯ ಕಣ್ಣಿ ನವನು. ಭಾರ್ಗನ ರಾಮ-ಸಪರಶುರಾಮ. 
ಹಲಧರರಾಮೆ-ಬಲರಾಮ, ನಿಸ್ಸೀಮ ಅನಂತ, ಕಾಂಚನಧಾಮಧರ-=ಬಂಗಾರದೆ 
ಹಾರವನ್ನು ಧರಿಸಿದವನು, ಸುತ್ರಾಮವಿನಮಿತನಾಮ-ದೇನೇಂದ್ರನೇ ಸ್ತುತಿಸುವ 
ಹೆಸರಿವನವನು, 

೩ ನೇದಗೋಚರ-ವೇದೆಗಳಿಗೆ ಕಾಣಿಸುವವನು. ಮಂದರಶೈಲಧರ-ಮಂದರಗಿರಿಯನ್ನು 
ಎತ್ತಿ ಹಿಡಿದವನು. ನಾದಬಿಂದುಕಳಾತಿಶಂತು-ಆಗಮಶಸ್ತ್ರದಲ್ಲಿ ಪ್ರಸಿನ್ಹ ವಾದ ತತ್ತ್ವ 
ಗಳಾದ ನಾದೆ, ಬಿಂದ್ಕು ಕಲಾ ಇವುಗಳನ್ನು ಮಾರಿದವನು, 

ಆ ಅಕ್ಷೆಯ-ನಾಶವಿಲ್ಲದನವನು. ಆಶಿ ತಸುಜನಸಂರಕ್ಷಣ-ತನ್ನ ನನ್ನಿ ನಂಬಿದ ಒಳ್ಳೆಯ ಜನ 
ರನ್ನು ಕಾಪಾಡುವವನು, ಶ್ರೀನತ್ಸ ಕೌಸ್ತುಭ-ಶ್ರೀನತ್ಸ ಮತ್ತು ಕಾಸ ಭಗಳನ್ನು 
ಧರಿಸಿದವನ್ನು_ ಕುಟಿಲದಾನವ ಶಿಕ್ಷಣಕಸಟಗಳಾದ ರಾಕ್ಷಸರನ್ನು ಶಿಕ್ಷಿಸುವನನು. 
ಕುಮುದಾಕ್ಷ-ನೈ ದಿಲೆಯಂತಹ ಕಣರ್ಲಿ ಗಳಿರುವನನು. ದೇನಸಂಕುಲ ಪಕ್ಷ-ದೇವತೆಗಳ 
ಪಕ್ಷವನ್ನು ವಹಿಸಿದ ನನು. ನಿಗಮಾಧ್ಯಕ್ಷಣನೇದಗಳ ಒಡೆಯ, ವರನಿಟಿಲಾಕ್ಷಸಖ- 
ಈಶ್ವರನ ಸ್ನೇಹಿತ, 


ಹರಿಭಕ್ತಿಸಾರ ೯೯ 


೯ 


೧೦ 


೧೧ 


೧೦೦ 


ಚಿತ್ರಕೂಟನಿವಾಸ ವಿಶ್ವಾ 

ಮಿತ್ರಕ್ರತುಸಂರಕ್ಷ ರವಿಶಶಿ 

ನೇತ್ರ ಭವ್ಯಚರಿತ್ರ ಸದ್ದುಣಗಾತ್ರ ಸತ್ಪಾತ್ರ 

ಧಾತ್ರಿಜಾಂತಕ ಕಪಟನಾಟಕ 

ಸೂತ್ರ ಪರಮಪವಿತ್ರ ಫಲ್ಲು ನ 

ಮಿತ್ರ ವಾಕ್ಯವಿಚಿತ್ರ “ರಕ್ಷಿಸ ಸು ನಮ್ಮನನವರತ |೯| 


ಮಂಗಳಾತ್ಮಕ ದುರಿತತಿಮಿರಪ 

ತಂಗ ಗರುಡತುರಂಗ ರಿಪುಮದ 

ಭಂಗ ಕೇರ್ತಿತರಂಗ ಜ್‌ ನೀಲಾಂಗ 

ಅಂಗದ ಪ್ರಿಯನುಂಗಪಿತ 

os ತನ್ನ 

ಪಾಂಗ ಶ್ರೀನರಸಿಂಗ ರಕ್ಷಿಸು ನಮ್ಮನನವರತ | ೧೦ | 


ದಾಶರಥಿ ವೈಕುಂಠನಗರನಿ 

ವಾಸ ತ್ರೈಜಗಧೀಶ ಪಾಪವಿ 

ನಾಶ ಪರಮವಿಲಾಸ ಹರಿ ಸರ್ವೇಶ ದೇವೇಶ 

ವಾಸುದೇವ ದಿನೇಶ ಶತಸಂ 

ಕಾಶ ಯದುಕುಲವಂಶತಿಲಕ ಪ 

ರಾಶರಾನತ ಜೀವ ರಕ್ಷಿಸು ನಮ್ಮನನವರತ | ೧೧॥ 


ವಿಶ್ವಾ ಮಿತ್ರಕ್ರತುಸಂರಕ್ಷ-ವಿಶ್ವಾ ಮಿತ್ರರ ಯಜ್ಞ ವನ್ನು ರಕ್ಷಿಸಿದವನು. ರವಿಶಶಿನೇತ್ರ- 
ಸೂರ್ಯಚಂದ್ರ ರೇ ಕಣ್ಣಾ ಗಿ ಉಳ್ಳ ನನು. ಧಾತ್ರಿ ಜಾ RN *ಸುರನನ್ನು ಕೊಂದೆ. 
ವನು, ಫಲ್ಗು 'ನಮುತ್ರ- ಸ್ನ್ನೆ "ಹಿತ್ತೆ ವಾಕ್ಕನಿಚಿತ್ರ-ಹಲವುಬಗೆಯ ಮಾತು 
ಗಳಲ್ಲಿ ವರ್ಣಿಸಲ್ಪ ಬ್ರ ವನು & 

ದುರಿತತಿಖಿರ ಹತಂಗ-ಪಾಪವೆಂಬ ಕತ್ತಲೆಗೆ ಸೂರ್ಯ. ಗರುಡತುರಂಗ-ಗರುಡನೇ 
ವಾಹನನಾದವನ್ನು ಶಕೀರ್ತಿತಶಠಂಗ-ತಕೀರ್ತಿನಂತ. ಪುರಹರಸಂಗ- ಈಶ್ವರನ ಸ್ಥೆ ಹಿತ, 
ಅಮಿತ ಕರುಣಾಪಾಂಗ-=ಮೇರೆ ಇಲ್ಲ ದ ಕರುಣಾಶಾಲಿ, 
ಪರಮವನಿಲಾಸ-ಪರಮಂಲೀಲೆಯಲ್ಲಿ ಸಂತೋಷಸಡುನವನು, ದಿನೇಶಶತಸಂಕಾಶ- 
ನೂರು ಸೂರ್ಯಗಳ ಬೆಳಕುಳ್ಳ ವನು, ಪರಾಶರಾನತ ದೇನ-ಪರಾಶರ ಮುನಿಗಳಿಂದ 
ನಮಸ್ಕಾರ ಪಡೆಯುವ ದೇವ, 


ಜನಪ್ರಿಯ ಕನಕ ಸಂಪುಟ 


"೧ಿತ್ಲಿ 


ಕುಂದಕುಡ್ಮಲರದನ ಸರಮಾ 

ನಂದ ಹರಿ ಗೋವಿಂದ ಸನಕಸ 

ನಂದವಂದಿತ ಸಿಂಧು ಬಂಧನ ಮಂಡರಾದ್ರಿಧರ 

'ಇಂದಿರಾಪತಿ ವಿಜಯಸಖ ಅರ 

ವಿಂದನಾಭ ಪುರಂದರಾರ್ಚಿತ 

ನಂದಕಂದ ಮುಕುಂದ ರಕ್ಷಿಸು ನಮ್ಮನನವರತ | ೧೨ || 


ಬಾಣಬಾಹುಜ್ನೇದ ರಾವಣ 

ಸ್ರಾಣನಾಶನ ಪುಣ್ಯ ನಾಮ ಪು 

ರಾಣಪುರುಷೋತ್ತಮ ನಿಪುಣ ಅಣುರೇಣು ಪರಿಪೂರ್ಣ 

ಕ್ಷೋಣಿಸತಿ ಸುಲಲಿತ ಸುದರ್ಶನ 

ಪಾಣಿ ಪಾಂಡವರಾಜಕಾರ್ಯಧು 

ರೀಣ ಜಗನಿರ್ಮಾಣ ರಕ್ಷಿಸು ನಮ್ಮನನವರತ ll ೧೩ | 


ನೀಲವರ್ಣ ವಿಶಾಲಶುಭಗುಣ 

ಶೀಲ ಮುನಿಕುಲಪಾಲ ಲಕ್ಷ್ಮೀ 

ಛೋಲ ರಿಪುಶಿಶುಪಾಲಮಸ್ಮಕಶೂಲ ವನಮಾಲ 

ಮೂಲಕಾರಣ ವಿಮಲ ಯಾದವ 

ಜಾಲಹಿತ ಗೋಪಾಲ ಅಗಣಿತ 

ಲೀಲ ಕೋಮಲಕಾಯ ರಕ್ಷಿಸು ನಮ್ಮನನವರತ | ೧೪ || 


ಕುಂದಕುಡ್ಮಲರದೆನ-ಮಲ್ಲಿಗೆಯ ಮೊಗ್ಗಿನಂತಹ ಹೆಲ್ಲು ಗಳಿಂದ ಬೆಳಗುವವನು, ಸಿಂಧೆ 
ಬಂಧನ-ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿದ ಮಹಾಪುರುಷ (ಶ್ರೀರಾಮ). ಮಂದೆ 
ರಾದ್ರಿ ಧರ:ಮಂದರ ಪರ್ವತವನ್ನು ಎತ್ತಿ ಹಿಡಿದವನು (ವಿಷ್ಣು). ವಿಜಯೆಸಖ- ಅರ್ಜುನನ 
ಸ್ನೇಹಿತ  ಅರನಿಂದನಾಭ-ಹೊಕಲ್ಫಿ ಳಲ್ಲಿ ಕಮಲನಿರುವವನು (ನಿಸಿ).  ಪುರಂದ 
ರಾರ್ಚಿತ-ಇಂದ್ರನಿಂದ ಪೂಜೆ ಪಡೆದವನು, 


ಬಾಣಬಾಹುಚ್ಛೇದ-ಬಾಣಾಸುರನ ಬಾಹುಗಳನ್ನು ಕತ್ತರಿಸಿದನನು. (ಬಾಣನೆಂಬ 
ರಾಕ್ಷಸ ಬಲಿಯ ಮಗ, ಅವನಿಗೆ ಒಂದು ಸಾವಿರ ತೋಳುಗಳಿದ್ದವು, ಯುದ್ಧೆ ದಲ್ಲಿ 
ಶ್ರೀಕೃಷ್ಣನು ೯೯೮ ತೋಳುಗಳನ್ನು ಕತ್ತರಿಸಿದನು). ಅಣುರೇಣಂ ಪರಿ ಸೂರ್ಣ- 
ಅಣಂರೇಣಂಗಳನ್ನು ತುಂಬಿದವನು. ಕ್ಷೋಣಿಪತಿ-ಪೃಥ್ವೀಪತಿ. 


ವಿಶಾಲಶುಭಗುಣಶೀಲ= ಅನಂತಶುಭಗುಣಗಳುಳ್ಳ ವನು, ರಿಪುಶಿಶುಪಾಲಮಸ್ತಕಶೂಲ= 
ಶತ್ರುವಾದ ಶಿಶುಪಾಲನ ಶಲೆಗೆ ಶೂಲವಾದನನು, ಮೂಲಕಾರಣ-ಜಗತ್ತಿಗೆ ಮೂಲ 
ಕಾರಣನಾದವನು. ಯಾದವಜಾಲಹಿತ-ಯಾದವಕುಲಕ್ಕೆ ಒಳ್ಳೆಯದನ್ನು ಮಾಡಿ 
ದಡವನ್ನು, ಅಗಣಿತಲೀಲ-ಅನಂತವಾದ ಲೀಳೆಯವನು, 


ಹರಿಭಕ್ತಿಸಾರ ೧೦೧ 


೧೫ 


೧೬ 


೧೭ 


೧೦೭೨ 


ನಾಗನಗರಿಧರಿತ್ರಿ ಕೋಶವಿ 

ಭಾಗ ತಂತ್ರನಿಯೋಗ ಗಮನ ಸ 

ರಾಗ ಪಾ ೦ಡವರಾಜಜಿತಸಂಗ್ರಾ ಮ ನಿಸ್ಸೀಮ 

ಯೋಗಗಮ್ಯ ಭವಾಚ್ಧಿ ವಿಷಧರ 

ನಾಗಗಾರುಡಮಂತ್ರವಿದ ಭವ 

ರೋಗವೈದ್ಯ ವಿಚಿತ್ರ ರಕ್ಷಿಸು ನಮ್ಮನನವರತ | ೧೫ | 


ಶ್ರೀಮದುತ್ಸಹ ದೇವಸುತ ಶ್ರೀ 

ರಾಮ ನಿನ್ನಯ ಚರಣಸೇವಕ 

ಪ್ರೇಮದಿಂ ಸಾಷ್ಟ್ರಾಂಗವೆರಗಿಯೆ ಮಾಕ್ಟಿ ಬಿನ್ನಪವ 

ಈ ಮಹಿಯೊಳೀವರೆಗೆ ನಾವು ಸು 

ಕ್ಷೇಮಿಗಳು ನಿನ್ನಯ ಪದಾಬ್ಜ 

ಕ್ಷೇಮವಾರ್ತೆಯನರುಹಿ ರಕ್ಷಿಸು ನಮ್ಮನನವರತ | ೧೬ | 


ಈಗಲೀ ಮರ್ಯಾದೆಯಲಿ ಶರ 

ಣಾಗತರ ಸೇವೆಯೊಳು ಹೊಂಪುಳಿ 

ಯಾಗಿ ಬಾಳುವರೇನು ಧನ್ಯರೊ ಹರ ಮಹಾದೇವ 

ಭೋಗಭಾಗ್ಯವ ಬಯಸಿ ಮುಕ್ತಿಯ 

ನೀಗಿ ನಿಮ್ಮನು ಭಜಿಸಲರಿಯದ 

ರಾಗಿಗಳ ಮಾತೇನು ರಕ್ಷಿಸು ನಮ್ಮನನವರತ | ೧೭ | 


ನಾಗನಗರಿಧರಿತ್ರಿ ಕೋಶನಿಭಾಗ ತಂತ್ರನಿಯೋಗಗಮನ ಸರಾಗ-ಹೆಸ್ತಿನಾವತಿಯ 
ರಾಜ್ಯದ ಕೋಶಗಳನ್ನು ವಿಭಾಗಿಸಿ ode ಅವರ ಪಾಲನ್ನು ಕೊಡಿಸುವುದಕ್ಕಾಗಿ 
ರಾಯಭಾರಿಯಾಗಿ ಘಡಸು. ಪಾಂಡನರಾಜ ಜಿತ ಸಂಗ್ರಾ ಮ ನಿಸ್ಸಿ ಸ 
ಧರ್ಮರಾಯನು ಗೆದ್ದ ಯುದ್ಧ ದಲ್ಲಿ ಮುಖ್ಯ ಪಾತ್ರ ವನ್ನು ರ್ನಹಿವವನೆ 
ಯೋಗಗಮ್ಮ- -ಯೋಗಮಾರ್ಗದಿಂಡಿ ತಿಳಿಯೆಲು ಸಾಧ್ಯ ದನ್ನು ಭವಾಬ್ದಿ ನಿಷಧರ: 
ಹಾಸಬಾಹ ಮಂತ್ರ ವಿದ-ಸಂಸಾರವೆಂಬ ಸಮುದ್ರ ದಲ್ಲಿ ಕ್ರೂ ರ ಸರ್ಪಗಳಿವೆ, “ವನ್ನು 
ಪರಿಹರಿಸುವ ಗರುಡಮಂತ್ರ ವನ್ನು ಬಲ್ಲ ವನು. ಆಂ" ವಿಪತ್ತು ಕ 
ಪರಿಹಾರ ಮಾಡುವವನು. ) 


ಶ್ರೀಮದುತ್ಸೆ ಹೆ ದೇವಸುತ-ಉತ್ಪಾ ಹೆದಿಂದ ದೇವತೆಗಳು ಯಾರನ್ನು ಸ್ತುತಿಸುನವರೋ 
ನಾ ಜ್ಯ =ಜಗತ್ತು. ಪದಾಬ್ದೆ ಎಅಡಿದಾವರೆ, 
ಈ ಮರ್ಯಾದೆಯಲಿ- ಈ ಒಳ್ಳೆಯ ರೀತಿಯಲ್ಲಿ. ಹೊಂಪುಳಿಯಾಗಿ-ರೋಮಾಂಚನ- 
ಗೊಂಡು, ಮುತ್ತಿ ಯ ಸೀಗಿಐನ ಕ್ಷಿಯನ್ನು ಬಯಸದೆ. ರಾಗಿಗಳ-ವಿಷಯಸುಖದಲ್ಲಿ 
ಮನಸ್ಸುಳ್ಳ 


ಜನಪ್ರಿಯ ಕನಕ ಸಂಪುಟ 


0 


ಭಕ್ತಿಸಾರದ ಚರಿತೆಯನು ಹರಿ 
ಭಕ್ತರಾಲಿಸುವಂತೆ ರಚಿಸುವೆ 
ಯುಕ್ತಿಯಲಿ ಬರೆದೋದಿದವರಿಷ್ಟಾರ್ಥ ಸಿಧಿ ಪುದು 


` ಮುಕ್ತಿಗಿದು ನೆರೆಜೋರುವುದು ಹರಿ 


ಭಕ್ತರಿದನಾಲಿಪುದು ನಿಜಮತಿ 
ಭಕ್ತಿಗೊಲಿವಂದದಲಿ ರಕ್ಷಿಸು ನಮ್ಮನನವರತ ॥ ೧೮ | 


ನಳಿನರೋಚನ ನಿನ್ನ ಮೂರ್ತಿಯ 

ಕಳೆ ಬೆಳಗುತಿದೆ ಲಹರಿಯಲಿ ಭೂ 

ತಳದೊಳಚ್ಚರಿಯಾದ ನಾಮಾಮೃತ ಸಮುದ್ರದಲಿ 

ಬಳಸುವರು ಸತೃವಿಗಳವರ 

ಗ್ಗಳಿಕೆಯೆನಗಿನಿತಿಲ್ಲ ಸನ್ಮತಿ 

ಗಳಿಗೆ ಮಂಗಳವಿತ್ತು ರಕ್ಷಿಸು ನಮ್ಮನನವರತ | AF || 


ಗಿಳಿಯ ಮರಿಯನು ತಂದು ಪಂಜರ 

ದೊಳಗೆ ಪೋಷಿಸಿ ಕಲಿಸಿ ಮೃದುನುಡಿ 

ಗಳನು ಲಾಲಿಸಿ ಕೇಳ್ವ :ಪರಿಣತರಂತೆ ನೀನೆನಗೆ 

ತಿಳುಹು ಮತಿಯನು ಎನ್ನ ಜಿಹ್ವೆಗೆ 

ಮೊಳಗುವಂದದಿ ನಿನ್ನ ನಾಮಾ 

ವಳಿಯ ಫೊಗಳಿಕೆಯಿತ್ತು ರಕ್ಷಿಸು ನಮ್ಮನನವರತ ॥ ೨೦ || 


ಹದಿನೆಂಟಿ೨೦ದ ಇಪ್ಪತ್ತ ಮೂರನೆಯ ಪದ್ಯ ಪೂರ್ತಿ ಕನಕದಾಸರು "ಹರಿಭಕ್ತಿಸಾರ? 
ವನ್ನು ರಚಿಸುವ ಉದ್ದೇಶವನ್ನು ದೇವರಿಗೆ ನಿವೇದಿಸಿ, ಅವನೇ ಮಾರ್ಗದರ್ಶನ ಮಾಡ 
ಬೇಕೆಂದು ಪ್ರಾರ್ಥಿಸುತ್ತಾರೆ. ನೆಲೆದೋರುವುದು-ದಾರಿಯನ್ನು ತೋರಿಸುವುದು. 
ಅಲಿಪುದುಎಕೇಳಬೇಕಂ, ನಿಜಮತಿ ಭಕ್ತಿಗೊಲಿವಂದದಲಿ-ನನ್ಮುಬುದ್ಧಿ ಯು ಭಕ್ತಿಯತ್ತ 
ಒಲಿ ಯುವಂತೆ. 


ನಳಿನಲೋಚನ-ಕವುಲದಂತಹ ಕಣಿ ಳ್ಳ ವನು, ಲಹರಿಯಲಿ=- ಅಲೆಅಲೆಯಾಗಿ: 
ಅಚ್ಚರಿಯಾದ-ಆಶ್ಚರ್ಯಕರವಾದ. ಅಗ್ಗಳಿಕೆ-ಶಕ್ತಿ (ಒಳ್ಳೆಯ ಕವಿಗಳು ನಿನ್ನ 
ಸೌಂದರ್ಯವನ್ನು ಸೊಗಸಾಗಿ ವರ್ಣಿಸುತ್ತಾರೆ. ಅನರ ಶಕ್ತಿಯು ನನಗಿಲ್ಲ) 


ಪರಿಣತರು-ಜಾಣರು, ಜಿಹೈ-ನಾಲಗೆ. 


"ರಿಭಕ್ತಿಸಾರ ೧೦೩ 


ವಿ೨ 


ಪಿತ 


೧೦೪ 


ಸೊಗಲಳವೇ ನಿನ್ನೆ ನಾಮವ 

ಸುಗುಣ ಸಜ್ಜಾರಿತ್ರ ಕಥನವ 

ನಗಣಿತೋಪಮ ಅಮಿತವಿಕ್ರಮಗಮ್ಯ ನೀನೆಂದು 

ನಿಗಮತತಿ ಕೈವಾರಿಸುತ ಪದ 

ಯುಗವ ಕಾಣದೆ ಬಳಲುತಿದೆ ವಾ 

ಸುಕಿಶಯನ ಸರ್ವೇಶ ರಕ್ಷಿಸು ನಮ್ಮನನವರತ | ೨೧ | 


ವೇದ ಶಾಸ್ತ್ರ ಪುರಾಣ ಪುಣ್ಯದ 

ಹಾದಿಯನು ನಾನರಿಯೆ ತರ್ಕದ 

ವಾದದಲಿ ಗುರುಹಿರಿಯರರಿಯದ ಮೂಢಮತಿಯೆನಗೆ 

ಆದಿಮೂರುತಿ ನೀನು ನೆರೆ ಕರು 

ಣೋದಯನು ಹೃದಯಾಂಗಣದಿ ಜ್ಞಾ 

ನೋದಯವನೆನಗಿತ್ತು ರಕ್ಷಿಸು ನಮ್ಮನನವರತ | ೨೨ | 


ಹೆಸಿವರಿತು ತಾಯ್‌ ತನ್ನ ಶಿಶುವಿಗೆ 

ಒಸೆದು ಮೊಲೆ ಕೊಡುವಂತೆ ನೀಪೋ 

ಸಿಸದೆ ಬೇರಿನ್ನಾರು ಪೋಷಕರಾಗಿ ಸಲಹುವರು 

ಬಸಿರೊಳಗೆ ಬ್ರಹ್ಮಾಂಡಕೋಟಯ 

ಪಸರಿಸಿದ ಪರಮಾತ್ಮ ರೀನೆಂ 

ದುಸಿರುತಿನೆ ವೇದಗಳು ರಕ್ಷಿಸು ನಮ್ಮನನವರತ || ೨೩ | 


ಅಳನೇ-ಸಾಧ್ಯವೇ? ಅಗಣಿತೋಪಮ ಅಮಿತವಿಕೃಮೆ ಗವ್ಯೂ-ನಿನಗೆ ಹೋಲಿಸಲು 
ಉಪಮಾನನೇ ಇಲ್ಲ. ನಿಗಮತತಿ-ನೇದಗಳು. ಕೈ ವಾರಿಸುತ-ಹೊಗಳುತ್ತ, ವಾಸು 
ಕಿಶಯನ-ಆದಿಶೇಷನ ಮೇಲೆ ಮಲಗಿರುವವನು, 


ತರ್ಕದ ವಾದದಲಿ ಗುರುಹಿರಿಯರರಿಯದ ಮೂಢಮತಿ-ತರ್ಕದ ವಾದವನ್ನು ಕಲಿಸುವ 
ಗುರು ಹಿರಿಯರು ಯಾರು ಎಂದೇ ನನಗೆ ಗೊತ್ತಿಲ್ಲ... ಅಂತಹ ದಡ್ಡ ನಾನು. 
ಹದೆಯಾಂಗಣದಿ ಜಾ ನೋದಯ-=ಹ*ದೆಯೆ ಎಂಬ ಪ ದೇಶದಲಿ ಜಾ ನ ಉದಯ 
ಲ ಇ ೨ ಹ್‌ ರ್‌ 
ವಾಗುವುದು, 


ಒಸೆದು-ಸಪ್ರ್ರೀತಿಯಿಂದ. ಬಸಿರೊಳಗೆ ಬ ್ರೃ ಹ್ಮಾಂಡ ಕೋಟಿಯ ಪಸರಿಸಿದ ಪರಮಾತ್ಮ = 
ಹೊಟ್ಟೆ ಯಲ್ಲಿ ಕೋಟ ಬ್ರಹ್ಮಾಂಡಗಳನ್ನು ತುಂಬಿಕೊಂಡ ಪರಮಾತ್ಮ. 


ಜನಪ್ರಿಯ ಕನಕ ಸಂಪುಟ 


ಪಿಳಿ 


೨ 


ವಿ 


ಇಬ್ಬರಣುಗರು ನಿನಗೆಯವರೊಳ 

ಗೊಬ್ಬ ಮಗನೀರೇಳು ಲೋಕದ 

ಹೆಬ್ಬೆಳೆಸು ಬೆಳೆವಂತೆ ಕಾರಣಕರ್ತನಾದವನು 

ಒಬ್ಬ ಮಗನದ ಬರೆವ ಕರಣಿಕ 

ರಿಬ್ಬರೇ ಲೋಕಪ್ರಸಿದ್ಧರು 

ಹಬ್ಬಿ ಸಿದೆ ಪ್ರಾಣಿಗಳ ರಕ್ಷಿಸು ನನ್ಮುನನವರತ | ೨೪ || 


ಸಿರಿಯು ಕುಲಸತಿ ಸುತನು ಕಮಲಜ 

ಹಿರಿಯ ಸೊಸೆ ಶಾರದೆ ಸಹೋದರಿ 

ಗಿರಿಜೆ ಮೈದುನ ಶಂಕರನು ಸುರರೆಲ್ಲ ಕೆಂಕರರು 
ನಿರುತ ಮಾಯೆಯು ದಾಸಿ ನಿಜಮಂ 
ದಿರವಜಾಂಡವು ಜಂಗಮಸ್ಥಾ 

ವರ ಕುಟುಂಬಿಗ ನೀನು ರಕ್ಷಿಸು ನಮ್ಮನನನರತ | ೨೫ 


ಸಾಗರನ ಮಗಳರಿಯದಂತೆ ಸ 

ರಾಗದಲಿ ಸಂಚರಿಸುತಿಹ ವು 

ದ್ಯೋಗವೇನು ನಿಮಿತ್ತ ಕಾರಣವಿಲ್ಲ ಲೋಕದಲಿ 

ಭಾಗವತರಾದವರ ಸಲಹುವ 

ನಾಗಿ ಸಂಚರಿಸುವುದು ಈ ಭವ 

ಸಾಗರದಿ ಮುಳುಗಿಸದೆ ರಕ್ಷಿಸು ನಮ ಓನನವರತ | ೨೬ || 


ಇಪ್ಪತ್ತ ನಾಲ್ವ ನೆಯ ಪದ್ಯದಿಂದ ನಲವತ್ತಾರನೆಯ ಪದ್ಯದವರೆಗೆ ಪುರಾಣಕಥೆಗಳಲ್ಲಿ 
ನಿರೂಪಿತವಾದಂತೆ ಹರಿಯ ಮಹಿಮೆಯನ್ನು ಕನಕದಾಸರು ಹೊಗಳುತ್ತಾರೆ, 
ಅಣುಗರು-ಮಕ್ಕಳ್ಳು ಈರೇಳು ಲೋಕದ ಹೆಬ್ಬೆಳಸು ಬೆಳೆನಂತೆ ಕಾರಣಕರ್ತ- 
ಹದಿನಾಲ್ಕು ಲೋಕಗಳೂ ಬೆಳೆಯುವಂತೆ ಮಾಡುವವನು (ಮನ್ಮಥ, ಕಾಮ) ಅದ 
ಬರೆವ ಕರಣಿಕ-ಅದನ್ನು ಬರೆಯುತ್ತ ಹೋಗುವ ಕರಣಿಕ (ಬ್ರಹ್ಮ). 


ಕಮಲಜ-ಬ್ರಹ್ಮ. ವಿರುತ-ಸದಾ. ನಿಜನುಂದಿರ-ವಜಾಂಡವು-ವಿಶ್ವವೇ ಮನೆ 
ಜಂಗವಂ- ಚಲಿಸುವುದು ಸ್ಥಾ ವರ-ಸ್ಸಿ ರವಾದುದು, 


ಸಾಗರಸ ಮಗಳು-ಲಕ್ಷ್ಮಿ. ನಿವಿಂತ್ತ ಕಾರಣವಿಲ್ಲ- =ಕಾರಣ ತಿಳಿಯಲಿಲ್ಲ. ಭಾಗವತ 
ರಾದನರ-ಭಕ್ತ ರನ್ನು, ಭವಸಾಗರದಿ-ಸಂಸಾರ ಎಂಬ ಸಾಗರದಲ್ಲಿ. 


'ಹರಿಭಕ್ಕಿಸಾರ ೧೦೫ 


ವಿಲೆ 


೨೯ 


೧೦೬ 


ಹಸ್ತಿವಾಹನನಾದಿಯಾದ ಸ 

ಮಸ್ತ ದೇವನಿಕಾಯದೊಳಗೆ ಪ್ರ 

ಶಸ್ತ್ರನಾವನು ನಿನ್ನವೋಲ" ಶರಣಾಗತರ ಪೊರೆವ 

ಹಸ್ತ ಕಲಿತಸುದರ್ಶನದೊಳರಿ 

ಮಸ್ತ ಕವನಿಳುಹುವ ಪರಾತ್ಮರ 

ವಸ್ತುವಲ್ಸವೆ ನೀನು ರಕ್ಷಿಸು ನಮ್ಮನನವರತ || ೨೭ || 


ಹೆಗೆಯರಿಗೆ ವರನೀವರಿಬ್ಬರು 

ತೆಗೆಯಲರಿಯರು ಕೊಟ್ಟಿ ವರಗಳ 

ತೆಗೆದುಕೊಡುವ ಸಮಡಿ ಜಗಕೆ ನಿನ್ನಂತೆ 

ಸುಗುಣರಿನ್ನಾರುಂಟು ಕದನವ 

ಬಗೆದು ನಿನ್ನೊಳು ಜಯಿಸುವವರೀ 

ಜಗದೊಳುಂಟೀ ಜೀವ ರಕ್ಷಿಸು ನಮ್ಮನನವರತ | ೨೮ | 


ಸುಮನಸರ ವೈರದಲಿ ಕೆಲಬರು 

ಕುಮತಿಗಳು ತಪದಿಂದ ಭರ್ಗನ 

ಕಮಲಜನ ಸದಯುಗವ ಮೆಚ್ಚಿ ಸ ವರವ ಹಡೆದಿಹರು 

ಸಮರ ಮುಖಡೊಳಗುಸಮೆಯಲಿ ವಿ 

ಕ್ರಮದಿ ವೈರವ ಮಾಡಿದವರಿಗೆ 

ಅಮರಪದನಿಯನಿತ್ತೆ ರಕ್ಷಿಸು ನಮ್ಮನನವರತ |೨೯ | 


ಹಸ್ತಿವಾಹನ-ಇಂದ್ರ. ದೇನನಿಕಾಯೆ-ಡೇವತೆಗಳ ಸಮೂಹ. ಪ್ರಶಸ್ತನಾದವನು- 
ಶ್ರೇಷ್ಠ ನಾದವನು. ಹಸ್ತಕಲಿತ ಸುದರ್ಶನದೊಳರಿಮಸ್ತ ಕವನಿಳುಹುಮಾಕ್ಕೈೆ ಯಲ್ಲಿ 
ಸುದರ್ಶನ ಚಕ್ರ ವನ್ನು ಹಿಡಿದು ಶತ್ರುಗಳ ತಲೆಯನ್ನು ಕತ್ತ ರಿಸುವ. 


ಹೆಗೆಯರಿಗೆ ವರನೀವರಿಬ್ಬ ರು-ಇಬ್ಬರು (ಬ್ರಹ್ಮ, ಈಶ್ವರ) ಶತ್ರುಗಳಾದ ರಾಕ್ಷಸರಿಗೆ 
ಅವರು ಕೇಳಿದ ವರಗಳನ್ನು ಕೊಡುತಾ" ಕ್ಶೆ ತೆಗೆಯ ಲರಿಯರು-ಹಿಂಡಕ್ಕೆ ತೆಗೆದು 
ಕೊಳ್ಳ ಲಾರರು. ಕದನವ ಬ. ನಿನ್ನೊ ಳುಎನಿನ್ನೊ ಡನೆ ಕದನವನ್ನು ಬಯಸಿ. 


ಸುಮನಸರ-ದೇವತೆಗಳ್ನ ಕುಮತಿಗಳು-ದುಷ್ಟ ಬಂದಿ ಯವರು, ಭರ್ಗನ-ಈಶ್ವ ರನ 
ಕಮಲಜ-=ಬ ಬ್ರಹ್ಮೆ, ಸಮರಮುಖದೊಳಗೆ-ಯುದ್ಧ ದೆಲ್ಲಿ, ನಿಕ ಕ್ರಮದಿ-ಪರಾಕ್ರಮದಿಂದ: 
ಅಮರ ಕಾಸ, 


ಜನಪ್ರಿಯ ಕನಕ ಸಂಪುಟ 


ಪಿಂ 


ಬಲಿಯ ಬಂಧಿಸಿ ಮೊರೆಯಿಡುವ ಸತಿ 

ಗೊಲಿದು ಅಕ್ಷಯವಿತ್ತು ಕರುಣದಿ 

ಮೊಲೆಯನುಣಿಸಿದ ಬಾಲಿಕೆಯ ಸಿಡಿದಸುವನಪಹರಿಸಿ 

ಶಿಲೆಯ ಸತಿಯಳ ಮಾಡಿ ತ್ರಿಪುರರ 

ಲಲನೆಯರ ವ್ರತಗೆಡಿಸಿ ಕೂಡಿದ 

ಕೆಲಸವುತ್ತಮವಾಯ್ತು ರಕ್ಷಿಸು ನಮ್ಮನನವರತ | ೩೦ | 


ಕರಿಯ ಕಾಯ್ದಾ ಜಲದಿ ಮಕರವ 

ತರಿದು ಹಿರಣ್ಯಾಕ್ಷಕನ ಸೀಳು 

ತರಳನನು ತಲೆಗಾಯ್ದು ಶಕಟಾಸುರನ ಹತಮಾಡಿ 

ದುರುಳೆ ಕಂಸನ ಕೊಂದು ಮಗಧನ 

ಮುರಿದು ವತ್ಸ ನ ಹಮ ಳಿಸಿ ಖರ 

ಹರಣವನು ರ ದೆ ಸು ನಮ ಒನನವರತ | ೩೧ | 


ಶಿಶುತನದ ಸಾಮಥಣ್ಯದಲಿ ಕೆಲ 
ರಸುರರನು ಸಂಹರಿಸಿ ಚಕ್ರವ 
ಬಿಸುಟು ಯೌವನ ಕಾಲದಲಿಯಾಪಾಂಡುಸುತರಿಂದ 
ವಸುಮತಿಯ ಭಾರವನಿಳುಹಿ ಸಾ 
ಹಸದಿ ಮೆರೆದವನಾಗಿ ನೀಮೆ 
ಚ್ಚಿಸಿದೆ ತ್ರಿ ತ್ರಿಜಗವನೆಲ್ಲ ರಕ್ಷಿಸು ನಮ್ಮನನವರತ | ೩೨ | 


ಮೊರೆಯಿಡುವ ಸತಿಗೊಲಿದು-ಮೊರೆ ಇಟ್ಟಿ ದ್ರೌಪದಿಗೆ] ಅಕ್ಷಯವಸ್ತ ವನ್ನು ಕರುಣಿಸಿ, 

ಮೊಲೆಯನುಣಿಸಿದ ಬಾಲಿಕೆಯ ಪಿಡಿದಸುವನಪಹರಿಸಿ-ಮೊಲೆಯನ್ನು ಣಿಸಿದ ಪೂತನಿ 
ಯನ್ನು ಕೊಂದು. ತ್ರಿಪುರರ ಲಲನೆಯರ ವ್ರತಗೆಡಿಸಿ-ತ್ರಿ ಪುರಾಸುರರ ಪತ್ನಿಯರ ವ್ರತ 

ವನ್ನು ಕೆಡಿಸಿ (ತಾರಾಕ್ಸ, ಕಮಲಾಕ್ಷ ವಿದ್ಯುನ್ಮಾಲಿ ಇವರು ತ್ರಿ ಪುರಾಸುರರು, ತಾರಕಾ- 
ಸುರನ ಮಕ್ಕೆ ಳು) 

ಕರಿಯ ಕಾಯ್ದಾ ಜಲದಿ ಮಕರನ ತರಿದು-ಮೊಸಳೆಯನ್ನು ಕೊಂದು ಗಜೇಂದ್ರನನನ್ನಿ 

ಕಾಪಾಡಿದೆ, ಮಗಧ-ಶಿಶುಪಾಲ, ನತ್ಸೆನ ಹಮನ್ಮುಳಿಸಿ-ನತ್ಸ ಎಂಬ ರಾಕ್ಷಸನನ್ನು 

ಕೊಂದು, ಖರ ಹೆರಣವನು ಹಿಂಗಿಸಿಡೆ-ಖರನನ್ನು ಕೊಂದೆ (ಖರನು ಶೂರ್ಪಣಖಿಯ 

ಅಣ್ಣ. ಶೂರ್ಪಣಖಿಯ ಕವಿ ಮೂಗುಗಳನ್ನು ಕೊಯ್ದು ಕಳುಹಿಸಿದ ನಂತರ ಖರನು- 
ಸೇನೆಯೊಡನೆ ರಾಮನನ್ನು ಇದಿರಿಸಿದೆ, ಹಾಸ ಅವನನ್ನು ಕೊಂದ.) 

ಶಿಶುತನದ ಸಾಮಥ್ಯ ದಲಿ-ಶಿಶುವಾಗಿದ್ದಾ ಗಲೇ ನಿನ್ನ ಶಕ್ತಿ ಮಿಂದ (ಕೃಷ್ಣನು ಮಗು 
ವಾಗಿದ್ದಾಗಲೇ ಶಕಟಾಸುರ, ಪೂತನಿ ಮೊದಲಾದನರನ್ನು ಕೊಂದ) ಚಕ್ರವ ಬಿಸುಟು- 

ಯಾವನ ಕಾಲದಲ್ಲಿ ಕೃಷ್ಣನು ಮಹಾಭಾರತದ ಯುದ್ಧ ದಲ್ಲಿ ಸುದರ್ಶನ ಚಕ್ರವನ್ನು 

ಹಿಡಿಯಲಿಲ್ಲ. ವಸುಮತಿ-ಭೂಮಿ. 


ಹರಿಭ್ತಿಸಾರೆ ೧೦೭ 


ಇಷ್ಟಿತ್ತಿ 


ಷಿ 


ತಿ 


"ಗಿ೦ಲ೮ 


ಎಲ್ಲರಲಿ ನೀನಾಗಿ ಸುಮನಸ 

ರಲ್ಲಿಯತಿಹಿತನಾಗಿ ಯಾದವ 

ರಲ್ಲಿ ಬಾಂಧವನಾಗಿ ದಾನವರಲ್ಲಿ ಹಗೆಯಾಗಿ 

ಕೊಲ್ಲಿಸಿದೆ ಭೀಮಾರ್ಜುನರ ಕ್ಸ 

ಯಲ್ಲಿ ಕೌರವಕುಲವನೆಲ್ಲವ 

ಬಲ್ಲಿದನು ನೀನಹುದು ರಕ್ಷಿಸು ನಮ್ಮನನವರತ | ೩೩/ 


ನರಗೆ ಸಾರಥಿಯಾಗಿ ರಣದೊಳು 
ತುರಗ ನೀರಡಿಸಿದಕೆ ವಾರಿಯ 
ಸರಸಿಯನು ನಿರ್ಮಿಸಿ ಕೆರೀಟಿಯ ಕೈಲಿ ಸ್ಫೆಂಧವನ 


ಶಿರವ ಕೆಡುಹಿಸಿ ಅವನ ತಂದೆಯ 


ಕರತಳಕೆ ನೀಡಿಸಿದೆ ಹರ ಹರ 
ಪರಮಸಾಹಸಿ ನೀನು ರಕ್ಷಿಸು ನಮ್ಮನನವರತ | | ೩೪॥ 


ಬವರದಲಿ ಖತಿಗೊಂಡು ಗಜಿಯೊಳು 

ಕವಿದು ನಿನ್ನ ಶ್ರುತಾಯುಧನು ಹೊ 

ಕೃವಘಡಿಸಿ ಹೊಯ್ದಾಡಿ ತನ್ನಾಯುಧದಿ ತಾ ಮಡಿದ 

ವಿವರವೇನೋ ತಿಳಿಯೆನೀ ಮಾ 

ಯವನು ನೀನೇ ಬಲ್ಲೆ ನಿನ್ನಾ 

ಯವನು ಬಲ್ಲವರುಂಟಿ ರಕ್ಷಿಸು ನಮ್ಮನನವರತ | ೩೫ | 


ಸುಮನಸರಲ್ಲಿಯತಿಹಿತನಾಗಿ-ದೇವತೆಗಳಿಗೆ ಬಹು ಹಿತವನ್ನು ಮಾಡುವನಾಗಿ. ಬಲ್ಲಿ 
ದನು-ಸಮರ್ಥನು. 


ನರಗೆ-ಅರ್ಜುನನಿಗೆ. ತುರಗ ನೀರಡಿಸಿದರೆ ವಾರಿಯ ಸರಸಿಯನು ನಿರ್ನಿಸಿ-ಕುದುರೆ 
ಗಳಿಗೆ ಬಾಯಾರಿಕೆಯಾದಾಗ ನೀರಿನ ಕೊ ಳವನ್ನೇ ನಿರ್ನಿಸಿ. ಕಿರೀಟಿ. ಅರ್ಜುನ 
ಅವನ ತಂದೆಯ ಕರತಳಕೆ ನೀಡಿಸಿದೆಸೈಂಧವನ ತಲೆಯನ್ನು ಯಾರು ನೆಲಕ್ಕೆ ಬೀಳಿಸು 
ತ್ತಾರೋ ಅವರ ತಲೆ ಸಹಸ್ರ ಹೋಳಾಗಲೆಂದು ಅವನ ತಂದೆ ಕ್ಷತ್ರನು ಶಾಸ ಕೊಟ್ಟಿ 
ದನು. ಆದ್ದರಿಂದ ಸೈಂಧವನ ತಲೆಯು ಅವನ ತಂದೆಯ ತೊಡೆಯ ಮೇಲೆ ಬೀಳು 
ವಂತೆ ಬಾಣ ಹೊ ಡೆಯಲು ಕೃಷ್ಣ ಸ್ನ ನು ಅರ್ಜುನನಿಗೆ ಹೇಳಿದನು. ಸಂಧ್ಯಾ ವಂದನೆ 
ಮಾಡುತ್ತಿ ದ್ದ ಕ್ಷತ್ರನ ಕೈಗಳಿಗೆ ಆ ಬಿದ್ದಿತು. ಅಲ್ಲಿಂದ ಆದು ಕೆಳಕ್ಕೆ ಬಿದ್ದಾ ೫ ಅವನ 
ತಲೆಯೇ ಕೋಳ! 


ಬವರ- ಯುದ್ಧ. ಅನಘಡಿಸಿ-ಹೀಯಾಳಿಸಿ (ಶ್ರುತಾಯುಧ ವರುಣನ ಮಗ. 
ವರುಣನು ಅನನಿಗೆ ಗದೆಯನ್ನು ಕೊಟ್ಟಾಗ, ಅದನ್ನು ಯುದ್ಧ ಮಾಡದಿರುವವರೆ 
ಮೇಲೆ ಪ್ರಯೋಗಿಸಬಾರದೆಂದು ಹೇಳಿದನು. ಸಾರಥಿಯಾಗಿದ್ದ ಕೃಷ್ಣನ ಮೇಲೆ 
ಪ್ರಯೋಗಿಸಿದಾಗ ಆ ಗದೆಯೇ ಶ್ರುತಾಯುಧನನ್ನು ಕೊಂದಿತು.) ಆಯುವನು- 
ಸಂಕಲ್ಪ ವನ್ನು. 


ಜನಪ್ರಿಯ ಕನಕ ಸಂಪುಟ 


೩೬ 


೩೭ 


ತ್ಲಿಲೆ 


ಇಳೆಗೆ ಸತಿಯಾದವನು ಯಾದವ 

ರೊಳಗೆ ಬಾಂಧವ ನಿನಗೆ ಸೋದರ 
ದಳಿಯನಾದಭಿಮನ್ಯುವನು ಕೊಲ್ಲಿಸಿದೆ ಕೊಳಗುಳದಿ 
ಅಳಲಿನಬುಧಿಯೊಳದ್ದಿ ತಂಗಿಯ 

ಬಳಲಿಸಿದೆ ಕುಲಗೋತ್ರ ಬಾಂಧವ 

ರೊಳಗೆ ಕೀರ್ತಿಯ ಪಡೆದೆ ರಕ್ಷಿಸು ನಮ್ಮನನವರತ | ೩೬ |: 


ತಾಯನಗಲಿದ ತನಯನೀ ರಾ 

ಧೇಯನೊಳಗೆ ರಹಸ್ಯದಲಿ ಕುಲ 

ದಾಯವನು ನೆಕೆ ತಿಳುಹಿಯರ್ಜುನನಿಂದ ಕೊಲಿಸಿದೆ 

ಮಾಯಮಂತ್ರದ ಕುಟಲಗುಣದ- 

ನ್ಯಾಯವೋ ಇದು ನ್ಯಾಯವೋ ನಿ 

ನ್ನಾಯವನು ನೀ ಬಲ್ಲೆ ರಕ್ಷಿಸು ನಮ್ಮನನವರತ | ೩೭ | 


ಕೊಲ್ಲ ಬಗೆದವನಾಗಿ ನೀ ಹಗೆ 

ಯಲ್ಲಿ ಸಖ್ಯವ ಬೆಳಸಲದು ಹಿತ 

ವಲ್ಲ ನಿನ್ನಯ ಗುಣವ ಬಲ್ಲವರಿಲ್ಲ ಯದುಕುಲದಿ 

ಗೊಲ್ಲನಾರಿಯರೊಳು ಪ್ರವರ್ತಕ 

ನಲ್ಲವೇ ಭಾವಿಸಲು ಲೋಕದೊ 

ಳೆಲ್ಲರೂ ಸರಿ ನಿನಗೆ ರಕ್ಷಿಸು ನಮ್ಮನನವರತ | ೩೮ | 


ತೊ ಳಗುಳದಿ-ಯುದ್ಧ ದಲ್ಲಿ, ಅಳಲು-ದಂ8ಖ. ಅಬುಧಿ-ಸಮುದ್ರ. ತಂಗಿಎಕೃಷ್ಣನ 
ತಂಗಿ ಸುಭದ್ರೆ. ಕುಲಗೋತ್ರ ಬಾಂಧವರೊಳಗೆ ಕೀರ್ತಿಯ ಪಡೆದೆ-ನಿನ್ನ ತಂಗಿಯ. 
ಮಗನನ್ನೇ ಸಾಯಲು ಬಿಟ್ಟು ಅವಳನ್ನು ಅಪಾರ ಶೋಕಕ್ಕೆ ಗುರಿ ಮಾಡಿಯೂ ನಿನ 

ಬಂಧುಗಳಲ್ಲಿ ಒಳ್ಳೆಯ ಹೆಸರನ್ನೇ ಹಡೆದೆ. ನಿನ್ನ ಉದ್ದೇಶವನ್ನು ಯಾರು ತಿಳಿಯಲು 
ಸಾಧ್ಯ ? 

ರಾಧೇಯೆ-ಕರ್ಣ (ರಾಧೆ ಎಂಬುವಳು ಸಾಕಿದ್ದರಿಂದ ರಾಧೇಯ). ಕುಲದಾಯನನು- 
ಕುಲದ ರಹಸ್ಯವನ್ನು. ಮಾಯಾಮಂತ್ರದ ಕುಟಲಗುಣದನ್ಯಾಯವೋ ಇದು 
ನ್ಯಾಯೆವೋ-ಮಾಯೆ ಮಂತ್ರಗಳನ್ನು ಬಳಸಿ ಮೋಸ ಮಾಡುವ ಈ ಬಗೆ ಅನ್ಮಾ 
ಯನೋ, ನ್ಯಾಯವೋ, ಆಯ-=ಉದ್ದೆ €ಶ, 

ಕೊಲ್ಲ ಬಗೆದನೆನಾಗಿ-ಕೊಲ್ಲು ವ ಉದ್ದೇಶದಿಂದಲೇ. ಪ್ರವರ್ತಕನಲ್ಲನೇ ?=ಪ್ರೀತಿ 
ಬೆಳೆಸಿದವನಲ್ಲವೇ? ಭಾವಿಸಲು-ಯೋಚಿಸಿ ನೋಡಿದರೆ, ಎಲ್ಲರೂ ಸರಿ ನಿನಗೆ-ನಿನಗೆ 
ಎಲ್ಲರೂ ಒಂದೇ, 


ಹರಿಭಕ್ತಿಸಾರ ೧೦೯ 


ಎ೩೯ 


`೪೦ 


೪೧ 


೧೧೦ 


ಮಗನ ಕೊಂದವನಾಳುವಂತಾ 

ಸುಗಣೆಯರು ಹದಿನಾರು ಸಾವಿರ 

ಸೊಗಸುಗಾತಿಯರವರ ಮೋಹದ ಬಲೆಗೆ ವಿಟನಾಗಿ 

ಬಗೆಬಗೆಯ ರತಿಕಲೆಗಳಲಿ ಕೂ 

ರುಗರ ನಾಟಿಸಿ ಮೆರೆದು ನೀನೀ 

ಜಗಕೆ ಪಾವನನಾದೆ ರಕ್ಷಿಸು ನಮ್ಮನನವರತ |೩೯॥ 


ಏನು ಮಾಡಿದರೇನು ಕರ್ಮವ 

ನೀನೊಲಿಯದಿನ್ನಿ ಲ್ಲವಿದಕನು 

ಮಾನವುಂಬೇ ಭ್ರಮರಕೀಟನ್ಯಾಯದಂದದಲಿ 

ನೀನೊಲಿಯೆ ತೃಣ ಪರ್ವತವು ಪುಸಿ 

ಯೇನು ನೀ ಪತಿಕರಿಸೆ ಬಳಿಕ 

ನ್ನೇನು ಚಿಂತಿಸಲೇಕೆ ರಕ್ಷಿಸು ನಮ್ಮನನವರತ | ೪೦ || 


ಎಷ್ಟು ಮಾಡಲು ಮುನ್ನ ತಾ ಪಡೆ 

ವಷ್ಟೆಯೆಂಬುದ ಲೋಕದೊಳು ಮತಿ 

ಗೆಟ್ಟ ಮಾನವರಾಡುತಿಹರಾ ಮಾತದಂತಿರಲಿ 

ಪಟ್ಟವಾರಿಂದಾಯ್ತು ಧ್ರುವನಿಗೆ 

ಕೊಟ್ಟ ವರ ತಪ್ಪಿತೆ ಕುಚೀಲನಿ 

ಗಿಷ್ಟ ಬಾಂಧವ ನೀನು ರಕ್ಷಿಸು ನಮ್ಮನನವರತ | ೪೧॥ 


ಮಗನ ಕೊಂದಂ-ನರಕಾಸುರನನ್ನು ಕೊಂದು (ವಿಷ್ಣುವು ವರಾಹಾವತಾರ ತಾಳಿದಾಗ 


'ಅವನ ಬೆವರಿನ ಒಂದು ಹನಿಯು ಭೂಮಿಯಲ್ಲಿ ಬಿದ್ದು ನರಕಾಸುರನ ಜನನವಾಯಿತು), 


ಸುಗುಣೆಯರು-ಎಸೊಗಸುಗಾರ್ತಿಯರು. ಕೂರುಗುರ-ಹೆರಿತವಾದ ಉಗುರನ್ನು, 


ಭ್ರ) ಮರಕೀಟಿನ್ಯಾಯ-=ದುಂಬಿಯು ಕ್ರಿಮಿಯನ್ನು ತನ್ನ ಗೂಡಿನಲ್ಲಿಟ್ಟು ಗುಂಯ್‌ 
ಎಂದು ಶಬ್ದ ಮಾಡುತ್ತ ಅದರ ಸುತ್ತ ಸುತ್ತುತ್ತದೆ. ಕೆಲವು ದಿನಗಳಲ್ಲಿ ಕ್ರಿಮಿಯು 
ದುಂಬಿಯಾಗಿಬಿಡುತ್ತದೆ. ತೃಣ-ಹುಲ್ಲು ಸಹ. ಪೆತಿಕರಿಸೆ- ಅನುಗ್ರಹ ಮಾಡಿದರೆ 
(ದುಂಬಿಯು ಕೀಟವನ್ನು ದುಂಬಿಯನ್ನು ಮಾಡಿದ ಹಾಗೆ ನೀನು ಹುಲ್ಲು ಕಡ್ಡಿಯನ್ನು 
ಪರ್ವತವನ್ನಾಗಿ ಮಾಡಬಲ್ಲೆ). 


ಮುನ್ನ ಹಿಂದೆ (ಹಿಂದಿನ ಜನ್ಮದಲ್ಲಿ). ಮತಿಗೆಟ್ಟ ಮಾನವರಂ-ಬುದ್ದಿ ಇಲ್ಲದೆ ಜನರು 
(ದೇವರ ಅನುಗ್ರಹವಾದರೆ ಎಲ್ಲವೂ ಸಾಧ್ಯ ಎಂದು ಪದ್ಮದ ಭಾವ), 


ಜನಪ್ರಿಯ ಕನಕ ಸಂಪುಟ 


ತನ್ನ ದೇಹಾತುರದಲಡನಿಯೊ 

'ಲನ್ಯರನು ಸಂಹರಿಸುತಿರುತಿರೆ 

ನಿನ್ನ ನಾಮದೊಳಧಿಕವೆರಡಕ್ಷರವ ಬಣ್ಣಿ ಸುತ 

ಧನ್ಯನಾದನು ಮುನಿಕುಲದ ಸಂ 

ಪನ್ನನಾದನು ನೀನೊಲಿದ ಬಳಿ 

ಕೆನ್ನು ಪಾತಕವುಂಟಿ ರಕ್ಷಿಸು ನಮ್ಮನನವರತ | ೪೨ || 


ನಿನ್ನ ಸತಿಗಳುಪಿದ ದುರಾತ ನ 

ಜೆನ್ನಿ ನಲಿ ಬಂದವನ ಜೂ 

ಮನ್ನಿ ಸಿದ ಕಾರಣ ದಯಾಪರಮೂರ್ತಿಯೆಂದೆನುತ 

ನಿನ್ನ "ಭಜಿಸಿದ ಜಬ ರಿ 

ಗಿನ್ನು ಇಹಪರವುಂಟು ಸ ದ್ಗುಣ 

ರನ್ನ 'ಸಿರಿಸಂಪನ್ನ ರಕ್ಷಿಸು ನಮ ಒನನವರತ || ೪೩ | 


ವೀರರಾವಣನೊಡನೆ ಹೋರಿದ 

ವೀರರಗ್ಗ ದ ಕನಿಗಳವರೊಳು 

ಮಾರುತನ ಮಗನೇನು ಧನ್ಯನೊ ಬ ಬ್ರಿ ಹ್ಮಪಟ್ಟದಲಿ 

ಸೇರಿಸಿದೆ ನಿನ್ನ ಂತೆ ಕೊಡುವ ಉ 

ದಾರಿ ಯಾವನು ತ್ರಿಜಗದೊಳಗಾ 

ಕಾರಣದಿ ನಂಬಿದೆನು ರಕ್ಷಿಸು ನಮ್ಮನನವರತ | ೪೪ | 


ಶಿವಶಿವಾ ನೀ ಮಾಡಿದುಪಕಾ 

ರವನು ಮರೆತವರುಂಟಿ ಪಾಹದಿ 
ನವೆದಜಾಮಿಳಗೊಲಿದು ಪ್ರಾಣವಿಯೋಗಕಾಲದಲಿ 
ಜವನವರ ಕಯ್ಲೊ ಪ್ರಿಸಡೆ ಕಾ 


 ಯ್ಲವನು ನೀ ಮಾಧವನು ಮಿಕ್ಕಾ 


ದವರಿಗುಂಟೇ ಕರುಣ ರಕ್ಷಿಸು ನಮ್ಮನನವರತ ೪೫ | 


ದೇಹಾತುರದಲಿ-ದೇಹದ ಸೋಸಣೆಗಾಗಿ, ಅನ್ಯ ರನ್ನ ಇತರರನ್ನು, ಅಧಿಕನೆರಡಕ್ಷರನ 
ಬಣ್ಣಿ ಸುತಾಶ್ರೇಷ್ಠವಾದ «ರಾಮ? ಎನ್ನುವ ಎರೆಡು ಅಕ್ಷರಗಳನ್ನು ಜಪಿಸುತ್ತ. ಮುನಿ 
ಕುಲದ ಸಂನನ್ನ ನಾದನು-ಮುನಿಗಳಲ್ಲಿ ಶ್ರೇಷ್ಠ ನಾದನು (ವಾಲ್ಮಿ ಕಿ). 

ನಿನ್ನ ಸತಿಗಳುನಿದ ದುರಾತ್ಮ ನ-ಸೀತೆಯನ್ನು ಬಯಸಿದ ರಚನ ಬೆನ್ನಿ ನಲಿ 
ಬಂದವನ-ತಮ್ಮುನ (ವಿಭೀಷಣನನ್ನು )* 

ಮಾರುತನ ಮಗ-ಹನುಮೆಂತ, 

ಪಾಪದಿನವೆದಜಾಮಿಳ-ಇಡೀ ಜೀವಮಾನದಲ್ಲಿ ಪಾಪಗಳನ್ನೆ ಮಾಡಿದೆ ಅಜಾಮಿಳ, 
(ಸಾಯುವ ಕಾಲದಲ್ಲಿ ತನ್ನ ಮಗ ನಾರಾಯಣನ "ಹೆಸರನ್ನು ಕರೆದುದರಿಂದ 
ಶಿ "ಮನ್ನಾ ರಾಯಣನು ಅತನಿಗೆ ಸದ ತಿಯನ್ನು ಕೊಟಿ ನು). ond ಯೆಮು, 


'ಹರಿಭಕಿಸಾರ 


೪೬ 


೪೭ 


೪೮ 


೧೧೨ 


ಹೆತ್ತ ಮಗಳನು ಮದುವೆಯಾದವ 

ನುತ್ತಮನು ಗುರುಪತ್ನಿಗಳುಪಿದ 

ಚಿತ್ತಜನು ಮಾವನ ಕೃತಫ್ನನು ನಿನಗೆ ಮೈದುನನು 

ಹೊತ್ತು ತಪ್ಪಿಸಿ ಕಾಮದಲಿ ಮುನಿ 

ಪೋತ್ತಮನ ಮಡದಿಯನು ನೆರೆದವ 

ಗಿತ್ತೆ ಕೈವಲ್ಯವನು ರಕ್ಷಿಸು ನಮ್ಮನನವರತ | ೪೬ | 


ಇಲ್ಲಿಹನು ಅಲ್ಲಿಲ್ಲವೆಂಬೀ 

ಸೊಲ್ಲು ಸಲ್ಲದು ಹೊರಗೊಳಗೆ ನೀ 

ನಲ್ಲದಿಲ್ಲನ್ಯತ್ರ ವೆಂಬುದನೆಲ್ಲ ಕೆಲಕೆಲವರು 

ಬಲ್ಲರಿಳೆಯೊಳು ಭಾಗವತರಾ 

ದೆಲ್ಲರಿಗೆ ವಂದಿಸದ ಕುಜನರಿ 

ಗಿಲ್ಲ ಸದ್ಗತಿ ನೋಡು ರಕ್ಷಿಸು ನಮ್ಮನನವರತ | ೪೭ | 


ಸಿರಿಯ ಸಂಪತ್ತಿನಲಿ ನೀ ಮೈ 

ಮರೆದು ಮದಗರ್ವದಲಿ ದೀನರ 

ಕರುಣದಿಂದೀಕ್ಷಿಸದೆ ಕಡೆಗಣ್ಣಿಂದ ನೋಡುವರೆ 

ಹರ ಹರ ಅನಾಥರನು ಪಾಲಿಸಿ 

ವರವ ಕೊಡುವ ಉದಾರಿಯೆಂಬೀ 

ಬಿರುದ ಬಿಡುವರೇ ತಂಜೆ ರಕ್ಷಿಸು ನಮ್ಮನನವರತ | ೪೮ || 


ಹೆತ್ತಮಗಳನ್ನು ಮದುನೆಯಾದವನು-ತೆನ್ನ ಮಗಳಾದ ಸರಸ್ವತಿಯನ್ನು ಮದುವೆಯಾದ 
ಬ್ರಹ್ಮ. ಗುರುಪತ್ತಿಗೆ ಅಳುಪಿದ ಚಿತ್ತಜನು ಮಾವನ ಕೃತಘ್ಯನುಎಗುರುವಾದ 
ಬೃಹಸ್ಪತಿಯ ಹೆಂಡತಿಯಾದ ತಾರೆಯನ್ನು ಕಾಮಿಸಿದ ಚಂದ್ರನು ಇವನು ದಕ್ಷ 
ಬ್ರಹ್ಮನ ಅಳಿಯ, ದಕ್ಷಬ್ರಹ್ಮನ ೨೭ ಮಂದಿ ಪುತ್ರಿ ಯರನ್ನು ಮಡುವೆಯಾದರೂ 
ರೋಹಿಣಿಯೊಬ್ಬಳನೆ € ಪ್ರೀತಿಸಿದ. ಅದರಿಂದ ಮಾನನಗೆ ಕ ತಘ.- ಹೊತ್ತು 

ತಪ್ಪಿಸಿ ಕಾಮದಲಿ ಮುನಿಸೋತ್ತ ಮನ ಮಡದಿಯನು ನೆರೆಡವಗಿತ್ತಿ ಥೃನಲ್ಯ ವನು3್‌ 
ಗೌಕವಂ ವಡಿನಿಯ ಹೆಂಡತಿ ಅಹಲೈ ಯನ್ನು ಕಾಮಿಸಿ ಹೊತ್ತು ತಪ್ಪಿ ಸಿ ಬಂದ ಇಂದ 

ವಿಗೆ ಶೆ ಶ್ರೇಷ್ಠ ಪದನಿಯನು ಸಶಕ್ತ (ಭಕ್ತ ರು ಪಾಪಕೆಲಸಗಳನ್ನು ಮಾಡಿದರಸ. 
ಭಗವಂತನು ಕ್ಷವಿಂಸಿ ಉದ್ದೆ ರಿಸುತ್ತಾನೆ.) 

ನಲವತ್ತೇಳನೆಯ ಪದ್ಮ ದಿಂದ ಒಂದುನೂರ ಒಂಡೆನೆಯ ಪದೆ ದವರೆಗೆ ಕನಕದಾಸರು 
ನುನುಷ್ಕನ ನಿಸ್ಸ್ಥಹಾಯಕತೆ, ಮನುಷ್ಯ ತಾಯಿಯ ಹೊಟ್ಟೆ ಯಲ್ಲಿ ಮಾಂಸರಕ್ತಗಳ 
ಮಧ್ಯೆ ಇದ್ದು ಹೊರಕ್ಕೆ ಬಂದದ್ದು, ದೇಹದ ನಶ್ವರತೆ, ಭಗವಂತನ ಕರುಣೆ, ಅವನ 
ಶಕ್ತಿ, ಮನುಷ್ಯ ಬಹಿರಾ ಚರಣೆಗೆ ಪ್ರಾಮುಖ್ಯತೆ ಕೊಡದೆ ಭಗವಂತನಲ್ಲಿ ಮನಸ್ಸನ್ನು 

ನಿಲ್ಲಿಸುವ ಅಗತ್ಯ ಇವನ್ನು ವಿವರಿಸುತ್ತಾರೆ. 

ಇಲ್ಲನ್ಯತ್ರ-ಬೇರೆ ಸತ್ಯವಾದ ಮಾತಿಲ್ಲ. ಕುಜನರುಎಕೆಟ್ಟಿ ವರು, 

ಸಿರಿಯ ಸಂಪತ್ತಿನಲಿ-ಎಲಕ್ಷ್ಮೀಲೋಲನಾಗಿ, 


೮ 


ಜನಪ್ರಿಯ ಕನಕ ಸಂಪುಟ 


೪೯ 


೫೦ 


ದೀನನಾನು ಸಮಸ್ತ ಲೋಕಕೆ 

ದಾನಿ ನೀನು ವಿಚಾರಿಸಲು ಮತಿ 

ಹೀನ ನಾನು ಮಹಾಮಹಿಮ ಕೈವಲ್ಯ ಪತಿ ನೀನು 

ಏನ ಬಲ್ಲೆನು ನಾನು ನೆಕಿ ಸು 

ಜ್ಞಾನಮೂರುತಿ ನೀನು ನಿನ್ನ ಸ 

ಮಾನರುಂಟೀ ದೇವ ರಕ್ಷಿಸು "ನಮ್ಮ ನವರತ lve 


ತರಳತನದಲಿ ಕೆಲವು ದಿನದುರು 

ಭರದ ಗರ್ವದಿ ಕೆಲವು ದಿನ ಮ್ಬೆ 

ಮರೆದು ನಿಮ್ಮಡಿ ಡಿಗೆರಗದಾದಿನು 'ನಿಸಯಕೇಳಿಯಲಿ 

ಸಾಗಿ ಕಾಮಾ 

ತುರದಿ ಪರಧನ ಪರಸತಿಗೆ ಮನ | 
ಹರಿದ ಪಾಪವ ಕಳೆದು ರಕ್ಷಿಸು ನಮ್ಮನನವರತ || ೫೦ || 


ಮರೆಜಿನಭ್ಯುದಯದಲಿ ನಿಮ್ಮನು 

ಮರೆಯೆನಾಪತ್ತಿನಲಿ ಪೊರೆಯೆಂ 

ದೊರೆಯುವೆನು ಮನನೇಕ ಭಾವದೊಳಿಲ್ಲ ನಿಮ್ಮಡಿಯ 

ಮರೆದು ಬಾಹಿರನಾದವನ ನೀ 

ಮರೆವರೇ ಹಸು ತನ್ನ ಕಂದನ ; 
ಮರೆವುದೇ ಮಮತೆಯಲಿ ರಕ್ಷಿಸು ನಮ್ಮನನವರತ :॥೫೧॥ 


ಧಾರಿಣಿಗೆ ವರ ಚಕ್ರವರ್ತಿಗ 
ಳಾರು ಮಂದಿ ನೃ ಪಾಲ ಹದಿ 
ನಾರು. ಟು ಧರಣಿಯನು ಮುನ್ನಾ ತೆ ನೃ ನಕಿನಿಕೋ 


ಕೈ ವಲ್ಕಪತಿ-ನೋಕ್ಷನನ್ನು ಕೊಡುವವನು. 


ತರಳತನದಲಿ-ಹುಡುಗಾಟಕೆಯಲ್ಲಿ, ಉರುಭರದ-ಯಾೌ ವನದ, ವಿಷಯ ಕೇಳಿಯಲ್ಲಿ 
ದೇಹದ ಸುಖದಲ್ಲಿ, ನರಕ ಭಾಜನನಾಗಿ-ನರಕಕ್ಕೆ ಹೋಗಲು ಯೋಗ್ಯನಾಗಿ, 


ಅಭ್ಯುದಯದಲಿ-ಸುಖದಲ್ಲಿ, ಮೇಲೇರುತ್ತಿದ್ದಾಗ, ಸೊಕಿ- ಕಾಪಾಡು. ಏಕಭಾವ 


೫೧ 

| ದೊಳೆಲ್ಲ-ಒಂದೇ ಸ್ಥಿತಿಯಲ್ಲಿಲ್ಲ, ಮರೆದು "ಬಾಹಿರನಾದನನ-ನಿಮ್ಮ ನ್ನು ಮರೆತು 
ದುಷ್ಟ ನಾದವನನ್ನು, 

ಹರಿಭಕ್ತಿಸಾರ ೧೧ಕ್ಕಿ 


೮ 


೫೨ 


ಜಸ್ಸಿ 


೫೪ 


೧೧೪ 


ವೀರರನು ಮೆಚ್ಚಿ ದಳೆ ಧರಣಿ 
ನಾರಿ ಬಹು ಮೋಹದೊಳು ನಿನ್ನನು | 
ಸೇರಿಯೋಲಯಿಸುವಳು ರಕ್ಷಿಸು ನಮ್ಮನನವರತ | ೫೨ || 


ಭಾರಕರ್ತನು ನೀನು ಬಹು ಸಂ 

ಸಾರಿಯೆಂಬುದ ನಿಗಮತತಿ ಕೈ 

ವಾರಿಸುತ್ತಿದೆ ದಿವಿಜಮನುಜಭುಜಂಗದೊಳಗಿನ್ನು 

ಆರಿಗುಂಟು ಸ್ವತಂತ್ರ ನಿನ್ನಂ 

ತಾರು ಮುಕ್ತಿಯನೀವ ಸದ್ದುರು 

ವಾರು ಜಗದಧ್ಯಕ್ಷ ರಕ್ಷಿಸು ನಮ್ಮನನವರತ ॥ ೫೩ | 


ಗತಿವಿಹೀನರಿಗಾರು ನೀನೇ 

ಗತಿಕಣಾ ಸತಿಕರಿಸಿಕೊಡು ಸ 

ದೃತಿಯ ನೀನೆಲೆ ದೇವ ನಿನಗಪರಾಧಿ ನಾನಲ್ಲ 

ಶ್ರುತಿವಚನವಾಡುವುದು ಶರಣಾ 

ಗತರ ಸೇವಕನೆಂದು ನಿನ್ನನು 

ಮತವಿಡಿದು ನಂಬಿದೆನು ರಕ್ಷಿಸು ನಮ್ಮನನವರತ | ೫೪ || 


ಈಗಲೋ ಈ ದೇಹನಿನ್ನಾ್ಯ 
ವಾಗಲೋ ನಿಜವಿಲ್ಲವೆಂಬುದ 
ನೀಗ ತಿಳಿಯದೆ ಮಡದಿ ಮನೆ ಮನೆವಾರ್ತೆಯೆಂದೆಂಬ 


ಧಾರಿಣಿಗೆ-ಭೂಮಿಗೆ, (ಅರುಮಂದಿ ಚಕ್ರವರ್ತಿಗಳು-ನಳ್ಕ ಹರಿಶ್ಚಂದ್ರ, ಪುರುಕುತ್ತ್ಯ 
ಪ್ರರೂರವಸ್‌, ಸಗರ, ಕಾರ್ತವೀರ್ಯ). ಧೆರಣಿಯನಂ ಮುನ್ನಾಳ್ಮ ನೃಪರೆನಿಕೋ- 
ಇವರಲ್ಲದೆ ಹಿಂದೆ ಅಳಿದ ರಾಜರು ಎಷ್ಟು ಮಂದಿಯೋ! ಬಹುನೋಹದೊಳು ನಿನ್ನನು 
ಸೇರಿಯೋಲಯಿಸುವಳು-ಯಾವ ಮನುಷ್ಯ ಮಾತ್ರೆನನ್ನು ಮೆಚ್ಚದೆ, ಸ್ಥಿರವಾಗಿ 
ನಿನ್ನನೇ ಮೆಚ್ಚಿ ಅಶ್ರಯ ಬಯಸಿದ್ದಾಳೆ. 


ಭಾರಕರ್ತನು-ಹೊಣೆಹೊತ್ತ ವನು, ಬಹುಸಂಸಾರಿ-ಜಗತ್ತೆ ಲ್ಲ ನಿನ್ನ ಸಂಸಾರ, 
ನಿಗಮತತಿ ಕೈವಾರಿಸುತ್ತಿ ದೆ:ವೇದಗಳು ಹೊಗಳುತ್ತಿವೆ, ದಿವಿಜಮನುಜಭುಜಂಗ- 
ದೇವತೆಗಳು, ಮನುಷ್ಯರು, ನಾಗರು. ಜಗದಧ್ಯ ಕ್ಷ-ಜಗತ್ತಿಗೇ ಪ್ರಭು, ಜಗತ್ತನ್ನು 
ನಡೆಸಿಕೊಂಡು ಹೋಗುವವನು. 


ಪತಿಕರಿಸಿ-ದಯೆತೋರಿ. ಶ್ರುತಿನಚನ-ವೇದಗಳ ವಾಣಿ. ಮತವಿಡಿದುಎಮನಸ್ಸಿಟ್ಟು, 


ಜನಪ್ರಿಯ ಕನಕ ಸಂಪುಟ 


೫೬ 


_ ರಾಗಲೋಭದಿ ಮುಳುಗಿ ಮುಂದಣ 


ತಾಗುಬಾಗುಗಳರಿಯೆ ನಿನ್ನ ಸ 
ಮಾಗಮವ ಬಯಸುನೆನು ರಕ್ಷಿಸು ನಮ್ಮನನವರತ | ೫೫ || 


ಮಾಂಸ ರಕ್ತದ ಮಡುನಿನಲಿ ನವ 

ಮಾಸ ಜನನಿಯ ಜಠರದೊಳಗಿರು 

ವಾ ಸಮಯದಲಿ ವೃತ್ತಿಯನು ಕಲ್ಪಿಸಿದ ಪ್ರಭುವಾರು 

ನೀ ಸಲಹಿದವನಲ್ಲವೇ ಕರು 

ಣಾಸಮುದ್ರನು ನೀನಿರಲು ಕಮ 

ಲಾಸನನ ಹಂಗೇಕೆ ರಕ್ಷಿಸು ನಮ್ಮನನವರತ | ೫೬ || 


ಬಲು ಮೃಗವು ಮರೆಪಕ್ಷಿ ಕೀಟಿಕ 
ಜಲಜರೌಘದಿ ಜನಿಸಿಡೆನು ಕೋ 
ಟಲೆಗೊಳಿಸಬೇಡಕಟಿ ಮಾನವನಾದ ಬಳಿಕಿನ್ನು 


ಕೊಲಿಸದಿರು ಯಮನಿಂದ ಮುರಹರ 


ಒಲಿದು ನಿನ್ನನು ಭಜಿಸುವವರಿಗೆ 
ಕೊಲೆಗೆ ಕಾರಣವೇನು ರಕ್ಷಿಸು ನಮ್ಮನನವರತ | | ೫೭ | 


ಪಂಚಭೂತದ ಕಾಯದೊಳು ನೀ 
ವಂಚಿಸದೆಯಿರುತಿರಲು ಪೂರ್ವದ 
ಸಂಚಿತದ ಫಲನೆನ್ನ ಲೇಕಿದು ಮರುಳತನದಿಂದ 


ಮನೆನಾರ್ತೆ-ಮನೆಗೆಲಸ, ರಾಗಲೋಭದಿ-ರಾಗ, ಆಸೆ ಇವುಗಳಿಂದ, ನ್ಯಾನೋಹೆ 
ದಿಂದೆ, ತಾಗುಬಾಗುಗಳರಿಯೆಕೆಸ್ಟ ನಷ್ಟಗಳನ್ನು ನಾನು ತಿಳಿದಿಲ್ಲ. ಸಮಾಗಮನೆ-ಎ 
ಸೇರುವುದನ್ನು, 


೯ 


ವೃತ್ತಿಯನು ಕಲ್ಪಿಸಿದ ಪ್ರಭುವಾರು?-ನನ್ನ ಯೋಗಕ್ಷೇಮವನ್ನು ನೋಡಿಕೊಂಡ 
ಸ್ವಾಮಿಯು ಯಾರು? (ನೀನೇ ಅಲ್ಲವೇ). ಕನುಲಾಸನನ-ಬ್ರ ಹ್ಮನ, 


ಜಲಚರ-ಮಿಾನಿನಂತೆ ನೀರಿನಲ್ಲಿ ವಾಸಮಾಡುನ ಪ್ರಾಣಿ. ಔಫದಿ-ಸಮೂಕ್‌, 
ಕೋಟಲೆ-ತೊಂದಕೆ, ಕಸ್ಟ. ಮುರಹರ-ಮುರನನ್ನು ಕೊಂದವನು (ನರಿರನು ನರ 
ಸುರನ ಪರಿವಾರದಲಿದ ಒಬ, ಠಾಕ್ಟೆನ, (ಕೃಷ್ಣ ನು ಅನನನ್ನು ಕೊಂದನು), 

ಇಇ w ೨4 ಶ್ರಿ 


ಹರಿಭಕ್ತಿಸಾರ ೧೫ 


೫೭ 


೫೯ 


೬೦ 


ಮಿಂಚುವವರಿನ್ನುಂಟಿ ತಿಳಿಯೆ ಪ್ರ 
ಪಂಚನೆಲ್ಲಕೆ ತಪ್ಪಿ ದವ ನೀ 
TS Sd ಷ್ಟ ರಕ್ಷಿಸು ನಮ್ಮ; ನನವರತ | ೫೮ || 


ಹಲವು ಕರ್ಮಗಳಿಂದ ಮೂತ್ರದೆ 

ಬಿಲಗಳಲಿ ಸಂಚರಿಸಿ ಪದವಿಯ 

ಫಲವ ಕಾಣದೆ ಹೊಲಬುದಪ್ಪಿದೆನೆನ್ನ ದೇಹೆದಲಿ 

ಒಲಿದು ಫೀನಿಕೆ ನಿನ್ನ ಸಲುಗೆಯ 

ಒಲುಮೆಯಲಿ ಬರಸೆಳೆವೆ ಮುಕುತಿಯ ' 
ಅಲನೆಯನೆ ತಳುವಿಲ್ಲ ರಕ್ಷಿಸು ನನ್ಮುನನವರತ | ೫೯ | 


ಎತ್ತಿದೆನು ನಾನಾ ಶರೀರವ 

ಹೊತ್ತು ಹೊತ್ತಲಸಿದೆನು ಸಲೆ ಜೇ 

ಸತ್ತು ನಿನ್ನಯ ಪದವ ಕಾಣದೆ ತೊಳಲಿ ಬಳಲಿಜಿನು 

ಸತ್ತು ಹುಟ್ಟುವ ಹುಟ್ಟಿ ಹಿಂಗುವ 

ಸುತ್ತ ತೊಡಕನು ಮಾಣಿಸೆಕೆ ಪುರು 

ಸೋತ್ತಮನೆ ಮನವೊಲಿದು ರಕ್ಷಿಸು ನಮ್ಮನನವರತ Huo! 


ಇಂದು ಈ ಜನ್ಮದಲಿ ನೀನೇ 
ಬಂಧು ಹಿಂದಣ ಜನ್ಮದಲಿ ಬಳಿ 
ಸಂದು ಮುಂದಣ ಜನ್ಮಕಧಿಸತಿಯಾಗಿ ಇರುತಿರಲು 


ಪಂಚಭೂತದ ಕಾಯದೊಳು-ಭೂಮ್ಮಿ ಅಗ್ನಿ, ನೀರು, ವಾಯು, ಆಕಾಶ ಈ ಪಂಚ 
ಭೂತಗಳಿಂದ ಅಗಿರುವ ದೇಹದಲ್ಲಿ, ವಂಚಿಸದೊತಪ್ಪದೆ. ಪೂರ್ವಸಂಚಿತದ ಫಲನೆನ್ನ 
ಲೇಕಿದು?2ಈ ಶರೀರವು ನಾನು ಮಾಡಿದುದರ ಫಲ ಎಂದು ಏಕೆ ಹೇಳಬೇಕು? 
(ಅದು ನಿನ್ನ ಅನುಗ್ರಹದಿಂದ ಬಂದದ್ದು). ಮಿಂಚುವವರು-ಅಹಂಕಾರದಿಂದ 
ಮೆರೆಯುವವರು. ಪ್ರ ಮುಚನೆಲ್ಲ ಕೆ ತಪ್ಪಿದನ-ಪ್ರಪಂಚವನ್ನು ಖಾರಿದವನು. ಕೊಂಚ 
ಗಾರನೆ-ಸಣ್ಣ ವನೆ? ಸಾಮಾನ್ಯ ನೆ? 

ಪದವಿಯ ಫಲನ ಕಾಣದೆ-ಒಳ್ಳೆಯ ಫಲವನ್ನು ಕಾಣದೆ. ಹೊಲಬು ತಪ್ಪಿದೆನ:- 
ದಾರಿತಪ್ಪಿದೆನು, ತಳುನಿಲ್ಲ-ತಡವಾಗುವುದಿಲ್ಲ (ಮುಕ್ತಿಯನ್ನು ಪಡೆಯುವುದರಲ್ಲಿ 
ತಡವಾಗುವುದಿಲ್ಲ. ) 


ಅಲಸಿದೆನು-ಕಷ್ಟ ಸೈ ಪಟ್ಟೆ ನು, ಆಯಾಸಗೊಂಡೆನು. ಮಾಣಿಸು-ಪರಿಹರಿಸು (ಸಾಯು 
ವುದು. ಹುಟ್ಟು ವುದು ಮತ್ತು ಸಾಯುವುದು ಹೀಗೆ ಕೊನೆ ಇಲ್ಲದ ತೊಡಕಿನಿಂದ 


ಪಾರು ಸ ತ ) 


೧೧ಶ॥ 


ಜನಪ್ರಿಯ ಕನಕ ಸಂಪುಟ 


೬7 


೬೨ 


೬೩ 


೬೪ 


ಎಂದಿಗೂ ತನಗಿಲ್ಲ ತನುಸಂ 
ಬಂಧ ನಿನ್ನದು ಎನಗೆ ನೀ ಗತಿ 
ಯೆಂದು ಬಿನ್ನವಿಸಿದೆನು ರಕ್ಷಿಸು ನಮ್ಮನನವರತ | ೬೧ | 


ಗಣನೆಯಿಲ್ಲದ ಜನನಿಯರು ಮೊಲೆ 

ಯುಣಿಸಲಾ ಪಯಬಿಂದುಗಳನದ 

ನೆಣಿಸಲಳನೇ ಸಸ್ತಸಾಗರಕಥಧಿಕವೆನಿಸಿಹುದು 

ಬಣಗು ಕಮಲಜನದಕೆ ತಾನೇ 

'ಮಣೆಯಗಾರನು ಈತ ಮಾಡಿದ 

ಕುಣಿಕೆಗಳ ನೀ ಬಿಡಿಸಿ ರಕ್ಷಿಸು ನಮ್ಮನನಸರತ | ೬೨ | 


ಲೇಸಕಾಣೆನು ಜನನಮರಣದಿ 

ಗಾಸಿಯಾದೆನು ನೊಂಜಿನಕಬಾ 

ಲೇಸೆನಿಸಿ ನೋಡಲು ಪರಾಪರವಸ್ತು ನೀನಾಗಿ 

ನೀ ಸಲಹುವವನಲ್ಲವೇ ಕರು 

ಣಾಸಮುದ್ರನು ನೀನಿರಲು ಕಮ 

ಲಾಸನನ ಹಂಗೇನು ರಕ್ಷಿಸು ನಮ್ಮನನವರತ ನತ್ತ | ೬೩॥ 


ಕಾಪುರಷರೈದಾರು ಮಂದಿ ಸ 
'ವಿಶಾಪದಲಿ ಕಾಡುವರು ಎನ್ನನು 


ನೀ ಸರಾಮರಿಸದೆ ಪರಾಕಾಗಿಹುದು ಲೇಸಲ್ಲ 


ಶ್ರೀ ಪದಾಬ್ದದ ಸೇವೆಯಲಿ ಕೆಕೆ : 
ಪಾಸವನು ಪರಿಹರಿಸೆ ನೀ ನಿಜ 
ರೂಪಿನಲಿ ಬಂದೊಲಿದು ರಕ್ಷಿಸು ನಮ್ಮನನವ:ತ | | ೬೪ || 


ತನುಸಂಬಂಧ ತನಗಿಲ್ಲ ನಿನ್ನದ'-ಈ ದೇಹಕ್ಕೂ ನನಗೂ ಸಂಬಂಧವಿಲ್ಲ, ಅಸರ 

ಒಡೆಯ ನೀನೇ, ದೇಹ ನಿನಗೆ ಸೇರಿದುದು. 

ಗಣನೆಯಿಲ್ಲದ ಜನೆನಿಯರು-(ಹಿಂದಿನ ಹಲವು ಜನ್ಮಗಳಲ್ಲಿ) ಲೆಖ್ಬಪಿ ಬ್ಲ ದಷ್ಟು ಮುಂದಿ 

ತಾಯಿಯರು,;ಸಯಬಿಂದು-ಹಾಲಿನ ಹನಿಗಳು, ಆಳನೇಎಸಾಧ್ಯನೇ, ಬಣಗು ಅಲ್ಪ 

ಕ್ಷುದ್ರ, ಮಂಣೆಯೆಗಾರ-ಹೊಣೆಗಾರ (ಆಧಿಕಾರಿ). 

ಲೇಸ-ಒಳ್ಳೆಯದನ್ನು, ಪರಾಪರನಸ್ತು-ಶರಾಕೃರನ:ತ್ತಿ, ಅತ್ಯಂತ ಪವಿತೈ ವಸ್ತು, 

ದಿವ್ಯನಸು. ಕಮುಲಾಸನ-ಬ್ರಹ್ಮ, 

ಕಾಪುರುಷರು-(ಕಾಮ್ಮು ಕ್ರೋಧ, ಲೋಭ ಮೊದಲಾದ) ಕೆಬ್ಬಿ ಜನ, ಪರಾನುರಿಸಡೆ 

ಪರಾಕಾಗಿಹುದ:- ೪ಲಕ್ಷೆ,ದಿಂದ ಇರುವುದು. ಶೀ ಪದಾಬ ಎಕಾಂತಿಯುಕ್ತವಾದ 
ಕಿ ಇ ಹ ~ 

ಪಾದಕಮಲಗಳು. 


ಹರಿಭಕ್ತಿಸಾರ ೧೧೬ 


ಐದು ತತ್ತ್ವಗಳಾದವೊಂದ 

ಕೈದು ಕಡೆಯಲಿ ತತ್ತ್ವವಿಪ್ಪ 

ತ್ರ್ಟೈದು ಕೂಡಿದ ತನುವಿನಲಿ ವಂಚಿಸದೆ ನೀನಿರಲು 
ಭೇದಿಸದೆ ಜೀವಾತ್ಮ ತಾ ಸಂ 

ಪಾದಿಸಿದ ಸಂಚಿತಸುಕರ್ಮವ 

ನಾದರಿಸಿ ಕಯ್ಗೊಂಡು ರಕ್ಷಿಸು ನಮ್ಮನನವರತ 


ಎಂಟು ಗೇಣಿನ ದೇಹ ರೋಮಗ 

ಳೆಂಟು ಕೋಟಿಯ ಕೀಲ್ಲಳೆರುವ 

ತ್ರೆಂಟು ಮಾಂಸಗಳಿಂದ ಮಾಡಿದ ಮನೆಯ ಮನನೊಲಿದು 
ನೆಂಟ ನೀನಿರ್ದಗಲಿದಡೆ ಒಣ | 

ಹೆಂಟೆಯಲಿ ಮುಚ್ಚುವರು ದೇಹದ 

ಲುಂಟಿ ಫಲ ಪುರುಷಾರ್ಥ ರಕ್ಷಿಸು ನಮ್ಮನೆನನರತ 


ಸ್ನಾನ ಸಂಧ್ಯಾ ಧ್ಯಾನ ಜಸ ತಸ 
ದಾನ ಧರ್ಮ ಪರೋಸಕಾರನಿ 


ರ್‌ ಹೀನಕರ್ಮದೊಳಿರುವೆನಲ್ಲದೆ ಬೇಕೆ ಗತಿಯುಂಟಿ 


೬೫ 


೬೬ 


೧೧೪ 


ಏನು ಮಾಡಿದಡೇನು ಮುಕ್ತಿ 
ಜ್ಞಾ ನವಿಲ್ಲದಡಿಲ್ಲ ಭಕ್ತಿಗೆ 
ನೀನೆ ಕಾರಣನಾಗಿ ರಕ್ಷಿಸು ನಮ್ಮನನವರತ 


ನೋಪನೆಂಬುದು ತನುವಿನಲಿ ಕೆಕೆ 
ಪಾಪ ಪಾತಕದಿಂದ ನರಕದ 
ಕೂಪದಲಿ ಮುಳುಗುವುದು ತಪ್ಪದು ಶಾಸ್ರ್ರಸಿದ್ಧವಲೆ 


| ೬೫ | 


| ೬೬ | 


॥೬೭॥ 


ಐದು ತತ್ವಗಳಾದುವೊಂದಕ್ಕೆ “ಒಂದೇ ಮೂಲ ವಸ್ತುವು ಅಗ್ನಿ, ಜಲ್ಮ ವಾಯ್ತು 
ಪೃಥ್ವಿ, ಆಕಾಶ ಮೊದಲಾದ ಐದು ತತ್ತ್ವಗಳಾಯಿತು. ಕಡೆಯಲಿ ತತ್ತ ನಿಪ್ಪತ್ತೈ ದು 
ಕೂಡಿದ ತನುವಿನಲಿ-ಕೆಡೆಯುಲ್ಲಿ ಇಪ್ಪತ್ತೈದು ತತ್ವ ಗಳಾಗಿ ಈ ದೇಹವಾಯಿತು. 
ಭೇದಿಸದೆ ಜೀನಾತ್ಮ ತಾ ಸಂಪಾದಿಸಿದೆ ಸಂಚಿತ ಸುಕರ್ಮವ-(ನೀನು ದೇಹದಲ್ಲಿ ಇರು 
ವಾಗ) ಜೀವಾತ್ಮನು ತಾನು ಗಳಿಸಿದ ಕರ್ಮದ ಫಲವನ್ನು ನಿವಾರಿಸಿಕೊಳ್ಳ ಲಾರನೆ ? 


ನೆಂಟ ನೀನಿರ್ದಗಲಿದಡೆ-ನೆಂಟನಾದ ನೀನು ಇರುವವರೆಗೆ ದೇಹಕ್ಕೆ ಮನ್ನಣೆ. ನೀನು 


ಹೊರಟುಹೋದ ಮೇಲೆ ಇದು ಕೆಲಸಕ್ಕೆ ಬಾರದ್ದು, 
೬೭ ಪಿಹೀನ-ಇನನು ಬಿಟ್ಟು, ಮುಕ್ತಿ ಜ್ಞಾನವಿಲ್ಲ ದಡಿಲ -ಜ್ಞಾನನಿಲಡೆ ನೋಕ್ಷೆನಿಲ. 
ಯ್ದ ಬೆ ಇವಿ 0 ೧ ೧೧ Nn ೧೨ ೧೧೨ 


ಜನಪ್ರಿಯ ಕನಕ. ಸಂಪುಟ 


೬೮ 


೬೯ 
೭0 


೬೧ 


ಕಾಪು ಮಾಡದೆ ಬಿಡನು ಯಮನು ನಿ 
ರಸರಾಧಿಯು ನೋಡಿ ಕೀರ್ತಿಕ 
ಲಾಪವನು ನೀ ಕಾಯ್ದು ರಕ್ಷಿಸು ನಮ್ಮನನವರತ | ೬೮ || 


ನಿನ್ನ ಸೂತ್ರಡೊಳಾಡುವುವು ಜೈ 

ತನ್ಯ ಸಚರಾಚರಗಳೆಲ್ಲವು ; 

ನಿನ್ನ ಸೂತ್ರವು ತಪ್ಪಿದರೆ ಮುಗ್ಗು ವುವು ಹೂಹೆಗಳು 

ಇನ್ನು ನಮಗೆ ಸ್ವತಂತ್ರ ವೆಲ್ಸಿಯ 

ದನ್ಯ' ಕರ್ಮ ಸುಕರ್ಮವೆಲ್ಲವ 

ನಿನ್ನದೆಂದೊಪ್ಪಿಸಿದೆ ರಕ್ಷಿಸು ನಮ್ಮನನವರತ 1೬೯| 


ಒಡೆಯ ನೀನೆಂದರಿತು ನಾನಿ 

ನ್ಹಡಿಯ ಭಜಿಸದೆ ದುರುಳನಾದೆನು 

ಮಡದಿಮಕ್ಕಳ ಮೋಹದಲಿ ಮನ ಸಲುಕುತಡಿಗಡಿಗೆ 

ಮಡದಿ ಯಾರೀ ಮಕ್ಕಳ್ಳಾರೀ 

ಒಡಲಿಗೊಡೆಯನು ನೀನು ನೀ ಕ್ಸ 

ವಿಡಿದು ಮುದದಲಿ ಬಿಡದೆ ರಕ್ಷಿಸು ನಮ್ಮನನವರತ || ೭೦ | 


ಪಂಟಿಸಿದಮದಮುಖರು ಕೆಲಕೆಲ 

ರುಂಟು ರಿಪುಗಳು ದಂಹಿಸುತ ಬಲು 

ಕಂಟಕದಿ ಕಾಡುವರು ಕಾಯ್ಕೆ ಕಲುಸಸಂಹಾರ 

ಬಂಟನಲ್ಲವೆ ನಾನು ದೀನರ 

ನಂಟನಲ್ಲವೆ ನೀನು ನಿನ್ನೊಳ ಸ 
ಗುಂಟೆ ನಿರ್ದಯ ನೋಡಿ ರಕ್ಷಿಸು ನಮ್ಮನನವರತ | ೭೧ ॥ 


ಶಾಸ್ತ್ರ ಸಿದ್ಧ ವಲೆ-ಹೀಗೆಂದು ಶಾಸ್ತ್ರವೇ ತೀರ್ಮಾನಿಸಿದೆ ರಾ ಫು-ಪೀಡಿಸದೆ. 


ಯಮನು ನಿರಪರಾಧಿಯ:=-ನನ್ನ ನ್ನು ಶಿಕ್ಷಿಸುತ್ತಾನೆಂದು ಯಮನನ್ನು ಆಕ್ಷೇಪಿಸು 
ವಂತಿಲ್ಲ, ಅನನ ತೆಪ್ಪ ಲ್ಲ. ಕೀರ್ತಿಕರಾಪನನು ನೀ ಕಾಯ್ದು ಇ(ಭಕ ನನ್ನು ಕ್ರೈ ಬಿಡ. 
ದಿಲ್ಲ ಎಂಬ) ನಿನ್ನ ನರಿಯನ್ನು ಕಾಪಾಡಿಕೊಂಡು, | 

ಮುಗ್ಗು ವುಪು-ಮೆಗ್ಗ ರಿಸುವುವು, Ss ಹೊಹೆಗಳು-ಗೊಂಚೆಗಳ್ಲು 
ಮುದೆದಲಿ-ಸಂತೋಸದಿಂದ, ಪ್ರೀತಿಯಿಂದೆ, | 
ಪಂಓಸಿದ-ಎದುರಿಸಿದ್ಕ್ದ| ವಿರೋಧಿಗಳಾದ, ಮದಮುಖರು-ಮದ, ಮಾತ್ಸರ್ಯ 
ಮೊದಲಾದನರು. ರಿಪುಗಳುಎಶತ್ತುಗಳು.  ದಂಟಿಸುತೆ-ದಂಡಿಸುತ್ತ, ಕಲುಷ 
ಸಂಹಾರ-ಪಾಪಗಳನ್ನು ನಾಶಮಾಡುವನನು, 


ಹಂಭಕ್ತಿ ಸಾರ ೧೧೯ 


೭೨, 


ಕಕ್ಕಿ 


೬೪ 


೧೨೦ 


ದಂಡಧರನುಪಟಳದಿ ಮಿಗೆ ಮುಂ 

ಕೊಂಡು ಮೊರೆಯುಗುವವರ ಕಾಣೆನು 

ಪುಂಡರೀಕೋದ, ವನ ಶಿರವನು ಕಡಿದು ತುಂಡಿಸಿದ 

ಖಂಡಸರಶುವು ರುದ್ರಭೂಮಿಯೊ 

ಳಂಡಲೆದು ಕಿರುಗುವನು ನೀನು 

ದ್ಹಂಡ ದೇವರ ದೇವ ರಕ್ಷಿಸು ನಮ್ಮನನವರತ ಸ ಎ 


ಶಕ್ತಿಯೆಂಬುದು ಮಾಯೆ ಮಾಯಾ 

ಶಕ್ತಿಯದು ತನುವಿನಲಿ ನೀ ನಿಜ 

ಮುಕ್ತಿದಾಯಕನಿನಲು ಸುಖದುಃಖಾದಿಗಳಿಗಾರು 

ಯುಕ್ತಿಯೊಳಗಿದನರಿತು ಮನದ ವಿ 

ರಕ್ತಿಯಲಿ ಭಜಿಸುವಗೆ ಮುಕ್ತಿಗೆ ಕ 

ಭಕ್ತಿಯೇ ಕಾರಣವು ರಕ್ಷಿಸು ನಮ್ಮನನವರತ | | ೭೩ | 


ಮೂರು ಗುಣ ಮೊಳೆದೋರಿತದಕೊಳು 

ಮೂರು ಮೂರ್ತಿಗಳಾಗಿ ರಂಜಿಸಿ 

ತೋರಿ ಸೃಷ್ಟಿಸ್ಥಿತಿಲಯಂಗಳ ರಚಿಸಿ ವಿಲಯದಲಿ 

ಮೂರು ರೂಪೊಂದಾಗಿ ಪ್ರಳಯದ 

ವಾರಿಯಲಿ ವಟಪತ್ರಶಯನದಿ 

ಸೇರಿದವ ನೀನೀಗ ರಕ್ಷಿಸು ನಮ್ಮನನವರತ | ೭೪ | 


ದಂಡಧರ- ಯನು. ವುಂಕೊಂಡು-ಹೆದರಿಕೊಂಡು, ಮೊರೆಯುಗುವವರ-ನಿನಗೆ 
ಮೊರೆಹೊಗುವವರನ್ನು, ಪುಂಡರೀಕೋದ್ಭ ವ-ಬ್ರಹ್ಮೆ. ಖಂಡ ಪರಶುವು- ಈಶ್ವರನು 
(ಬ್ರ. ಹ್ಮನ ಒಂದು ತಲೆಯನ್ನು ಈಶ್ವ ಜನ ಕತ್ತರಿಸಿದನೆಂದು ಪುರಾಣದ ಕಥೆ ಇದೆ. 
ಹ್ಮನು ತಾನೇತಿ ತ್ರಿಮೂತಿನಿಗಳಲ್ಲಿ" ಶೆ ಶ್ರೇಷ್ಠ ಎಂದು ಅಹಂಕಾರಪಟ್ಟ. ನಕ. 
ಡಲ ಕಂಡ, ಶಿವನು ಅವನ ಐದನೆಯ ತಲೆಯನ ನ್ನ ಕಡಿದೆ. ಬ್ರಹ್ಮನಿಗೂ 
ಅಸತ್ತು ತಪ್ಪಿ ದ್ದ ಲ್ಲ *) 
ತನುನಿನಲಿ ನೀ ನಜ ಮುಕ್ತಿದಾಯಕನಿರಲು ಸುಖದುಃಖಾದಿಗಳಿಗಾರು- ದೇಹದಲ್ಲಿ 
ನೀನಿದ್ದೀಯೆ, ಮುಕ್ತಿ ಯನ್ನು ಕೊಡುನವನು ನೀನ್ಕು ಸುಖದುಃಖಗಳನ್ನು ಕೊಡಲು 
ಮ ಮಾಯಾಶಕ್ತಿ ಯಾರು ” 
ಮೂರು ಗುಣಗಳು ಸತ್ತ್ವ, ರಜಸ್ಸು, ತಮಸ್ಸು » ಡಿವುಗಳಿಂದ ವಿಷ್ಣು, ಬ್ರಹ್ಮ ರುದ್ರ 
ಎಂಬ ಮೂರ್ತಿಗಳನ್ನು ಧರಿಸಿ ಭಗವಂತನು ನಿ ಸ್ಮೃಷ್ಟಿ, ಸಂಹಾರ ಈ ಹ 
ಗಳನ್ನು ರಚಿಸುತ್ತಾನೆ, ಪ್ರಳಯ ಕಾಲದಲ್ಲಿ ಈ ಮೂರು ಮೂರ್ತಿಗಳೂ ಭಗವಂತ 
ನಲ್ಲಿ ಲೀನವಾಗುತ್ತನೆ. ವಟಿಪತ್ರಶಯನದಿ-ಆಲದ ಎಲೆಯಲ್ಲಿ ಮಲಗಿರುವ. 


ಜನಪ್ರಿಯ ಕನಕ ಸಂಪು 


೭೫ 


೭೬ 


A 


ನೀರ ಮೇಲಣ ಗುಳ್ಳಿಯಂದನಿ 

ತೋರಿಯಡಗುವ ಜೀಹನವೀ ಸಂ 

ಸಾರ ಬಹಳಾರ್ಣವದೊಳಗೆ ಮುಳುಗಿದೆನು ಪತಿಕರಿಸಿ 
ತೋರಿಸಚಲಾನಂದ ಪದವಿಯ 

ಸೇರಿಸಕಟಾ ನಿನ್ನನೋಲ್‌ ನಮ 

ಗಾರು ಬಾಂಧವರುಂಟು ರಕ್ಷಿಸು ನಮ್ಮನನವರತ | a» || 


ಹೊದ್ದಿ ರಿಲುವುದೆ ದರ್ನಣವ ಮೇ 

ಲುದ್ದುರುಳಿ ಬೀಳ್ವಂತೆ ನಿಮಿಸದಿ 

ಬಿದ್ದು ಹೋಗುವ ಕಾಯವೀ ತನುವೆಂಬ ಪಾಶದಲಿ 

ಬದ್ಧ ನಾದೆನು ಮಮತೆಯಲಿ ನೀ 

ನಿರ್ದುದಕೆ ಫಲವೇನು ಭಕ್ತಿವಿ 

ರುದ್ಧವಾಗದವೋಲು ರಕ್ಷಿಸು ನಮ್ಮನನವರತ | | ೭೬ || 


ಕೇಳುವುದು ಕಡು ಕಷ್ಟ ಕಷ್ಟದ 

ಬಾಳುವೆಯ ಬದುಕೇನು ಸುಸು ಸುಡು 

ಗಾಳಿಗೊಡ್ಡಿದ ಸೊಡರು ಈ ಸಂಸಾರದೇಳಿಗೆಯು 

ಬಾಳಬೇಕೆಂಬವಗೆ ಕೆರೆ ನಿ 

ನ್ನೂಳಿಗವ ಮಿಗೆ ಮಾಡಿ ಭಕ್ತಿಯೊ 

ಳಾಳಿ ಬದುಕುವುದುಚಿತ ರಕ್ಷಿಸು ನಮ್ಮನನವನತ | ೭೭ | 


ಸಂಸಾರ ಬಹಳಾರ್ಣವ-ಸಂಸಾರವೆಂಬ ವಿಶಾಲವಾದ ಸೆಮುದ್ರ. ಪತಿಕೆರಿಸಿ-ಕನಿಕರ 
ದಿಂದ ಕಂಡು, ಅಚಲಾನಂದ ಪದವಿ-ನಿರಂತೆರವಾದ ಅನಂದದ ಪದನಿ, ನಿನ್ನ ನೋಲ್‌ಎ 
ನಿನ್ನ ೦ತೆ, 

ಹೊದ್ದಿ ನಿಲುವುದೆ ದರ್ಪಣದೆ ಮೇಲುದ್ದು ರುಳಿ ಬೀಳ್ವ ೦ತೆ-ನುಣುಪಾದೆ ಕನ್ನ ಡಿಯನ್ನು 
ಉದ್ದು. ಬಿಗಿಯಾಗಿ ಹಿಡಿದು ನಿಲ್ಲುವುದೇ? ಅ ಅದು ಬಿದ್ದು ಹೋಗಂವಂತೆ. ಬನ್ನ ನಾಡಿನು- 
ಕಟ್ಟಿಸಿಕೊಂಡಿದ್ದೆ (ನೆ, ಮಮಂತೆಯಲಿ ಖೀಂಡರಡೆಳೆ ಫಲನೇನ:-ಭಕ್ತರನ್ನು ಪ್ರೀತಿ 
ಸುನೆ ನೀನು ನನ ನ್ನು ಬಿಡಿಸದಿದ್ದರೆ ಫಲವೇನು? ಭಕ್ತಿ ವಿರುದ್ಧ ವಾಗದನೋಲು- 
ಭಕ್ತಿಯಿಂದ ಫಲವಿಲ್ಲ ಎನ್ನು ನಂತಾಗಡಿ ಇರಲು (ಭಕ್ತ ರನ್ನು ನೀನು ಕಾಪಾಡುತ್ತಿ 
ಎಂಬುದನ್ನು ತೋರಿಸುವಂತೆ], 

ತರು ಕಡು ಕಸ್ಟ-ಒಬ್ಬರ ಸೇವೆ ಮಾಡಿಕೊಂಡು, ನನಗೆ ಇದನ್ನ ಕೊಡಿ ಎಂದು 
ಬೇಡುವುದು ,ಮನಸ್ಸಿ ಸ ಒಂದ. ಗಾಳಿಗೊಡ್ಡಿ ದ ಸೊಡರು ಈ ಸರಳಾ ON 
ಈ ಸಂಸಾರ ಸುಖವು ಗಾಳಿಗೊಡ್ಡಿ ದೆ ದೀಪ ಸದಂತೆ, ಯಾನ ಕ್ಷಣವಾದರೂ ಮುಗಿದು 
ಹೋಗಬಹುದು, ನಿನ್ನೂಳಿಗನ ಮಿಗೆ ಮಾಡಿ-ನಿನ್ನ ಸೇನೆಯನ್ನು ಬಹುವಾಗಿ 
ಮಾಡಿ, 


ಹರಿಭಕ್ತಿಸಾರ ೧೨೧ 


ದೇಹಧಾರಕನಾಗಿ ಬಹುವಿಧ 

ಮೋಹದೇಳಿಗೆಯಾಗಿ ಮುಕುತಿಗೆ 

ಬಾಹಿರನು ತಾನಾಗಿ ವಿಷಯಾದಿಗಳಿಗೊಳಗಾಗಿ 

ದೇಹವೀ ಸಂಸಾರವೆನ್ನದೆ 

ಮೋಹಿಸುವ ಮತಿಗೇಡಿ ಮಾನವ 

ಸಾಹಸಿಯೆ ಸಟಿ ಮಾತು ರಕ್ಷಿಸು ನಮ್ಮನನವರತ | ೭೮ || 


ಅಳಿವ ಒಡಲನು ನೆಚ್ಚಿ ವಿಷಯಂ 

ಗಳಿಗೆ ಕಾತರನಾಗಿ ಮಿಗೆ ಕಳ 

ವಳಿಸಿ ಕಾಲನ ಬಳಿಗೆ ಹಂಗಿಗನಾಗಿ ಬಾಳುವರೆ 
ತಿಳಿದು ಮನದೊಳು ನಿನ್ನ ನಾಮಾ 


' ಫಳಿಯ ಜಿಹ್ವೆಗೆ ತಂದು ಪಾಪವ 


ಕಳೆಡ ಬದುಕೇ ಲೇಸು ರಕ್ಷಿಸು ನಮ್ಮನನವರತ ರ್ಯ | 


ವರುಷ ನೂರಾಯುಷ್ಯವದರೊಳ 

ಗಿರುಳು ಕಳೆಡ್ಜೆವತ್ತು ಐವ 

ತ್ತರಲಿ ವಾರ್ಧಿಕ ಬಾಲ್ಯ ಕೌಮಾರದಲಿ ಮೂವತ್ತು 

ಇರದೆ ಸಂದುದು ಬಳಿಕವಿಪ್ಸ 

ತ್ರ ರುಷವದರೊಳಗಾದುದಂತಃ 

ಕರಣ ನಿನ್ನೊಳು ತೋರಿ ರಕ್ಷಿಸು ನಮ್ಮನನವರತ | ೮೦ | 


ಊರು ತನಗೊಂದಿಲ್ಲ ಹೊತ್ತ ಶ 


ರೀರಗಳ ಮಿತಿಯಿಲ್ಲ ತಾ ಸಂ 
ಚಾರಿಸದ ಸ್ಥಳವಿಲ್ಲ ನುಡಿಯದ ಭಾಸೆ ಮತ್ತಿಲ್ಲ 


೬೮ ದೇಹಧಾರಕನಾಗಿ-ದೇಹವು ಲಭ್ಯವಾಗಿರುವುದರಿಂದ. ಬಹುವಿಧ ಮೋಹದೇಳಿಗೆ 


೭೯ 


60 


೧ತಿಫಿ 


ಯಾಗಿ-ಅನೇಕ ಬಗೆಯ ಮೋಹೆಗಳು ಬೆಳೆದು. ಮುಕುತಿಗೆ ಬಾಹಿರನು-ಮುಕ್ತಿಯಿಂದ 
ದೂರನಾಗುತ್ತಾನೆ. ವಿಷ ಯಾದಿಗಳಿಗೊಳಗಾಗಿ - ವಿಷಯಸುಖದಲ್ಲಿ ಸಿಕ್ಕಿ ಈ 
ದೇಹನೀ ಸಂಸಾರನೆನ್ನದೆ- ಈ ದೇಹದಿಂದಲೇ ಸಂಸಾರ ಎಂದು ತಿಳಿದುಕೊಳ್ಳದೆ. 
ಮೋಹಿಸುವ ಮತಿಗೇಡಿ ಮಾನವನ ಸಾಹಸಿಯೆ? ಸಟಿಮಾತು-ದೇಹೆನನ್ನೆ € ಮೋಹಿ 
ಸುವ ಮನುಷ್ಯನು ಬುದ್ದಿ ಕೆಟ್ಟ ವನು. ಇನನು ಸಾಹಸಿಯಲ್ಲ, ಸಾಹಸಿ ಎಂದರೆ 
ಸುಳ್ಳಾ ದೀತು. ಕ 
ಅಳಿವ-ನಾಶವಾಗುವ, ಕಾಲನ ಬಳಿಗೆ ಹಂಗಿಗನಾಗಿ-ಯಮನ ಹಂಗಿನಲ್ಲಿ ಬಿದ್ದು. 
ಜಿಹ್ವೆ ಗೆ-ನಾಲಿಗೆಗೆ. 

ವಾರ್ಧಿಕ-ಮುಪ್ಪು. ಸಂದುದುಎಉಳಿದದ್ದು, 


ಜನಪ್ರಿಯ ಕನಕ ಸಂಪುಟ 


ಬೇಕೆ ಹೊಸತೊಂದಿಲ್ಲ ಉಣ್ಣದ 
ಸಾರ ವಸ್ತುಗಳಿಲ್ಲ ತನುಸಂ 
ಚಾರವೀ ಬಗೆಯಾಯ್ಕು ರಕ್ಷಿಸು ನಮ್ಮನನವರತ | sa | 


ಗೋಪುರದ ಭಾರವನು ಗಾಕಿಯ 

ರೂಪುದೋರಿದ ಪ್ರತಿಮೆಯಂದದೊ 

ಳೀಪರಿಯೆ ಸಂಸಾರಭಾರವನಾರು ತಾಳುವರು 

ಶಾ ಸರಾಕ್ರಮಿಯೆಂದು ಮನುಜನು 

ಕಾಪಥವನಯ್ದುವನು ವಿಶ್ವ | 
ವ್ಯಾಸಕನು ನೀನಹುದು ರಕ್ಷಿಸು ನಮ್ಮನನವರತ | ೮೨ | 


ಬೀಜವೃ ಕ್ರದೊಳಾಯ್ತು ವೃ ಕ್ಷಕೆ 

:ಬೀಜವ್ಯಾರಿಂದಾಯ್ತು ಲೋಕದಿ 

ಬೀಜವೃಕ್ಷನ್ಯಾಯವಿದ ಭೇದಿಸುವರ್ಯಾರಿನ್ನು 

ಸೋಜಿಗವ ನೀ ಬಲ್ಲೆ ನಿನ್ನೊಳು 

ರಾಜಿಸುತ ಮೊಳೆದೋರುವುದು ಸುರ | 
ರಾಜನಂದನನಮಿತ ರಕ್ಷಿಸು ನಮ್ಮನನವರತ les | 


ತೊಗಲು ಬೊಂಬೆಗಳಂತೆ ನಾಲಕು 
ಬಗೆಯ ನಿರ್ಮಾಣದಲಿ ಇದರೊಳು 
ನೆಗಳಿದೀ ಚೌಷಸ್ಟ್ರಿ ಲಕ್ಷಣ ಜಾತಿ ಧರ್ಮದಲಿ . 


'೮೧ ಊರು ತನಗೊಂದಿಸ್ಲಎ(ಈವರೆಗೆ ತಾಳಿದ ಎಲ್ಲ ಜನ್ಮಗಳನ್ನು ಕುರಿತು ಯೋಚಿಸಿದರೆ) 


ಲಪ 


ತನ್ನದೇ ಎಂದು "ಯಾವ ಊರೂ ಇಲ್ಲ. ತನುಸಂಚಾರಪೀಬಗೆಯಾಯ್ತು-ದೇಹ 
ವನ್ನು ನಂಬಿ ನನ್ನ ಅಲೆದಾಟಿ ಹೀಗಾಯಿತು. 


ಗೋಪುರದ ಭಾರನನು ಗಾರೆಯೆ ರೂಪುದೋರಿದ ಪ್ರ ಪೃತಿಮೆೈಯೆಂದದೊಳು- ಗಾರೆಯಿಂದೆ 
ಮಾಡಿದ ಪ್ರತಿಮೆಯು ಗೋಪುರದ ಭಾರವನ್ನು (ಹೊರು ನಂತೆ). ಕಾಪಥನನುವ 
ತಪ್ಪು ದಾರಿಯನ್ನು. 


ಬೀಜನ ಕೆನ್ಯಾ ಯವಿದ ಭೇದಿಸುನರ್ಕಾ ರಿನ್ನು =ಮೆರವು ನೊಡಲತ ಹುಟ್ಟ ತೋ ಬೀಜವು 
ಮೊದಲು ಹುಟ್ಟಿತೋ ಎನ್ನುವ ವ ಪ್ರಶ್ನೆ ಗೆ ಯಾರು ಉತ್ತರ ಹೇಳಬಲ್ಲ ರು? 
ಸೋಜಿಗವ-ಈ 'ಚಮತ್ಯಾ ರನ್ನು. ನಿನ್ನೊ ಳು ರಾಜಿಸುತ ಮೊಳೆದೋರುವುದು-ನಿನ್ನ 
ಸಂಕಲ್ಪದಿಂದ ಎಲ್ಲ Wan ಸಡೇಯಿಷುಡು ಸುರರಾಜನಂದನ ಸಮಃ 
ದೇನೇಂದ್ರ ನಮಗ "ಅರ್ಜುನನಿಂದ ನಮಸ್ಕಾ ರವನ್ನು ಪಡೆಯುನವನು, 


ಹರಿಭಕ್ತಿಸಾರ ೧ನಿತ್ಳಿ 


ಬಗೆಬಗೆಯ ನಾಮಾಂಕಿತದ ಜೀ 
ವಿಗಳಜಿಲ್ಲವು ನಿನ್ನ ನಾಮದಿ 
ಜಗದಿ ತೋರುತ್ತಿ ಹುದು ರಕ್ಷಿಸು ನಮ್ಮನನವರತ | ೮೪ | 


ಹೊಡಿದೆಲು ಮರಮುಟ್ಟು ಮಾಂಸದ 

ಗೋಡೆ ಚರ್ಮದ ಹ ನರವಿನ 

ಕೂಡೆ ಹಿಂಡಿಗೆ ಬಿಗಿದ ಮನೆಯೊಳಗಾತ್ಮ ನೀನಿರಲು 

ಬೀಡು ತೊಲಗಿದ ಬಳಿಕಲಾ ಸುಡು 

ಗಾಡಿನಲಿ ಬೆಂದುರಿವ ಕೊಂಪೆಯ 

ನೋಡಿ ನಂಬಿರಬಹುಜಿ ರಕ್ಷಿಸು ನಮ್ಮನನವರತ | ೮೫ | 


ಬೀಗಮುದ್ರೆಗಳಿಲ್ಲದೂರಿಗೆ 

ಬಾಗಿಲುಗಳೊಂಬತ್ತು ಹಗಲಿರು 

ಳಾಗಿ ಮುಚ್ಚ ದೆ ತೆರೆದಿಹುದು ಜೀವಾತ್ಮ ತಾನಿರುತ 

ನೀಗಿಯೆಲ್ಲವ” ಬಿಸುಟು ಬೇಗದಿ 

ಹೋಗುತಿಹೆ ಸಮಯದಲಿ ಇವರವ 

ರಾಗಬಲ್ಲರೆ ನೀನೆ ರಕ್ಷಿಸು ನಮ್ಮನನವರತ | ೮೬ | 


೪೪ ನಾಲಕು ಬಗೆಯೆ ಸಿರ್ಮಾಣದಲಿ : ಜೀವಿಗಳು ನಾಲ್ಕು ರೀತಿಗಳಲ್ಲಿ ಹುಟ್ಟು ತ್ತಾರೆ. 
ಜರಾಯುಜ (ಮನುಷ್ಯರ ಹಾಗೆ ತಾಯಿಯ ಗರ್ಭದಿಂದ ಹೊರಕ್ಕೆ ಬರುವುದು), 
ಅಂಡಜ (ಪಕ್ಷಿಗಳಂತೆ ಮೊಟ್ಟೆ ಯಿಂದ ಬರ: ವುದು). ಸ್ಟೆ ೀದಜ (ಹೇನಿನ. ತೆ ಬೆವರಿನಿಂದ 
ಹುಟ್ಟು ವುದು) ಮತ್ತು ಉದ್ಭಿ ಜ್ಜ (ಸಸ್ಯಗಳಂತೆ ಹುಟ್ಟು ವುದು), ಬೌಸಸ್ಟಿ-ಅರವತ್ತ 
ನಾಲ್ಕು (ನಾಲ್ಕು ರೀತಿಗಳಲ್ಲಿ ಹುಟ್ಟುವ ಪ್ರಾಣಿಗಳು ಅರವತ್ತನಾಲ್ಕು, ಎಂದರೆ 
yee ರೀತಿಗಳ, ಒಳಭೇದಗಳಿಂದ, ತೊಗಲುಬೊಂಬೆಗಳ ಹಾಗೆ ಆಡುತ್ತವೆ) 
ಜೀವಗಳದೆಲ್ಲವು ನಿನ್ನ ನಾಮದಿ ಜಗದಿ ತೋರುತ್ತಿ ಹುದು- ಈ ಜೀವಿಗಳಿಗೆಲ್ಲ ನೀನೇ 
ಹೆಸರು ಕೊಟ್ಟಿ ವನ್ನು ನೀನು ಆಡಿಸಿದಂತೆ ಅಡುತ್ತನೆ, 


೮೫ ಹೂಡಿದೆಲು ಮರಮುಟ್ಟು = (ಈ ಶರೀರವೆಂಬ ಮನೆಗೆ) ಎಲುಬುಗಳೇ ಮರೆದೆ 
ಸಾಮಾನು, ನರನಿನ ಕೂಡೆ ಹಿಂಡಿಗೆ ಬಿಗಿದಎನರಗಳಿಂದ ಒಬ್ಬ್ಯಾಗಿ ಬಿಗಿದ. ಬೀಡು 
ತೊಲಗಿದ ಬಳಿಕೆ-(ನೀನಿರುನನರೆಗೆ ಇದು ಮನೆ) ನೀನು ಬಿಟ್ಟು ಹೋದ ಮೇಲೆ, 


೪೬ ಬೀಗಮುದ್ರೆ ಗಳಿಲ್ಲ ದೂರು-ಈ ದೇಹವೆಂಬ ಊರಿಗೆ ಬೀಗಮುದ್ರೆ ಗಳಿಲ್ಲ. ಒಂಬತ್ತು 
ಬಾಗಿಲುಗಳು-ಕದ್ನು ಗಳು, ಕಿವಿಗಳು ಮೊದಲಾಗಿ ಒಂಬತ್ತು” ದ್ವಾ ರಗಳು. ನೀಗಿ 
ಯೆಲ್ಲವ ಬಿಸುಟು-ಜೀವಾತ್ಮ ನು ಇದೆಲ್ಲವನ್ನು ಜಿಬ್ಬು ಹೋಗುವನಗ. ಇವರವರಾಗ 
ಬಲ್ಲರೆ-ಇನರು, ಅವರು (ಯಾಕೇ ಅಗಲಿ) ನೆರವಾಗಬಲ್ಲರೆ? 


೧೨೪ | ಜನಪ್ರಿಯ ಕನಕ ಸಂಪುಟ 


ಕೀಲು ಬಲಿದಿಹುದೈದು ತಿರುಗುವ 


: ಗಾಲಿಯೆರಡರ ರಥದಿ ತೆ ತ್ರೈಗುಣ 


ಶೀಲನೋರ್ವನು ಸಂಚರಿಸುತಿಹನಾ ರಥಾಗ್ರದಲಿ 

ಕೀಲು ಕಡೆಗೊಂದೂಡಿ ಬೀಳಲು 

ಕಾಲಗತಿ ತಪ್ಪುವುದು ಅದರನು 

ಕೂಲ ನಿನ್ನೊಳಗಿಹುದು ರಕ್ಷಿಸು ನಮ್ಮನನವರತ ನ್‌ | ೮೭ | 


ಬಿಗಿದ ರಕುತದ ರೋಮಕೂಪದ 

ತೊಗಲ ಕೋಟಿಯ ನಂಬಿ ಕೋಗಾ 

ದಿಗಳ ಮುತ್ತಿಗೆ ಬಲಿದು ಜೀವನ ನಿಡಿಯಲನುವಾಯ್ತು 

ವಿಗಡ ಹತ ಸಸ ಬರುತಿಕೆ 

ತೆಗೆಸು ಕಾಲನ ಬಲವ ಬಲು ಮು | 

ತಿಗೆಯನಿದ ಪರಿಹರಿಸಿ ರಕ್ಷಿಸು ನಮ್ಮನನವರತ ॥ ೮೮॥ 
ವಾರಣಗಳೆಂಟಿಸೆವ ಮನೆಗೆ | 
ದ್ವಾರವೊಂಬತ್ತದಕೆ ಬಲು ಮೊನೆ 

`ಗಾರರಾದಾಳುಗಳ ಕಾವಲುಗಾರರನು ಮಾಡಿ 

ಆರರಿಯದಂತದರೊಳಗೆ ಹೃದ 

ಯಾರವಿಂದದಿ ನೀನಿರಲು ಬರಿ | 

ದೂರು ಜೀವನಿಗುಂಟಿ ರಕ್ಷಿಸು ನಮ್ಮನನವರತ | se Il 


೮೭ (ಈ ಪದ್ಯದಲ್ಲಿ ಶರೀರವನ್ನು" ರಥಕ್ಕೆ ಪೋಲಿಸಿೆ.) ಕೀಲಿ ಬಲಿದಿಹುದೈದು-ಐದು 


ಕೀಲುಗಳಿಪೆ (ಇವು ಪಂಚಭೂತೆಗಳಾಗಬಹುದು, ಪಂಚೇಂದಿ ನಿ ಯೆಗಳಾಗಬಹುದು.) 


ಗಾಲಿಗಳೆರಡು-ಜ್ಞಾನ ಕರ್ಮ ಗಾಲಿಗಳು (ಎರಡು ಕಾಮಗಳನ್ನು ಗಾಲಿಗಳಿಗೆ 


ಹೋಲಿಸಿರಬಹುದು.) ತ್ರೆ $ಗುಣಶೀಲನೋರ್ವನು-ಸತ್ತ ರಜಸ್ಸು, ತಮಸ್ಸು 
ಈ ಮೂರಂ ಗುಣಗಳುಳ್ಳ ಕೀಲು ಕಡೆಗೊಂಹೂಡಿ ಬೀಳಲು ಕಾಜ 
ತಪ್ಪು ವುಮ-ಒಂದು ಕೀಲಿ ತಪ್ಪಿದರೂ ರಥವು ಸಂಚರಿಸಲಾರದು.  ಅದರನುಕೂಲ 
ನನ್ನೊ ಳಗಿಹುದು- ಈ ರಥವನ್ನು. ಸರಿಯಾಗಿ ನಡೆಸುವ ಶಕ್ತಿ ನನ್ನಲ್ಲಿದೆ, (ನೀನು 
Pe ಕೊಡುವಷ್ಟು ಕಾಲ ದೇಹ ಚಲಿಸುತ್ತಿರುತ್ತದೆ.) 

ಕೋಟಿಯ ನಂಬಿಇರಕ್ತ, ಕೂದಲು, ಚರ್ಮ ಇವುಗಳಿಂದಾದ ದೇಹವನ್ನು ಕೋಟಿ 
ಯೆಂದು ಭ್ರಮಿಸಿ, ಜೀನನ ನಿಡಿಯಲುನುವಾಯ್ತು-ಜೀವವನ್ನು ಹಿಡಿದುಕೊಂಡು 
ಹೋಗಲು ಸಿದ್ದ ತೆಯಾಯಿತು. ವಿಗಡ-ಪರಾಕ್ರಮಿಂಗಳು (ಕ್ರೂರಿಗಳು). 
ವಾರಣಗಳೆಂಟು-ಎಂಟು ಆನೆಗಳು (ಪಂಜಭೂರಳು, ಮನಸ್ಸು, ಬುದ್ಧಿ, ಅಹಂಕಾರೆ) 
ಮನೆಗೆ-ಮುನುಸ್ಯ ನ ಶರೀರಕ್ಕೆ. ದಾ ರವೊಂಬತ್ತು- ಕಣವಿ ಗಳು, ಕಿನಿಗಳು ನೊದಲಾಗಿ 
ಒಂಬತ್ತು ಧಾಗಿಲುಗಳು, ಬರಿ ಮೊನೆಗಾರರಾದಾಳುಗಳ ಕಾವಲುಗಾರರನು 
ಮಾಡಿ ಬಹಳ ಎಚ್ಚರದಿಂದಿರುನ (ಕಣ್ಣು, ಕಿವಿ ಮೊದಲಾದ) ಪರಾಕ್ರಮಿಗಳಾದ 
ಪಂಚೇಂದ್ರಿ ಯಗಳನ್ನು ಕಳಿವೆಲುಗಾರರನ್ನಾ ಗಿ ನೇಮಿಸಿ. ಹೃದೆಯಾರೆನಿಂದರಿ- ಹೈದಯ 
ನೆಂಬ ಕಮಲದಲ್ಲಿ. “ಬರಿಡೊರು ಜೀವನಿಗಂಟಿ-(ನೀನು ದೇಹದಲ್ಲಿ ವಾಸಿಸುವಾಗ) 
ಜೀನನು ತಾನಾಗಿ ಏನನ್ನೂ ಮಾಡಲಾರ, ಅವನನ್ನು ನೃಢಾ ದೂರಬಹುಜೀ? 


ಹರಿಭಕ್ತಿ ಸಾರ 948 


ಪೇಳಲೆನ್ನಳವಲ್ಲವೀಗೆವು 

ನಾಳುಗಳು ನೆಕೆಯಂಗದೇಶವ 

ಧಾಳಿ ಮಾಡುವರಕಟಕಟ ಸೆರೆಸೂರೆಗಳ ಹಿಡಿದು 

ಕಾಳು ಮಾಡುವರಿನ್ನು ತನುವಿದು 
ಇಳೆಲರಿಯದು' ಕೋಟೆಯವರಿಗೆ 


ಕೋಳುಹೋಗದ ಮುನ್ನ ರಕ್ಷಿಸು ನಮ ಒನನವರತ | vo || 


ನಾಲಿಗೆಯು ನಾಸಿಕವು ನಯನ ಕ 

ಪಾಲ ಪದ ಪಾಣಿಗಳು ತನುವಿನ 

ಮೂಲಕರ್ತುವಿನಲ್ಲಿ ಪರಿಚಾರಕರು ತಾವಾಗಿ 

ಲೀಲೆಯಿಂದಿರುತಿರ್ದು ಕಡೆಯಲಿ 

ಕಾಲ ತೀರಿದ ಬಳಿಕಲದರನು | 

ಕೂಲ ನಿನ್ನೊಳಗಹುದು ರಕ್ಷಿಸು ನಮ್ಮನನವರತ || 


ಸತ್ತವರಿಗಳಲೇಕೆ ತನ್ನನು 
ಹೊತ್ತವರು ನೆತ್ತವರುಗಳು ತಾ 
ಸತ್ತು ಹೋಗುವರಲ್ಲದುಳಿವರೆ ಮರುಗಲೇಕಿನ್ನು 


ಹ ಮೃತ್ಯು ಬೆನ್ನಿನೊಳಿಹುದು ತಾವಿ 
ನತ್ತು ಮಾಡುವುದೇನು ಪೂರ್ವದ 


೯೦ 


ತೆತ್ತಿಗನು ನೀನೀಗ ರಕ್ಷಿಸು ನಮ್ಮನನವರತ | | ೯೨॥ 


ಅಳವಲ್ಲ-ಸಾಮೆಥ್ಯ ನಿಲ್ಲ. ಅಂಗದೇಶವ-ಆಂಗಗಳಿರುವ ಈ ದೇಹದ ಮೇಲೆ 
ನೆರೆಸೂರೆಗಳ ಪಿಡಿದು ಕಾಳು ಮಾಡುವರಿನು (ಯಮ ನ ಅಳುಗಳು) ಕ್ಸ ಗೆ ಸಿಕ್ಕಿ ದು 
ದನ್ನು ಸೂರೆ ಮಾಡುವರಂ. ಕೋಳುಹೋಗದ ಮುನ್ನ ಎಲ್ಲವೂ ನಾಶವಾಗಿ ಗುವ 


ದಣ್ಯೆ ಮೊದಲ್ಲು, 


೯೪೧ 


೯೨ 


೧೨೬ 


ನ:ಸಿಕೆ-ಮೂಗು ಬ! ಪನೆ-ಕಾಲು. ಪಾಣಿಗಳು-ಕೈಗಳು. ತನಃವಿನ 
ಮೂಲಕ ರ್ತುವಪಿನಲ್ಲಿ ಪರಿಚಾರಕರು ತಾವಾಗಿ-(ಇವೆಲ್ಲ ಇಂದ್ರಿಯಗಳೂ ಅಂಗಗಳೂ) 
ಈ ದೇಹನನ್ನು ಸೃಷ್ಟಿಸಿದ ನಿನ್ನ ಪರಿಚಾರಕರಾಗಿ, ಅದರನುಕೂಲ ನಿನ್ನೊಳ 
ಗಹೆದಂ-ಅನುಗಳಿಂದ ಹೇಗೆ ಸೇನೆಯನ್ನು ತೆಗೆದುಕೊಳ್ಳ ಬೇಕೆಂದು ತೀರ್ಮಾನಿಸು 
ವನನು ನೀನು, 


ಸತ್ತು ಹೋಗುವರಲ್ಲ ದಂಳಿವರೆ ?-ಸ ತ್ತು ಹೋಗುವರು, ಉಳಿಯುತ್ತಾ ಕರೆಯೆ ? 
ಪೂರ್ವದ ತೆತಿ 3 ಗನು-(ಮೃತ ತ್ಕು ವು) ಹಿಂದೆ ಸಾಲವನ್ನು ಕೊಟ್ಟಿ ರುವವನು, (ಅವನ ' 
ಸಾಲವನ್ನು ತೀರಿಸಲೇ ಬೇಕು). ಕ 


ಜನಪ್ರಿಯ ಕನಕ ಸಂಪುಟ 


೯೩ 


ry 


₹೫ 


ಮಣ್ಣು ಮಣ್ಣಿ ನೊಳುದಿಸಲದರಕಲಿ 

ಮಣ್ಣು ಬೊಂಜಿಗಳಾಗಿ ರಂಜಿಸಿ 

ಮಣ್ಣಿ ನಾಹಾರದಲಿ ಜೀವವ ಕೊರೆದು ಉಪಚರಿಸಿ 

ಮಣ್ಣಿನಲಿ ಬಂಧಿಸಿದ ಜೀಹವ 

ಮಣ್ಣು ಗೂಡಿಸಬೇಡ ಜ್ಞಾ ನದ 

ಕಣ್ಣ ದೃ ಸ್ಟ್ರಿಯನಿಟ್ಟು ರಫಿಸು ನಮ ಒನನವರತ ‘a 


ಬೀಯವಾಗುವ ತನುವಿನಲಿ ಸಿ 

ರ್ದಾಯಕನು ನೀನಿರ್ದು ಅತಿ ಹಿರಿ 

ದಾಯಸಂಖಡಿಸುವರೆ ನೀನನುಕೂಲವಾಗಿರ್ಡು 

ಶಾಯನಗಲಿದ ಶಿಶುವಿನಂದದಿ 

ಬಾಯಿಬಿಡುವಂತಾಯ್ಕೆ ಚಿಂತಾ | | 
ದಾಯಕನೆ ಬಿಡಬೇಡ ರಕ್ಷಿಸು ನಮ್ಮನನವರತ |೯೪॥ 


ಮೊದಲುಜನನನನರಿಯೆ ಮರಣದ 

ಹದನ ಕಡೆಯಲಿ ತಿಳಿಯೆ ನಾಮ | 

ಧ್ಯದಲಿ ನೆಕಿ ನಾ ನಿಪುಣನೆಂಬುದು ಬಳಿಕ ನಗೆಗೇಡು 

ಮೊದಲು ಕಡೆ ಮಧ್ಯಗಳ ಬಲ್ಲವ 

ಮದನ ಜನಕನು ನೀನು ನಿನ್ನ ಯ | 
ಪದಯುಗವ ಬಯಸುವೆನು ರಕ್ಷಿಸು ವಮ ಮನನವರತ 1 | ೯೫-॥ 


ಮಣ್ಣು ಮಣ್ಣಿ ನೊ ಳುದಿಸಲು-ಮಣ್ಣಿ ನ ದೇಹದಿಂದ ಈ ಮಣ್ಣಿನ ಶರೀರ ಹುಟ್ಟಿದೆ. 
ಮಣ್ಣಿ ನಾಹಾರದಲಿ ಜೀವವ ಹೊರೆದು-ಮಣ್ಣಿನ ದೇಹಕ್ಕೆ ಮಣ್ಣಿನ ಆಹಾರವನ್ನು 


. ಕೊಟ್ಟು ಬೆಳೆಸಿದೆ ದೇಹನ ಮಣ್ಣು ಗೂಡಿಸಬೇಡ-ಮಣ್ಣಿನ ದೇಹ ವ್ಯರ್ಥವಾಗಿ 


ಮಣ್ಣಿಗೆ ಸೇರಿಹೋಗುವಂತೆ ಮಾಡಬೇಡ. ಜ್ಞಾನದ ಕಣ್ಣ ದೃಷ್ಟಿ ಯನಿಟ್ಟ್ರು-ಜ್ಞಾನದ 
ಕಣ್ಣನ್ನು ಕೊಟ್ಟು ಬದುಕನ್ನು ಸಾರ್ಥಕಮಾಡು, 


ಬೀಯೆ:ವಾಗುವೆ-ಬಿದ್ದು ನಾಶವಾಗುವ, ನಿರ್ದಾಯೆಕನು-ಸಂಪೂರ್ಣನಾದವನು, 
ಅವಿನಾಶಿಯಾದವನು. ಅತಿ ಹಿರಿದಾಯಸಂಬಡಿಸುವರೆ 7-ವಿಪರೀತೆ ಆಯಾಸವನ್ನು 
ಕೊಡಬಹುದೆ? ಚಿಂತಾದಾಯಕನೆ-ಈ ಚಿಂತೆಗಳನ್ನು ನೀನೇ ಕೊಡುವೆ ಯ? 


ಹೆದನ- ಸರಿ, ರೀತಿ ಮಧ್ಯದಲಿ ನೆರೆ ನಾ ನಿಪುಣನೆಂಬುದು-ಹುಟ್ಟು ಸಾವುಗಳನ್ನು 
ಅರ್ಥಮಾಡಿಕೊಳ್ಳ ಲಾರದ ನಾನು ಅವುಗಳ ಮಧ ದೆ ಜೀವನವನ್ನು ಚೆನ್ನಾಗಿ uF 
ಮಾಡಿಕೊಂಡಿದೆ ನೆ ಎನ್ನು ವುದು, ಮುದನ ಜನಕನು-ಮನ್ಮ ಥನ a, 


ಹರಿಭಕ್ತಿಸಾರ ೧೨೬ 


೯೪೬ 


೯೩೭ 


| ಅಂಡನೆರಡು-ಬ 


ಸಾರವಿಲ್ಲದ ಜೀಹನವಿದು ನಿ 

ಸ್ಸಾರವಾಗಿಹ ತನುವಿನಲಿ ಸಂ 

ಚಾರಿಯಹ ನೀನಿರ್ದು ಕಡೆಯಲಿ ತೊಲಗಿ ಹೋಗುತಲಿ 

ದೂರ ತಪ್ಪಿಸಿಕೊಂಡು ಬರಿಯಸ 

ದೂರ ಹೊರಿಸಿದೆ ಜೀವನಲಿ ಇದ 

ನಾರು ಮೆಚ್ಚು ವರಕಟ ರಕ್ಷಿಸು ನಮ್ಮನನವರತ | | ೯೬॥ 


ಅಂಡನೆರಡುದ್ದ ನಿಸಿದವು ಬ್ರ 

ಹ್ಮಾಂಡವದರೋಪಾದಿಯಲಿ ನಿಂ 

ಡಾಂಡವೆಸೆದುದು ಸ್ಕೂಲ ಕಾರಣ ಸೂಕ್ಷ ೬ತೆನುವಿನಲಿ 

ಅಂಡ ನಿನ್ನೆಯ ರೋಮ ಕೂಪದೊ 

ಳಂಡಲೆದವಿಖಿಳಾಂಡವಿದು ಬ್ರ 

ಹ್ಮಾಂಡನಾಯಕ ನೀನು ರಕ್ಷಿಸು ನಮ್ಮನನವರತ | ೯೭॥ 


ಒಂದು ದಿನ ತನುವಿನಲಿ ನಡೆವುದು 

ಇಂದು ಭಾಸ್ಫರ ಸ್ವರಗಳಿಪ್ಪ 

ತ್ಕೊಂದು ಸಾನಿರದಾರುನೂರನು ಏಳು ಭಾಗದಲಿ 

ಬಂದುದನು ಉಡುಚಕ್ರದಲ್ಲಿಗೆ 

ತಂದು ಧಾರೆಯನೆರೆದ ಮುನಿಕುಲ 

ವೃಂದಹೃದಯನು ನೀನು ರಕ್ಷಿಸು ನಮ್ಮನನವರತ Fe | 


ಬರಿಯಪದೂರ ಹೊರಿಸಿದೆ ಜೀವನಲಿ-ನೀನು ದೇಹದಲ್ಲಿದ್ದು ಕಡೆಗೆ ದೊರ ಹೋಗಿ 
ಬಿಟ್ಟು ಎಲ್ಲ ದೂರನ್ನೂ ಜೀವನ ಮೇಲೆ ಹೊರಿಸಿಬಿಡುನೆ ! 

ನಿ ಹ್ಮಾಂಡ್ಕ ನಿಂಡಾಂಡೆ ಎಂಬ ಎರಡು ಲೋಕಗಳು (ಭಗೆವಂತನಿಂದ 
ಹುಟ್ಟಿದವು). ಅದರೋಪಾದಿಯಲಿ-ಆದರ ಹಾಗೆಯೇ, ಪಿಂಡಾಂಡನೆಸೆದುದು ಸ್ಲೂಲ 
ಕಾರಣ ಸೂಕ್ಷ್ಮ ತನುವಿನಲಿ-ಎ ಈ ದೇಹವೇ ಪಿಂಡಾಂಡ. ಇದರಲ್ಲಿ ಸ್ಥೂಲ ದೇಹ 


(ಹೊರಕ್ಕೆ ಕಾಣಿಸುವ ಸ್ಥೂಲವಾದ ದೇಹ), ಸೂಕ್ಷ್ಮ ದೇಹ (ಜ್ಞಾನೇಂದ್ರಿಯ 


ಪಂಚೀಂದಿ) ಯ, ಪಂಚನಾಯಂಗಳು ಮತ್ತು ಅಂತಃ ಕರಣ) ಮತ್ತು ಕಾರಣದೇಹ 


' (ಅಜ್ಞಾನ) ಈ ಮೂರು ಭೇದಗಳಾದವು. ಅಂಡ ನಿನ್ನಯ ರೋಮಕೊಪದೊಳಂಡ 


೯೮ 


೧ತಿ೪ 


ಲೆದವು ಲೋಕಗಳು-ನಿನ್ನ ಒಂದೊಂದು ಕೂದಲಿನಲ್ಲಿಯೂ ಇಂತಹ ಎಷ್ಟು ಲೋಕ 
ಗಳು ಅಂಡಲೆದವೊ ! ಬ್ರಹ್ಮಾಂಡ ನಾಯಕ-ಸಮಸ್ತ ವಿಶ್ವಕ್ಕೆ ನೀನೇ ನಾಯಕ, 

ಈ ಪದ್ಯದಲ್ಲಿ ಯೋಗಿಗಳ ಹೃದಯದಲ್ಲಿರುವ ಭಗವಂತನು ರಕ್ಷಿಸಬೇಕೆಂದು ಕನಕ 
ದಾಸರು ಪ್ರಾರ್ಥಿಸುತ್ತಿದ್ದಾರೆ. ಒಂದು ದಿನದಲ್ಲಿ ಸೂರ್ಯನಾಡಿ ಚಂದ್ರನಾಡಿಗಳ 
ಮೂಲಕ ಇಪ್ಪತ್ತೊಂದು ಸಾವಿರದ ಆರುನೂರು ಉಸಿರಾಟಗಳಾಗುತ್ತವೆ. ಏಳು 


ಜನಪ್ರಿಯ ಕನಕ ಸಂಪುಟ 


೯೯ 


೧೦೦ 


ತೊಲಗುವರು ಕಡೆಕಡೆಗೆ ತಾ ಹೊಲೆ 

ಹೊಲೆಯೆನುತ ಕಳವಳಿಸಿ ಮೂತ್ರದ 

ಬಿಲದೊಳಗೆ ಬಂದಿಹುದ ಕಾಣಜಿ ಬರಿದೆ ಮನನೊಂದು 

ಜಲಜೊಳಗೆ ಮುಳುಗಿದರೆ ತೊಲಗದು 

ಹೊಲೆಗೆಲಸವೀ ದೇಹದೊಳು ನೀ 

ನೆಲಸಿರಲು ಹೊಲೆಯುಂಟಿ ರಕ್ಷಿಸು ನಮ್ಮನನವರತ | ೯೯ | 


ಬರಿದಹಂಕಾರದಲಿ ತತ್ತ್ವದ 

ಕುರುಹ ಕಾಣದೆ ನಿನ್ನ ದಾಸರ 

ಜರಿದು ವೇದ ಪುರಾಣ ಶಾಸ್ತ್ರಗಳೋದಿ ಫಲವೇನು 

ನರರು ದುಷ್ಕರ್ಮದಲಿ ಮಾಡಿದ 

ದುರಿತವಡಗಲು ನಿನ್ನ ನಾಮ 

ಸ್ಮರಣೆಯೊಂದೇ ಸಾಕು ರಕ್ಷಿಸು ನಮ್ಮನನವರತ | ೧೦೦ | 


ಎಂಜಲೆಂಜಲು ಎಂಬರಾ ನುಡಿ 
ಎಂಜಲಲ್ಲವೆ ವಾರಿ ಜಲಚರ 
ದೆಂಜಲಲ್ಲವೆ ಹಾಲು ಕರುವಿನೆಂಜಲೆನಿಸಿರದೆ 


ಚಕ್ರಗಳು ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪೊರ, ಅನಾಹತ, ವಿಶುದ್ಧಿ, ಆಜ್ಞಾ, 
ಸಹೆಸ್ರಾರ. ಆಜ್ಞಾ ಚಕ್ರವು ತಾರಕಸ್ಲಾನದಲ್ಲಿದೆ. ಉಡು ಎಂದರೆ ತಾರಕ, ನಕ್ಷತ್ರ. 
ಆದ್ದರಿಂದ "ಉಡುಚಕ್ರ)' ಎಂದಿರುವುದು ಆಜ್ಞಾ ಚಕ್ರ ಎಂದು ವಿದ್ವಾಂಸರು ಊಹಿಸು 
ತ್ತಾರೆ ಇಪ್ಪತ್ತೊಂದು ಸಾವಿರದ ಆರುನೂರು ಉಸಿರಾಟಗಳನ್ನು ಉಡುಚಕ್ರದಲ್ಲಿ 
ಧಾರೆ ಎರೆಯುವ ಯಾವ ಯೋಗಿಗಳಿದ್ದಾರೋ ಅವರ ಹೃದಯಗಳಲ್ಲಿ ನೀನು (ಭಗ 
ವಂತ) ನೆಲಸಿದ್ದೀಯೆ, ಅಂತಹ ನೀನು ನಮ್ಮನ್ನು ಕಾಪಾಡ್ಕು 

(ಪ್ರಾಣಾಯಾಮದ ಸಾಧನೆಯ ಕೆಲವು ಪ್ರಕ್ರಿಯೆಗಳನ್ನು ಕನಕದಾಸರು ಇಲ್ಲಿ ಸೂಚಿಸಿ 
ದ್ಹಾರ್ಮ) 


ಕಡೆಕಡೆಗೆ ದೂರದೂರಕ್ಕೆ. ಕಳವಳಿಸಿ-ಕೆಳವಳದಿಂದ, ಮೈಲಿಗೆಯಾಯಿತೆಂಬ ಆತೆಂಕ 
ದಿಂದ, ಈ ದೇಹದೊಳು ನೀ ನೆಲೆಸಿರಲು ಹೊಲೆಯುಂಟಿ? - ಈ ಶರೀರದಲ್ಲಿ ನೀನು 
ನೆಲೆಸಿರುವಾಗ ಅದು ಕೊಳಕು, ಹೊಲೆ ಆದೀತೆ? 


ತತ್ತ್ವದ ಕುರು ಕಾಣದೆಸತ್ಯದ, ಪರಾತ್ರೆರ ವಸ್ತುವಿನ ಸುಳಿವನ್ನೂ ತಿಳಿಯದೆ. 
ದುರಿತ-ಪಾಪೆ (ಬರಿಯ ಪಾಂಡಿತ್ಯದಿಂದ ಪಾಪವು ಹೋಗುವುದಿಲ್ಲ. ಭಕ್ತಿಯಿಂದ 
ಭಗವೆಂತನ ನಾಮಸ್ಮರಣೆ ಮಾಡುವುದು ಮುಖ್ಯ) 


ಹರಿಭಕ್ತಿಸಾರ ೧೨೯ 


೯ 


೧೦ಪಿ 


"೧೦ 


೧೦೪ 


೧೩ರ 


ಎಂಜಲೆಲ್ಲಿಯದೆಲ್ಲಿಯುಂ ಪರ 
ರೆಂಜಲಲ್ಲದೆ ಬೇರೆ ಭಾವಿಸ ' 
ಲೆಂಜಲುಂಟೀ ದೇವ ರಕ್ಷಿಸು ನಮ್ಮನನವರತ || ೧೦೧ | 


ಕೇಳುವುದು ಹರಿಕಥೆಯ ಕೇಳಲು 

ಹೇಳುವುದು ಹರಿಭಕ್ತಿ ಮನದಲಿ 

ತಾಳುವುದು ಹಿರಿದಾಗಿ ನಿನ್ನಯ ಚರಣಸೇವೆಯಲಿ 

ಊಳಿಗವ ಮಾಡುವುದು ವಿಷಯವ 

ಹೊಳುವುದು ನಿಜ ಮುಕ್ತಿಕಾಂತೆಯ 

ನಾಳುವುದು ಕೃಪೆ ಮಾಡಿ ರಕ್ಷಿಸು ನಮ್ಮನನವರತ || ೧೦೨ || 


ಈ ತೆರದೊಳಚ್ಯುತನ ನಾಮವ 

ನೂತನದಿ ವಸುಧಾತಳದಿ ವಿ 

ಖ್ಯಾಕಿ ಬಯಸದೆ ಬಣ್ಣಿಸಿದೆ ಭಾಮಿನಿಯ ವೃತ್ತದಲಿ 
ನೀತಿಕೋವಿದರಾಲಿಸುವರತಿ 

ಪ್ರೀತಿಯಲಿ ಕೇಳ್ವರಿಗೆಯಸುರಾ 

ರಾತಿ ಚೆನ್ನಿಗರಾಯ ಸುಖಗಳನೀವನನವರತ | ೧೦೩ | 


ಬಾದರಾಯಣ ಹೇಳ್ದೆ ಭಾರತ 

ಕಾದಿಕರ್ತನುದಾರ ಶ್ರೀಪುರ 

ದಾದಿಕೇಶವಮೂರ್ತಿಗಂಕಿತವಾದ ಚರಿತೆಯನು 

ಮೇದಿನಿಯೊಳಿದನಾರು ಹೃ ದಯದೊ 

ಳಾದರಿಸಿ ಕೇಳ್ಸಪರು ಮುದದಲಿ 

ಯಾದಿಮೂರುತಿ ವರಪುರಾಧಿಸನೊಲಿವನನವರತ ॥ ೧೦೪ ॥ 


ವಾರಿ ಜಲಚರದೆಂಜಲಲ್ಲವೆ-ನೀರು ಜಲದಲ್ಲಿ ವಾಸಿಸುವ ಪ್ರಾಣಿಗಳ ಎಂಜಲಲ್ಲನೆ? 
ಅದೆಲ್ಲಿಯುಂ ಪರರೆಂಜಲ್ಲದೆ ಬೇರೆ ಭಾವಿಸಲೆಂಜಲುಂಟಿ? - ಯೋಚಿಸಿ ನೋಡಿದರೆ 
ಎಂಜಲಲ್ಲದ್ದು ಯಾವುದಾದರೂ ಉಂಟಿ? ನಮಗೆಂದೇ ಸೃಷ್ಟಿಯಾದದ್ದು ಯಾವುದೂ 
ಇಲ್ಲ. 

ವಿಷಯವ ಹೂಳುವುದು-ವಿಷಯಾಸಕ್ತಿಯನ್ನು ಸಂಪೂರ್ಣವಾಗಿ ಬಿಡಬೇಕು. ನಜ 
ಮುಕ್ತಿ ಕಾಂತೆಯನಾಳುವುದು-ಹೀಗೆ ನಡೆದುಕೊಂಡರೆ ಮೋಕ್ಷವು ಕೈವಶವಾಗುವುದು. 
೧೦೩ನೆಯ ಪದ್ಯದಿಂದ ಕನಕದಾಸರು "ಹೆರಿಭಕ್ತಸಾರವನ್ನು ಕೇಳಿದವರಿಗೆ ಆಗುವ 
ಶುಭವನ್ನು ವಏಿನರಿಸುತ್ತಾರೆ. ಇದು ಫಲಶೃತಿ, 

ಭಾಮಿನಿಯ ವೃತ್ತದಲಿ-ಭಾಮಿಸನೀ ಸಟ್ಟಿದಿಯಲ್ಲಿ. ಆಸುರಾರಾತಿ-ರಾಕ್ಸ್‌ ಸರ ಶತ್ರು. 
ಬಾದರಾಯಣ-ವ್ಯ್ಯಾ ಸರು. ಭಾರತಕಾದಿಕರ್ತ (ವ್ಯಾಸರು ಹೇಳಿದ) ಭಾರತದ ಕಥೆಗೆ 
ಮೂಲಕರ್ತೃವಾದ ಶ್ರೀಕೃಷ್ಣ. ಮೇದಿನಿ-ಭೂಮಿ, 


ಜನಪ್ರಿಯ ಕನಕ ಸಂಪುಟ 


೧೦೫ 


೧೦೬ 


೧೦೭ 


ಕುಲಗಿರಿಗಳನ್ವಯವ ಧಾರಿಣಿ 


ಜಲಧಿ ಪಾವಕ ಮರುತ ಜಲ ನಭ 

ಜಲಜಸಖ ಶೀತಾಂಶು ತಾರೆಗಳುಳ್ಳ ಪರಿಯಂತ 
ಚಲನೆಯಿಲ್ಲದ ನಿನ್ನ್ನ ಚರಿತೆಯು 

ಒಲಿದು ಧರೆಯೊಳಗೊಪ್ಪುವಂದದಿ 


ಚೆಲುವ ಚನ್ನಿಗರಾಯ ರಕ್ಷಿಸು ನಮ್ಮನನವರತ || ೧೦೫ || 


ನೂರು ಕನ್ಯಾದಾನವನು ಭಾ 
ಗೀರಥೀಸ್ನಾನವನು ಮಿಗೆ ಕ್ಸ 
ಯಾಕೆ ಗೋವ್ಗಳ ಪ್ರೇಮದಿಂದಲಿ ಭೂಸುರರಿಗೊಲಿದು 


“ಊರುಗಳ ನೂರಗ್ರಾ ಹಾರವ 


ಧಾರೆಯೆರೆದಿತ್ತ ತೆ ಫಲ ಕ್ಸ 
ಸೇರುವುದು ಹರಿಭಕ್ತಿಸಾರದ ಕಥೆಯ ಕೇಳ್ದವಗೆ | ೧೦೬॥ 


ಮೇರು ಮಂದರ ನಿಭಸುವರ್ಣವ 


ವಾರಿಮಧ್ಯದೊಳಿರುವ ಅವನಿಯ 
ನಾರಿಯರ ಗಾಯತ್ರಿ ಪಶುಗಳನಿತ್ತ ಫಲವಹುದು 


ಧಾರಿಣಿಯೊಳೀ ಭಕ್ತಿಸಾರವ 
ನಾರು ಓದುವರವರಿಗನುದಿನ 
ಚಾರು ವರಗಳನಿತ್ತು ರಕ್ಷಿಸನಾದಿಕೇಶವನು | ೧೦೭ || 


ಕುಲಗಿರಿಗಳನ್ವ ಯನ-ಏಳು ಕುಲಪರ್ವತಗಳು ಇರುವನರೆಗೂ (ಕುಲಪರ್ವತಗಳು 

ಮಹೇಂದ್ರ, ಮಲಯ, ಶಕ್ತಿ ಮಾನ್‌, ಯಕ್ಷ, ಸಹ್ಯ, ವಿಂಧ್ಯ ಮತ್ತು ಪಾರಿಯಾತ್ರ.) 

ಧಾರಿಣಿ-ಭೂನಿ. ಜಲಧಿ-ಸಮುದ್ರ. ನಾವಕ-ಿಗ್ಗಿ. ಮರುತವಾ ಯು. ಜಲ- 

ನೀರು. ನಭ=ಅಕಾಶ. _ಜಲಜಸಖ-ಸೂರ್ಯ. ಶೀತಾಂಶು-ಚಂದ್ರ. ತಾರೆ- 

ನಕ್ಕತೃ, ಚಲನೆಯಿಲ ದ-ಶಾಶ ತವಾದ, ಧರೆಯೊಳಗೊಪು ವಂದದಿ-ಭೂಲೋಕ 
ಖಿ m ವ ಎ 

ದಲ್ಲಿ ಬೆಳಗುನಂತೆ. 


ಭಾಗೀರಥೀ ಸ್ಫಾನನನಂ-ಗಂ ಗಾಸ್ನಾ ನವನ್ನು. 


ಮೇರುವುಂಂದರನಿಭಸುವರ್ಣವ-ಮೇರುಪರ್ವತ, ಮಂದರಪರ್ನ್ವತಗಳಸ್ಟು ಚಿನ್ನ 
ವನ್ನೂ, ವಾರಿಮುಧ್ಯದೊಳಿರುವ-ಸಮುದೃ ಸರ್ಯಂತವಾದ, ಅನನಿ- ನೊನು" 
ನಾರಿಯರ-ಕನ್ಕೆಯರನ್ನು, ಗಾಯತ್ರಿ ಸಶುಗಳನಿತ್ತ-ಗಾಯತ್ರಿಯನು ಉಪದೇಶಿಸಿ 
ದರೆ, ಹೆಸುಗಳನ್ನು ದಾನಕೊಟ್ಟಿರೆ ಬರುವೆ, ಚಾರು-ಒಳ್ಳೆಯ್ಕ ಶುಭಕರವಾದ. 


ಹರಿಭಕ್ತಿಸಾರ ೧೩೧ 


೧೦೮ 


ಲೋಕಜೊಳಗತ್ಯಧಿಕನೆನಿಸುವ 

ಕಾಕಿನೆಲೆ ಸಿರಿಯಾದಿಕೇಶವ 

ತಾ ಕೃಪೆಯೊಳಗೆ ನುಡಿಸಿದನು ಈ ಭಕ್ತಿಸಾರವನು 

ಜೋಕೆಯಲಿ ಬರೆದೋದಿ ಕೇಳ್ದರ 

ನಾಕುಲದಿ ಮಾಧವನು ಕರುಣಿಸ 

ಶ್ರೀ ಕಮಲವಲ್ಲಭನು ಮಿಗೆ ಬಿಡದಾದಿಕೇಶವನು | ೧೦೮ | 


ಮಂಗಳ 
ತ್ಲ 
ಮಂಗಳಂ ಸರ್ವಾದಿಭೂತಗೆ 
ಮಂಗಳಂ ಸರ್ವವನು ಸೊಕೆವಗೆ 
ಮಂಗಳಂ ತನ್ನೊಳಗೆ ಲೋಕವ ಲಯಿಸಿಕೊಂಬವಗೆ 
ಮಂಗಳಂ ಸರ್ವಸ್ವತಂತ್ರಗೆ 
ಮಂಗಳಂ ಸಿರಿಗೊಡೆಯ ಚೆನ್ನಿಗರಾಯ ಕೇಶವಗೆ || 


ಮಂಗಳಂ ಜಗದಾದಿಮೂರ್ತಿಗೆ 

ಮಂಗಳಂ ಶ್ರಿತಪುಣ್ಯ ಕೀರ್ತಿಗೆ 

ಮಂಗಳಂ ಕರಕಲಿತಚಕ್ರನಿದಳಿತನಕ್ರನಿಗೆ 

ಮಂಗಳಂ ದ್ರೌಪದಿಯ ಪೊರೆದಗೆ 

ಮಂಗಳಂ ಧ್ರುವರಾಜಗೊಲಿದಗೆ 

ಮಂಗಳಂ ಬೇಲೂರ ಚೆನ್ನಿಗರಾಯ ಕೇಶವಗೆ |೨| 


ನುಡಿಸಿದನು-ಹೇಳಿಸಿದನಂ (ಸ್ಫೂರ್ತಿ ಕೊಟ್ಟು, ಇದರ ರಚನೆಯನ್ನು ಮಾಡಿಸಿದನು). 
ಜೋಕೆಯಲಿ-ಎಚ್ಚ ರದಿಂದ 


ಮುಂದಿನ ಮೂರು ಪದ್ಯಗಳು ಮಂಗಳ ಪದ್ಯಗಳು. 


೧ 


೧೩೨ 


ಸರ್ವಾದಿಭೂತಗೆ-ಎಲ್ಲ ವಸ್ತುಗಳಿಗೂ ಮೂಲವಾದವನು. ತನ್ನೊಳಗೆ ಲೋಕವ 
ಲಯಿಸಿಕೊಂಬವಗೆ-ಲೋಕವನ್ನು ತನ್ನಲ್ಲಿ ಐಕ್ಯ ಮಾಡಿಕೊಳ್ಳು ವವನಿಗೆ, ಸಿರಿಗೊಡೆಯ- 
ಲಕ್ಷ್ಮಿ ದೇನಿಯ ಪತಿಯಾದವನು, 


ಶ್ರಿತಪುಣ್ಯ ಕೀರ್ತಿಗೆ-ಮಂಗಳಕರವಾದ ಕೀರ್ತಿಯನ್ನು (ಪರಿಶುದ್ಧ ನೆಂಬ ಕೀರ್ತಿಯನ್ನು) 
ಪಡೆದವನಿಗೆ. ಕರಕಲಿತಚಕ್ರ ನಿದಳಿತನಕ್ರೃನಿಗೆ-ತನ್ನ ಕೈಯಲ್ಲಿರುವ ಚಕ್ರದಿಂದ ಮೊಸಳೆ 
ಕತ್ತರಿಸಿದವನಿಗೆ. (ಮೊಸಳೆಯನ್ನು ಕೊಂದು ವಿಸ್ಲುವು ಗಜೇಂದ್ರನನ್ನು ರಕ್ಷಿಸಿದ). 


ಜನಪ್ರಿಯ ಕನಕ ಸಂಪುಟ 


ಜಯ ಸುರೇಂದ್ರವರಾರ್ಚಿತಾಂನ್ರಿಯೆ 

ಜಯ ಪುರಾಧಿಪಸಂಸ್ಕುತಾತ್ಮನೆ 

ಜಯ ಮಹಾ ಮುನಿಯೋಗಗಮ್ಯ ನೆ ಮೇಫಮೇಚಕನೆ 

ಜಯ ಜನಕಜೆಮುಖಾಬ್ದಮಿತ್ರನೆ 

ಜಯ ಕಲಾಧಿಸಸೂರ್ಯನೇತ್ರನೆ 

ಜಯ ಜಯ ಜಗನ್ನಾಥ ದೇವನೆ ಜೆನ್ನ ಕೇಶವನೆ || ೩ || 


4 ಸುರೇಂದ್ರವರಾರ್ಚಿತಾಂಫ) ಯೆ-ಇಂದ್ರ ನಿಂದ ಸೊಜಿಸಲ್ಪಡುನ ಚರಣಗಳುಳ್ಳ ವನೆ. 
ಪುರಾಧಿಪಸಂಸ್ತು ತಾತ್ಮನೆ-ಈಶ್ವರನಿಂದ ಸುತಿಸಲ್ಪಟ್ಟಿ ವನೆ. ಮಹಾಮುನಿಯೋಗ 
ಗಮ್ಮುನೆ-ಮುಹಾ ಮುನಿಗಳ ಯೋಗ ಸಾಧನೆಗೆ ನಿಲುಕುವಂತೆಹವನು. ಮೇಫಮೇಚಕ-= 
ಮೇಘದಂತೆ ನೀಲಿ ಬಣ್ಣ ದವನು. ಜನಕಜೆನುಖಾಬ್ದ ಖುತ್ರನೆ-ಸೀತಾದೇನಿಯೆ 
ಕಮಲದಂತಹ ಮುಖಕ್ಕೆ ಸೂರ್ಯನಾದವನೆ, ಕಲಾಧಿಪಸೂರ್ಯನೇತ್ರನೆ-ಚಂದ್ರೆ 
ಸೂರ್ಯರನ್ನು ಹೋಲುವ ಕಣ್ಣುಳ್ಳವನೆ. 


'ಹರಿಭಕ್ಕಿಸಾರ ಒತ್ತಿ 


ಭಾಗ ೩ 


ರಾಮಧಾನ್ಯ ಕರಿಕ್ರೆ 


ರಾಮಧಾನ್ಯ ಚರಿತ್ರೆ 


ಶ್ರೀ ರಮಾಪತಿ ಸಿಂಧುಶಯನ ಮು 

ರಾರಿ ಮುನಿಕುಲ ಪೂಜಿತಾಂಸಿ) ಸ 

ರೋರುಹಾಕ್ಷ ಸುದರ್ಶನಾಂಕಿತ ದೇವ ಭವದೂರ 

ಮಾರಪಿತ ಕೌಸಲಾದೇವಿ ಕು 

ಮಾರೆ ರಘುಕುಲ ರಾಮನೃಪ ವರ 

ಪೌರ ಚನ್ನಿಗರಾಯ ಪಾಲಿಸು ಸಕಲ ಸಜ್ಜನರ | ೧| 


ಗಿರಿಜೆಯರಸನ ಭಜಿಸಿ ಲಕ್ಷ್ಮೀ 

ವರನ ಪಾದಾಂಬುಜಕೆ ವಂದಿಸಿ 

ಕರಿಮುಖನ ಬಲಗೊಂಡು ಗೀರ್ವಾಣಿಗೆ ನಮಸ್ಕರಿಸಿ 
ಗುರುವಿನಂಘಿ)ಗೆ ನಮಿಸಿ ಸತ್ಸವಿ 

ವರರ ಮನದಲಿ ನೆನೆದು ವರಪುರ 

ದರಸನನು ಕೊಂಡಾಡಿ ಪೇಳುವೆನೀ ಮಹಾಕಥೆಯ 


ಮತತ 


|೨॥ 


ರಾಮಧಾನ್ಯದ ಕೃತಿಯನೀ ಜನ 

ಸ್ಪೋಮವೆಲ್ಲಾದರಿಸುವಂದದಿ 

ಭೂಮಿಗಚ್ಚರಿಯಾಗಿ ಸೇಳುವೆನೀ ಮಹಾಕಥೆಯ 

ಪ್ರೇಮದಿಂದಾದರಿಸಿ ಕೇಳ್ವ ಸ 

ನಾಮರಿಗೆ ಸತೃರುಣದಲಿ ರಘು 

ರಾಮ ಪಾಲಿಸಿಕೊಡುವ ಮನದಲಿ ಇಷ್ಟಸಂಪದವ |೩| 


ಧರೆಯನೆಲ್ಲವ ಸೋತು ಜೂಜಲಿ 
ಕುರುಪತಿಗೆ ಕೈದಳಿಸಿ ತಮ್ಮಂ 
ದಿರು ಸಹತ ಧರ್ಮಜನು ಕಾಮ್ಯಕ ವನದೊಳಿರುತಿರಲು 
ರಮಾ-ಲಕ್ಷ್ಮಿ, ಪತಿ-ನಿಸ್ತು. ಸಿಂಧು-ಸಮುದ್ರ. ಶಯನ-ಹಾಸುಗೆಯಾಗುಳ್ಳ ವನಂ, 
ಭವೆದೊರ-ಸಂಸಾರೆ ದೂರ. ಮಾರಪಿತ-ವಿಷ್ಣು. ಕರಿಮುಖ=ಗಣಪತಿ. ಬಲ 


ಗೊಂಡು-ಪ್ರದನಕ್ಷಿಣೆ ಮಾಡಿ, ಗೀರ್ನಾಣಿ-ಸರಸ್ವ ತಿ, ರಾಮಧಾನ್ಯನರಾಗಿ, ಕೈದಳಿಸು- 
ವಶಪಡಿಸು. 


ರಾಮಧಾನ್ಯ ಚರಿತ್ರೆ ೧೩೭ 


ಪರಮಖುಷಿ ಶಾಂಡಿಲ್ಯ ಮುನಿ ಸ 
ತೃರುಣದಲಿ ನಡೆತಂದನಲ್ಲಿಗೆ 
ವರ ತಪೋಧನರೊಡನೆ ಕಾಣಿಸಿಕೊಂಡನುಚಿತದಲಿ | ೪ | 


ಧರಣಿಸತಿ ಯಮಸೂನು ತಮ್ಮಂ 

ದಿರು ಸಹಿತಲಿದಿರೆದ್ದು ಮುನಿಪನ 

ಚರಣಕಾನತನಾಗಿ ಕ್ಸ ಮುಗಿದಿರಲು ಧರ್ಮಜನ 

ಕರೆದು ಲಾಲಿಸಿ ಕುಳ್ಳಿರಿಸಿ ಸ 

ತೃರುಣದಲಿ ಮುನಿ ನುಡಿದನೆಲೆ ನೃಪ 

ಸಿರಿ ದರಿದ್ರತೆ ನಿಲದು ಪರಿಹರವಹುದು ಕೇಳೆಂದ ll» | 


ದೇವ ಖುಹಿಗಳು ನಿಮ್ಮ ಕರುಣಾ 

ಭಾವವೆಮ್ಮಲ್ಲಿ ರಲು ನಮಗಿ 

ನ್ನಾವ ಕಷ್ಟದ ಬಳಕೆದೋರದು ನಿಮ್ಮ ದರುಶನದಿ 

ಪಾವನರು ನಾವಾದೆವೆಮಗಿ 

ನ್ದಾ ವ ಬುದ್ಧಿ ಯನರುಹುವಿರಿಯದ 

ಎಳು ಸೇಳೆಕೆ ನಸುನಗುತ ಮುನಿನಾಥನಿಂತೆಂದ | ೬ |} 


ಧಾರುಣಿಯೊಳರಸುಗಳು ನಾಲ್ವರು 

ಭೂರಿ ಸತ್ಯವ್ರತರು ನಳನೃಸ ಪ 

ಧೀರ ರಾಮ ಯುಧಿಷ್ಠರ "ಚರಿಶ್ಚಂದ್ರರಿವರೆಂದು 

ದೂರುತಿದೆ ಜಗವೆಲ್ಲ ನಿಮ್ಮನು 

ದಾರನಿದರೊಳು ರಘುಪತಿಯ ಗುಣ 

ಹಾರ ಧರ್ಮವ ಪಾಲಿಸಿದ ನರೆದಲೆಗ ವ್ರಿಹಿಯರಿಗೆ ॥೭॥ 


ಎನಲು ರಾಮಚರಿತ್ರೆಯನು ನೀ 
ವೆನೆಗೆ ಸೇಳಿದಡಾಲಿಸುವೆನೆನೆ 
ಮನದೊಳಗೆ ತಾ ನಸುನಗುತ ಶಾಂಡಿಲ್ಯನು ಯುಧಿಸ್ಮಿ ರಗೆ 


ಯಮುಸೂನು-ಧರ್ಮರಾಯ, ಆನತನಾಗಿ-ತಲೆಬಾಗಿ, ಪಾವನರು-ಪನಿತ್ರರು, ಭೂರಿ- 
ಶ್ರೇಷ್ಠ. ನರೆದಲೆಗ-ರಾಗಿ. ಪ್ರಿಹಿ-ಬತ್ತ, 


೧೩೮ ಜನಪ್ರಿಯ ಕನಕ ಸಂಪುಟ 


ಅನುನಯದೊಳಾದರಿಸಿ ರಘುನಂ 
ದನನ ಚರಿತೆಯನರುಹಿ ಭೂಪನ 
ಮನಸಿನಲ್ಲಿರುವಂತೆ ವಿಸ್ತರಿಸಿದ ಮಹಾಕಥೆಯ | ಆ |} 


ಕೇಳು ಕುಂತೀತನಯ ಗಂಗಾ 

ಕೂಲದುತ್ತರ ಭಾಗದಲಿ ನಿ 

ಶಾಲ ವಿಭವಜೊಳೆಸೆವಯೋಧ್ಯಾನಗರವಾ ಪುರವ 

ಪಾಲಿಸುವ ದಿನಕರ ಕುಲಾನ್ವಯ 

ಶೀಲ ದಶರಥನಾ ಮಹೀಲೋ 

ಲಲೋಚನೆ ಕೌಸಲ್ಯ ಜೀವಿಯ ಸೀಮೆ ಸ್ಥಳದಲ್ಲಿ (?) |e | 


ದಶರಥಗೆ ಕೌಸಲೆಗೆ ಜನಿಸಿದ 

ರಸಿಕ ಗುಣನಿಧಿ ರಾಮನೃಸನಾ 

ಅಸುರೆ ತಾಟಕಿಯೊರಸಿ ಮಾರೀಚನ ಸುಬಾಹುವನು 

ಕುಸುರಿದರಿದಾ ಮುನಿಮುಖವ ರ 

ಕಿಸಿಯಹಲ್ಯಾಶಾಸವನು ಖಂಡ್ರಿಸಿ 

ನಿಜಾನುಜ ಮುನಿಪ ಸಹಿತಾ ಮಿಥಿಳೆಗೈ ದಿದನು || ೧೦ | 


ಹರನ ಧನುವೇರಿಸಿದ ಸೀತೆಯ 

ವರಮಹೂರ್ತದಿ ವರಿಸಿ ತಮ್ಮಂ 

ದಿರು ನಿಜಾಂಗನೆ ಸಹಿತ ಮಿಥಿಳಾಪುರವ ಹೊರವಂಟ 

ಬರುತ ಮಾರ್ಗಾಂತರದಿ ಕಂಡನು 

ಪರಶುರಾಮನ ಗೆಲಿದಯೋಧ್ಯಾ 

ಪುರವ ಹೊಕ್ಕನು ರಾಜತೇಜದಿ ಸುರರು ನಲಿದಾಡಿ | ೧೧॥ 


ಕೇಳು ಧರ್ಮಜ ನಿಮ್ಮವೋಲ್‌ ವಿಸಿ 
ನಾಲಯದ ಸಿರಿ ಸಂಭವಿಸೆ ಜನ 
ಪಾಲ ರಾಮನು ನಿಶೃ ವಚನ ಪಾಲನೆಯ ನೇಮದಲಿ 


ಅನುನಯ:ಪ್ರೇಮ್ಕ ಸ್ನೇಹ, ಕೂಲ-ದಡ, ದಿನಕರ ಕುಲಾನ್ವ ಯ-ಸೂರೈ ವಂಶದವನು, 
ಅಸುರೆರಾಕ್ಷಸಿ,  ಕುಸುರಿದರಿ-ಚೂರುಚೂರಾಗಿ ಕತ್ತರಿಸು, ಮುನಿಮಖನನಿಶ್ವಾ 
ವಿತ್ತನ ಯಜ. ಅಹಲಾ ಶಾಪ-ಇಂದ್ಲ್ದನ ದೆಸೆಯಿಂದಾಗಿ, ಕಲಾ ಗೆಂದು ಪತಿ 
ಇ ಇ ಲೆ ಆ ಬ hd 
ಯಿಂದ ಪಡೆದ ಶಾಪ, ಪಿನಿನಾಲಯನ-ಕಾಡಿನಮನೆ, 


ರಾಮಧಾನ್ಯ ಚರಿತ್ರೆ ೧೩೯ 


ಬಾಲಕಿಯನೊಡಗೊಂಡು ಸತ್ಯವ 
ಪಾಲಿಸುತ ಲಕ್ಷ ೬ನ ಕೂಡೆ ನಿ 
ಜಾಲಯವ ಹೊರವಂಟುಹೊಕ್ಕನು ಘೋರ ಕಾನನವ H ೧೨ | 


ಭರತನನು ಸಂತೈಸಿ ಕಾಕಾ 

ಸುರನ ಪ್ರಾಣವ ಕಾಯ್ದು ದಾನವ 

ತರುಣಿ ನಾಸಿಕವರಿದು ಮಾಯಾಮೃಗವ ಸಂಹರಿಸಿ 

ಸರಸಿಜಾಕ್ಸಿಯನಗಲಿ ಮಾರ್ಗಾಂ 

ತರದಿ ಕಂಡ ಜಟಾಯುವನು ಮನ 

ಮರುಗಿ ವೃತ್ತಾಂತವನು ತಿಳಿದವನಲ್ಲಿ ಗತಿಗೊಳಿಸಿ | ೧೨ || 


ಅಲ್ಲಿ ಶೋಕೋದ್ರೇಕದಲಿ ಕರ 

ಪಲ್ಲವದ ಕದನಿನಲಿ ಊರ್ಮಿಳೆ 

ವಲ್ಲಭನನೊಡಗೊಂಡು ಕಪ್ಟಿಂಧಾದ್ರಿಗೈೈ ತಂದು 

ಅಲ್ಲಿ ಸಂಭಾಷಿಸಿದ ರವಿಸುತ 

ನಲ್ಲಿ ವಾಲಿಯ ಮಡುಹಿ ವಾನರ 

ರೆಲ್ಲರನು ಕ್ಸ ಕೊಂಡು ನಡೆದನು ಮುಂದೆ ದಕ್ಷಿಣಕೆ | ೧೪ || 


ವಾರುಧಿಯ ಬಂಧಿಸಿದ ಸೇನಾ . 

ಭಾರದಲಿ ನಡೆತೆಂದು ಲಂಕೆಯ 

ಸೇರಿ ಮುತ್ತಿಗೆವಿಡಿದು ರಾವಣ ಕುಂಭಕರ್ಣರನು 

ಭೂರಿಬಾಣದೊಳೊರಸಿ ದಾನವ 

ವೀರರನು ಪರಿಹರಿಸಿ ರಘುನೃಪ 

ವಾರಣನು ಸಟ್ಟವನು ಕಟ್ಟಿ ದನಾ ವಿಭೀಷಣಗೆ | ೧೫ | 


ಧರಣಿಸುತೆಯನು ಕಕೆಸಿ ಜೀವಾ 
ಸುರರುಲಿಯಲು ವಿಭೀಷಣಗೆ ವಿ 
ಸ್ಮರಿಸಿ ಪೇಳಿದ ಪುರಕೆ ಸಯಣವಮಾಡು ನೀನೆನಲು 


'ಅರೆಣ್ಕವಾಸದ ಕಾಲದಲ್ಲಿ ಸೀತೆಯನ್ನು ಮೋಹಿಸಿ, ರಾಮನ ಕೋಪಕ್ಕೆ ಗುರಿಯಾದ ರಾಕ್ಷಸ 
ಕಾಕಾಸುರ, ದಾನವ ತರುಣಿ-ಶೂರ್ಸ್ಪನಖಿ. ನಾಸಿಕ ಪರಿದು-ಮೂಗು ಕತ್ತರಿಸಿ. 
ಮಾಯಾಮೃ ಗ-ಕಾಂಚನ ಮೈಗ. ಗತಿಗೊಳಿಸಿ-ಸಂಸ್ಕಾರ ಮಾಡಿ. ಕರಪಲ್ಲ ವ 
ಕೈಯೆಂಬ ಚಿಗುರು. ಊರ್ಪಿಳೆ ವೆಲ್ಲ ಭ-ಲಕ್ಷ್ಮಣ, `ವಾರಣ-ಆನೆ. 


೧೪೦ ಜನಪ್ರಿಯ ಕನಕ ಸಂಪುಟ 


ಕರೆಸಿದನು ನಿಜಮಂತ್ರಿ ಕರಿರಥ 
ತುರುಗ ಪಾಯ್ದ ಳವಾಕ್ಷಣವೆ 
ನೆರೆದುದಗಣಿತ ವೀರದಾನವ ಸೇನೆ ನಿಮಿಷದಲಿ | ೧೬ | 


ಹರುಷದಲಿ ತರಿಸಿದ ಕುಜೇರನ 

ವರ ರಥವ ಮೇಳೈಸಿ ಜೀವರ 

ಸಿರಿಸದಾಂಬುಜಕರ್ನಿಸಲು ಶ್ರೀರಾಮ ನಸುನಗುತ 

ಕರೆಸಿ ಲಕ್ಷ್ಮಣದೇವನನು ನಿಜ 

ತರುಣಿ ಸಹಿತೇರಿದ ವರೂಥವ 

ತರಣಿಸುತ ಹನುಮಂತ ಜಾಂಬವಕೈದಿತೊಗ್ಗಿ ನಲಿ | ೧೭ | 


ಅಂಗದನು ನಳನೀಲ ಶತಬಲಿ 

ತುಂಗ ವಿಕ್ರಮ ಸುಷೇಣನಾ ಪ್ಲ 

ವಂಗ ಗವಯ ಗವಾಕ್ಷ ಮೊದಲಾದಖಿಳ ವಾನರರು 

ಸಂಗಡಿಸಿ ನೆರೆದುದು ಮಹಾಸಮ 

ರಂಗವೀರರು ಮೋಹಿಸಿದ ರಘು 

ಪುಂಗವನ ರಥದೊಡನೆ ನಡೆದುದು ಮುಂದೆ ಸಂದಣಿಸಿ | ೧೮ | 


ಧಾರುಣೀಪತಿ ಕೇಳು ಲಂಕೆಯ 

ನೀರದಾನವ ಭಟರು ಪುರಜನ 

ಪೌರಜನ ಸಹಿತಾ ವಿಭೀಷಣನೊಡನೆ ಮೇಳೈಸಿ 

ಭೂರಿಬಲವೈತರುತಲಿರೆ ರಣ 

ಭೇರಿ ದಂಧಣಧಣಕರೆನಲು ಮಿಗೆ 

ಚೀರಿದವು ಕಹಳೆಗಳು ದಿಕ್ಬಾಲಕರ ಬೆದರಿಸಿತು |೧೯॥| 


ತಡೆಯದೈತಂದುಭಯಬಲ ಸಂ 

ಗಡಿಸಿ ಬರುತಿರೆ ಮುಂದೆ ಸೇತುವ 

ಮಡಿದಿಗೆಲ್ಲವ ತೋರಿಸುತ ನೆರೆ ಕಡಲ ದಾಂಟದರು 

ನಡೆದು ರಾಮೇಶ್ವರದ ಬಳಿಯಲಿ 

ಮೃಡನ ಪೂಜಿಸಿ ಭಕ್ತಿಭಾವದ | 

ಸಡಗರದಿ ವಾಲ್ಮೀಕಿಯಾಶ್ರಮಕ್ಕೆದಿದನು ನೃಸತಿ | ೨೦ || 


ಕರಿ - ಆನೆ. ತುರಗ- ಕುದುರೆ. ಪಾಯ್ದೆಳ- ಕಾಲ್ಪಳ, ಮೇಳೈಸಿ- ಅಣಿಗೊಳಿಸಿ. 
ವರೂಥ-ರಥ. ತರಣಿಸುಕ - ಸೂರ್ಯನ ಮುಗ ಸುಗ್ರೀವ. ಒಗ್ಗಿನಲಿ - ಒಟ್ಟಾಗಿ. 
ನೋಹಿಸಂ-ಸೇರ್ಯ ಜೋಡಿಸು ದಿಕ್ಸಾಲಕ-ನಾಯ್ಕ ಕುಬೇರ ಮೊದಲಾದ 
ದಿಗ್ನೇವತೆಗಳಂ. ಮೃಡ ಈಶ್ವರ, 


ರಾಮಧಾನ್ಯ ಚರಿತ್ರೆ ೧೪೧ 


ಅಲ್ಲಿ ನೆರೆದ ಮಹಾಮುನೀಶ್ವರ 

ಕೆಲ್ಲರನು ಸತ್ಕರಿಸಿ ಜಾನಕಿ 

ವಲ್ಲಭನು ನಡೆತಂದನಾ ಮುಚುಕುಂದನಾಶ್ರಮಕೆ 

ಸಡಿಲದುನ್ನುತ ಬಲಸಮೇತದಿ 

ಕಡಲ ಕಂಡನು ಪಂಚನದಿಯೆೊಳ್‌ 

ಬಿಡದೆ ಪಲ್ಲೆ ಪಿಸಿರುವ ಫಲ ವಸ್ತುಗಳ ಸಂಭ್ರಮದಿ || ೨೧ || 


ಆ ಮಹಾವನದೊಳಗೆ ಸುಭಟ 

ಸ್ಕೋಮವಿಳಿದುದು ಪಾಳೆಯದ ಸಂ 

ಗ್ರಾಮದಿದಿರಲಿ ಗುಡಿಗುಡಾರಂಗಳು ವಿರಾಜಿಸಿತು 

ರಾಮಣೀಯಕ ರಚನೆಯಲಿ ಸು 

ತ್ರಾಮನೋಲಗದಂತೆ ರಘುಕುಲ 

ರಾಮನ್ಮೈದಿರೆ ಬಂದು ಕಂಡರು ಸಕಲ ಮುನಿವರರು | ೨೨ | 


ಕೌಶಿಕನು ಜಮದಗ್ನಿ ಜನ್ನು ಪ 

ರಾಶರನು ಜಾಬಾಲಿ ಭ ಗು ದೂ 

ರ್ವಾಸ ಗೌತಮನಾದಿಯಾದ ಸಮಸ್ತ ಮುನಿವರರು 

ಭಾಸುರದ ತೇಜದಲಿ ತಮ್ಮ ತ 

ವೇಶನವ ಹೊರವಂಟು ಸ್‌ 

ದಾಶರಥಿಯನು ಕಂಡು ಹರಸಿದರಕ್ಷತೆಯ ತಳಿದು | ೨೩ || 


ರಾಮ ದಶರಥ ತನಯ ರಘುಕುಲ 

ಸೋಮ ಸ ಸನ್ನ ಸನಾಮನಾಹವ 

ಭೀಮ ಸುಜನ ಪ್ರೇಮ ಜಗದಭಿರಾಮ ನಿಸ್ಸೀಮ 

ತಾಮರಸದಳ ವೆ ದೇವ 

ಪ್ರೇಮ ಸುರಕುಲ ಮೌಳಿವಂದಿತ 

ಪ್ರೇಮದಿಂದಲಿ ಪಾಲಿಸೆನ್ನು ತಲವರು ಪೊಗಳಿದರು || ೨೪ || 


ಭಿನ್ನಪ್ರಾಸವನ್ನು ನೋಡಿದರೆ ಈ ಪದ್ಮದ ಪೂರ್ವಾರ್ಧ ಉತ್ತರಾರ್ಥಗಳು ಬೇರೆ ಬೇರಿ 
ಪದಗಳೆ ಭಾಗಗಳಿರಬೇಕೆಂದು ತೋರುತ್ತದೆ. 
ಮುಚುಕುಂದ- ಈ ಹೆಸರಿನ ಖುಷಿ, ಪಲ್ಲೆ $ಸು-ತುಂಬಿರುವೆ, ಕೋರೈಸುವ, ಸೋನಂ 
ಸಮೂಹ. ಸಂಗ್ರಾಮ: ಯುದ್ಧ (?) ರಾಮಣೀಯಕ - ಮನೋಹರವಾದ, 
ಸುತ್ರಾಮ-ಇಂದ್ರ. ಭಾಸುರ-ಪ್ರ "ಹಾಶಮಾನಿವಾದ. ಸನೃ ತ-ಸತ್ಯ ಪಾಲಕ. ಅಹವ- 
ಯುದ್ಧ. ತಾಮರಸದಳ-ಕಮಲದಳ,. ಮಾಳಿಎ ೨ 


೧೪೨ ಜನಪ್ರಿಯ ಕನಕ ಸಂಪುಟ 


ದೇವಿ ಜಾನಕಿಸಹಿತ ವನದಲಿ 

ನೀವು ಕಷ್ಟವ ಬಳಸಿ ಭಕ್ತರ 

ಕಾವ ಹೆದನನು ನೆನೆದು ವಾನರ ಬಲಸಮೇತದಲಿ 

ರಾವಣನ ಸಂಹರಿಸಿ ಲಂಕೆಯ 

ನಾ ವಿಭೀಷಣಗಿತ್ತು ನಮ್ಮನು 

ದೇವ ಪಾಲಿಸೆ ಬಂದೆಯೆಂದುಪಚರಿಸಿದರು ನೃಸನ ॥ ೨೫ || 


ಸಾರಹೃ ದಯರು ನೀವು ನಮಗುಪ 

ಚಾರವೇಕದು ನಿಮ್ಮಡಿಯ ಕರು 

ಕಾರಸವೆ ಸಲಹುವುದು ನಮ್ಮನು ಸಾಕದಂತಿರಲಿ 

ಆರಿಗುಂಟದು ನಿಮ್ಮ ದರುಶನ 

ಸೇರಿತೆಮಗಿಂದಿನಲಿ ಯೆಂದುಪ 

ಚಾರದಿಂ ಸತ್ಕರಿಸಿ ಕುಳ್ಳಿರಿಸಿದನು ಮುನಿವರರ ; | ೨೬ || 


ಎಡದ ಕಡೆಯಲಿ ಕಪಿಕುಲೇಂದ್ರನ 

ಗಡಣ ಬಲದಲಿ ರಾನಣಾನುಜ 

ಸಡಗರದಿ ಮುನಿನಿಕರವಿದಿರಲಿ ಹಿಂದೆ ವಾನರರು 

ಮಡದಿ ಲಕ್ಷಣ ದೇವರಿರ್ವರು 

ಬಿಡದೆ ಚಿಮ್ಮಲು ಚಾಮರಂಗಳ 

ಪೊಡವಿಪತಿ ಶ್ರೀರಾಮ ಸಿಂಹಾಸನದಿ ರಂಜಿಸಿದ | ೨೭ | 


ಅಲ್ಲಿ ನೆಕೆದೆ ಮಹಾಮುನೀಶ್ವರ 

ಕೆಲ್ಲ ತರಿಸಿದರಖಿಳ ವಸ್ತುವ 

ಬೆಲ್ಲ ಸಕ್ಕರೆ ಜೇನುತುಪ್ಪ ರಸಾಯನಂಗಳಲಿ 

ಭುಲ್ಲವಿಸಿ ರಚಿಸಿದ ಸುಭಕ್ಷಗ 

ಳೆಲ್ಲವನು ತುಂಬಿದರು ಹೆಡಗೆಗ 

ಳಲ್ಲಿ ಜೋಡಿಸಿ ಹೊರಿಸಿ ತಂದರು ರಾಮನೋಲಗಕೆ | ೨೮ || 


ತಂದು ಶಿಷ್ಯರು ಭಕ್ಷಗಳ ಮುದ 
ದಿಂದ ಸುರಿಯಲು ನೋಡಿ ನಸುನಗೆ 
ಯಿಂದ ರಘುಕುಲಸಾರ್ವಭೌಮನು ಕರಸಿ ನಿಜಬಲಕೆ 


ಹೆದ-ಉಪಾಯ. ಕಪಿಕುಲೇಂದ್ರ ಸುಗ್ರೀವ. ರಾನಣಾನುಜ-ನಿಭೀಷಣ., ಭುಲ್ಲ ವಿಸಿ- 


ಸಂತೊಷದಿಂದ ಉಬ್ಬಿ. 


ಫಾಮಧಾನ್ಯ ಚರಿತ್ರೆ ೧೪೩ 


ಅಂದು ಕೊಡಿಸಲು ನೋಡಿದರು ರುಚಿ 
ಯಿಂದ ಸವಿದರು ಭೋಜ್ಯಗಳನಾ 
ನಂದದಲಿ ಕೊಂಡಾಡಿದರು ವಾನರರು ಮುನಿವರರ | ೨೯ |} 


ಅನಿಲಸುತ ಬಾಕೆಂದು ರಘುನಂ 

ದನನು ಕರುಣದೊಳಿವರ ರುಚಿಯೆಂ 

ತೆನಲು ಕರಗಳ ಮುಗಿದು ಬಿನ್ನೆ ಸಿದನು ರಘುಪತಿಗೆ 

ಇನಕುಲಾನ್ವಯತಿಲಕ ಚಿತ್ತೆ 

ಸೆನಗೆ ಸವಿಯಹುದಿನ್ನು ಧಾನ್ಯದ 

ತನುವನೀಕ್ಷಿಸಬೇಕು ಜೀವರು ತರಿಸಿ ನೀವೆಂದ | ೩೦ | 


ಎನಲು ರಾಮನೃಪಾಲ ಗೌತಮ 

ಮುನಿಯನೀಕ್ಷಿಸಬೇಕು ಸಲೆ ತರಿ 

ಸೆನಲು ಧಾನ್ಯವನೊಡನೆ ಯಾಲೋಟಚಿಸಿದರಿ ಹಡನ 

ಮನನಲಿದು ತಂ ತಮ್ಮ ಶಿಷ್ಯರ 

ವಿನಯದಿಂದಲಿ ಕರೆಸಿ ತಾರೆಂ 

ದೆನಲು ಮೆರೆದರು ತಳುವದವರನು ತಂದು ಸಭೆಯೊಳಗೆ ॥ ೩೧॥ 


ನಕೆದಲೆಗನಿದು ನೆಲು ಹಾರಕ 

ಬರಗು ಜೋಳವು ಕಂಬು ಸಾಮೆಯು 

ಉರುತರದ ನವಣೆಯಿದು ನವಧಾನ್ಯವೆಂದೆನಲು 

ಮೆರೆವ ರಾಸಿಯ ಕಂಡುಯಿದರೊಳು 

ಪರಮಸಾರದ ಹೃದಯನಾರೆಂ 

ದರಸಿ ಕೇಳಿದನಲ್ಲಿರುತಿಹ ಮಹಾಮುನೀಶ್ವರರ | ೩೨ [| 


ಕೆಲರು ಗೋಧಿಯ ಸಾಮೆಯನು ಕೆಲ 

ಕೆಲರು ನವಣೆಯ ಕಂಬು ಜೋಳವ 

ಕೆಲರು ಹಾರಕನೆಂದು ಕೆಲವರು ನೆಲ್ಲನತಿಶಯವ 

ಕೆಲರು ನರೆದಲೆಗನನು ಹತಿಕರಿ 

ಸಲದ ನೋಡಿದ ನೃಪತಿಯದರೊಳು 

ಹಲವು ಮತವೇಕೊಂದನೇ ಹೇಳೆಂದ ಗೌತಮನು | ೩೩ | 


ಆನಿಲಸುತೆ-ಹೆನುಮಂತ, ಬಿನ್ನೆ 4 ಸು-ಪಿಜ್ಞಾ ಪಿಸು ಇನಕುಲಾನ್ಕಯ ತಿಲಕ-ಸೂರ್ಯವಂಶಕ್ಕೆ 
ಭೂಷಣನಾದ ರಾವು. ತಳುವದೆ-ತಡೆಮಾಡದೆ. ನರೆದಲೆಗ-ಬತ್ತ. ಪತಿಕರಿಸು 
ಹೊಗಳು, ಗೌರವಿಸು. 


೧೪೪ ಜನಪ್ರಿಯ ಕನಕ ಸಂಪುಟ: 


ದಾಶರಥಿ ಚಿತ್ರೈಸು ನಮ್ಮಯ 

ದೇಶಕತಿಶಯ ನರೆದಲಗನೇ 

ವಾಸಿಯುಳ್ಳ ವನೀತ ಮಿಕ್ಕಿನ ಧಾನ್ಯವೇಕೆನಲು 

ಲೇಸನಾಡಿದ ಮುನಿನ ಗೌತಮ 

ದೋಷರಹಿತನು ಪಕ್ಷಪಾತವ 

ನೀಸು ಪರಿಯಲಿ ಮಾಡುವರಿ ಶಿವಯೆಂದನಾ ವ್ರಿಹಿಗ | ೩೪ || 


ಎಲ್ಲ ಧರ್ಮದ ಸಾರವನು ನೀವ್‌ 

ಬಲ್ಲರರಿಯಡೆ ಯೆಲ್ಲರನು ನೀ 

ವಿಲ್ಲ ನುಡಿನ ಯುಪೇಕ್ಷೆಯುಂಟೀ ಸಾಕದಂತಿರಲಿ 

ನೆಲ್ಲು ನಾನಿರೆ ಗೋಧಿ ಮೊದಲಾ 

ದೆಲ್ಲ ಧಾನ್ಯಗಳರಲುಯಿದರಲಿ 

ಬಲ್ಲಿದನು ನರೆದಲೆಗನೆಂಬುದಿದಾವ ಮತನೆಂದ ॥ ೩೫ | 


ಏನೆಲವೊ ನಕೆದಲೆಗ ನೀನು ಸ 

ಮಾನನೇ ಯೆನಗಿಲ್ಲಿ ನಮ್ಮನು 

ದಾನವಾಂತಕ ಬಲ್ಲನಿಬ್ಬರ ಹೆಚ್ಚು ಕುಂದುಗಳ 

ಜಾನಕಿ ಪತಿಯ ಸನಿಹದಲಿ ಕುಲ 

ಹೀನ ನೀನು ಪ್ರತಿಷ್ಠ ಸುಡು ಮತಿ 

ಹೀನ ನೀನೆಂಜಿನುತ ಖತಿಯಲಿ ಬೈದು ಭಂಗಿಸಿದ | ೩೬॥ 


ಲೋಕದಲಧಿಕ ಭೋಜನವಿದೆಂ 

ದಾಕೆವಾಳರು ಬುಧರು ಜರೆದು ನಿ 

ರಾಕರಿಸಿ ಬಿಡಲಂತು ನೀ ಶೂದ್ರಾನ್ನವಾಜಿಯಲ 

ನಾಕನಿಳೆಯರು ಸಾಕ್ಷಿ ನಿನ್ನ ನಿ 

ವೇಕಿಗಳು ಮೆಚ್ಚುವರೆ ಬಾಹಿರ 

ಸಾಕು ನಡೆ ನೀನಾವ ಮಾನ್ಯನು ಕಡೆಗೆ ಕೊಲಗೆಂದ | ೩೭ || 


ಚಿತ್ತೆ ೈ ಸು-ಕೇಳು. ವಾಸಿ-ಕೀರ್ತಿ, ಹೆಸರ. ಪ್ರಿಹಿಗ-ಬತ್ತ, ಬಲ್ಲಿದ-ಶ್ರೇಸ್ಮ. ದಾನ 
ವಾಂತಕ-ರಾಕ್ಷರನ್ನು ನಾಶಮಾಡಿದನನು. ಸನಿಹೆದ:-ಸನ್ನಿಧಿಯಲ್ಲಿ. ಖತಿ-ಕೋಸ. 
ಆಕೆವಾಳ-ಶೂರ, ಸಮರ್ಥ. ನಾಕನಿಳೆಯೆರು-ಸ್ಮರ್ಗನೇ ಮನೆಯಾದನರ, ಬಾಹಿರ- 


ಶೂದ್ರ, ಅಸ್ಪೃಶ್ಯ. 


ರಾಮಧಾನ್ಯ ಚರಿತ್ರೆ ೧೪೫ 


೧೦ 


ಸ್ರಿತಿಯೆಮರರುಪನಯನದಲಿ ಸು 

ವ್ರತ ಸುಭೋಜನ ಪರಮ ಮಂತ್ರಾ 

ಕ್ಷತೆಗಳಲಿ ಶುಭಶೋಭನದಲಾರತಿಗೆ ಹಿರಿಯರಲಿ 
ಕ್ರತುಗಳೆಡೆಯೊಳಗರಮನೆಯಲಿ 

ಪ್ರತಿದಿನವು ರಂಜಿಸುತ ದೇವರಿ 

ಗತಿಶಯದ ನೈವೇದ್ಯ ತಾನಹೆನೆಂದನಾ ವ್ರಿಹಿಗ 


ಜನಪರಿಗೆ ಶಿಶುಗಳಿಗೆ ಬಾಂಧವ 

ಜನರೆಡೆಗೆ ಬ್ರಹ್ಮರ ಸಮಾರಾ 

ಧನೆಗೆ ವಿದ್ಯಾರಂಭ ಕಾಲಕೆ ಸಕಲ ಭೂಸುರರ 
ಮನೆಗಳಲಿ ಹರಿದಿವಸದೌಪಾ 

ಸಕೆಗಳಲಿ ತಾ ಯೋಗ್ಯನಹುದೆಂ 

ಡೆನಿಸಿಕೊಂಬೆನು ನೀನಯೋಗ್ಯನು ಭ್ರಷ್ಟ ತೊಲಗೆಂದ 


ಹೊಸ ಮನೆಯ ಪುಣ್ಯಾರ್ಚನೆಗೆ ಮಿಗೆ 

ಯೆಸೆ ಮದುಮಕ್ಳಳಿಗೆ ಸೇಸೆಗೆ 

ವಸುಮತೀಶರ ಗರುಡಿಯಲಿ ಶಸ್ತ್ರಾಸ್ತ್ರ ದರ್ಚನೆಗೆ 
ಎಸೆವ ವಿಪ್ರರ ಫಾಲದಲಿ ರಂ 

ಜಿಸುವ ಗಂಧಾಕ್ಷತೆಯಹೆನು ಭಾ 

ವಿಸಲು ಲೋಕದೊಳಾರು ಸರಿಯಿಂತೆಂದನಾ ವ್ರಿಹಿಗ 


ಧರಣಿಯಮರರು ಮಂತ್ರ ತಂತ್ರೋ 

ಚ್ಚರಣೆಯಲಿ ಹಸ್ತಾಂಬುಜದಿ ಮಿಗೆ 

ಹರಸಿ ಕೊಡಲಕ್ಷತೆಯ ಮಂಡೆಯೊಳಾಂತ ಮಹಿವರಿಗೆ 
ದುರಿತ ದುಃಖ ವಿನಾಶ ಮಂಗಳ 

ಸರವಹುದು ತಾನೀವೆ ಸಂತತ 

ಸಿರಿಯ ಸಂಪತ್ತಾಯುವನು ಕೇಳೆಂದನಾ ವ್ರಿಶಿಗ 


ಪರಿಮಳದ ಚಂದನದ ತರುವಿಗೆ 
ಸರಿಯೆ ನೊಣಗಿದ ಕಾಷ್ಠ ಗೋವಧು 
ಕರೆದ ಹಾಲಿಗೆ ಕುರಿಯ ಹಾಲಂತರವೆ ಭಾವಿಸಲು 


ಸ್ರೆತಿಯೆಮ ರಂಬಾ ಹ್ಮೆಣ, ಕ್ರ ತು=- ಯಾಗ. ಬ್ರ ಹ್ಮರೆ- ಬ್ರಾ ಹ್ಮಣರ, 


ಹ 


| ೩೮ 


| ೩೯ | 


| ೪೦॥ 


| ೪೧ || 


ಔಪಾಸನೆ-ಸೂಜೆ. ಸೇಸೆಎಅಕ್ಷತೆ. ವಸುಮತೀಶ-ದೊರೆ. ಫಾಲ-ಹಣೆ, ಧರಣಿಯ: 
ಮರ-ಬ್ರಾಹ್ಮಣ. ಹೆಸ್ತಾಂಬುಜ-ಕರಕಮುಲ. ದುರಿತ-ಪಾಪ, ಚಂದನ-ಗಂಧ, 


ಎಣೆ ಕಾಸ್ಕ-ಕಟ್ಟಿ ಗೆ. ಅಂತರ-ಸಮ್ಮ 


ಜನಪ್ರಿಯ ಕನಕ ಸಂಪುಟ ' 


ಪರಮ ಸಾಹಸಿ ವೀರ ಹನುಮಗೆ 
ಮರದ ಮೇಲಣ ಕಪಿಯುಃ ತಾನಂ 
ತರವೆ ಫಡ ನೀನೆನಗೆ ಸರಿಯೇ ಭ್ರಷ್ಟ ತೊಲಗೆಂದ 


ಸುರನದಿಗೆ ತಾ ಸರಿಯೆ ಕಾಡೊಳು 

ಹರಿವ ಹಳ್ಳದ ನೀರು ತಾ ಗರುಡನ 

ಮರಿಗೆ ಹದ್ದಂತರವೆ ಹಂಸಗೆ ಬಕನು ಹೋಲುವುಜಿ 
ಸರಸ ಮರಿ ಕೋಗಿಲೆಗೆ ವಾಯಸ 

ನಣಕಿಸುವ ತೆರನಾಯ್ತು ಸಾಕಿ 

ನ್ನರೆದಲಗ ನೀನಾವ ಮಾನ್ಯನು ಕಡೆಗೆ ತೊಲಗೆಂದ 


ನುಡಿಯ ಕೇಳುತ ಕನಲಿ ಕಂಗಳು 

ಡಿಮಸಗಿ ಖತಿಗೊಂಡು ನುಡಿದನು 

ಸಿಡಿಲ ಘರ್ಜನೆಯಂತೆ ಸಭೆಯಲಿ ಜರೆದನಾ ವ್ರಿಹಿಯ 
ನುಡಿಗೆ ಹೇಸದ ಭಂಡ ನಿನ್ನೊಳು 

ಕೊಡುವರೇ ಮಾರುತ್ತರವ ಕಡು 

“ಜಡನಲಾ ನಿನ್ನೊಡನೆ ಮಾತೇಕೆಂದ ನಕೆದಲಗ 


ಸತ್ಯಹೀನನು ಬಡವರನು ಕ 

ಣ್ಣೆತ್ತಿ ನೋಡೆ ಧನಾಢ್ಯರನು ಬೆಂ 

ಬತ್ತಿ ನಡೆವವುಸೇಕ್ಷೆ ನಿನ್ನದು ಹೇಳಲೇನದನು 
ಹೆತ್ತ ಬಾಣಂತಿಯರು ರೋಗಿಗೆ 

ಪತ್ಯ ನೀನಹೆ ಜೆಣದ ಬಾಯಿಗೆ 

ತುತ್ತು ನೀನಹೆ ನಿನ್ನ ಜನ್ಮ ನಿರರ್ಥಕರವೆಂದ 


ಸತ್ತದಿನದಾರಭ್ಯ ಮನುಜರು 
ಮತ್ತೆ ಕರ್ಮವ ಹೊತ್ತು ಸಿಂಡವ 
ನಿತ್ತು ತಪ್ಪದೆ ಮತ್ತೆ ವಾಯಸಕುಲವ ಕರಕರದು 


| ೪೨ | 


| ೪೩ | 


| ೪೪ | 


| ೪೫ | 


ಸುರನದಿ-ಗಂಗಾನದಿ, ಬಕ-ಕೊಕ್ಕರೆ. ನಾಯಸ-ಕಾಗೆ, ಕನಲಿ - ಕೋಸಿಸಿಕೊಂಡು., 
ಖತಿಗೊಂಡು - ಕೋಸಗೊಂಡು. ಮಾರತ್ತರ-ಪ್ರತ್ಯುತ್ತರ, ಧನಾಢ್ಯ-ಶಿ ಮಂತ, 


ರಾಮಧಾನ್ಯ ಚರಿತ್ರೆ 


೧೪8 


ಶುತ್ತನಿಡುವರು ಎಳ್ಳು ದರ್ಭೆಗೆ 
ತೆಕ್ತಿಗನು ನೀನಾದೆ ಕೀರ್ತಿಯ 
ಹೊತ್ತುಕೊಂಡೆ ದುರಾತ್ಮ ನಿನ್ನೊಳು ಮಾತಜೇಕೆಂದ | ೪೬ | 


ಮಳೆದಜಿಗೆದು ಬೆಳೆಯಡಗಿ ಕ್ಷಾಮದ 

ವಿಲಯಕಾಲದೊಳನ್ನ ವಿಲ್ಲದೆ 

ಅಳಿವ ಪ್ರಾಣಿಗಳಾದರಿಸಿ ಸಲಹುವೆನು ಜಗವರಿಯೆ 

ಎಲವೊ ನೀನೆಲ್ಲಿಹೆಯೊ ನಿನ್ನಯ 

ಬಳಗವದು ತಾನೆಲ್ಲಿಹುದುಯಾ 

ಹಲವು ಹುಲು ಧಾನ್ಯಗಳೆನಗೆ ಸರಿದೊರೆಯೆ ಕೇಳೆಂದ | ೪೭ || 


ಬಲ್ಲಿದರು ಬರೆ ಬಡವರಲಿ ನಿ 

ನ್ನಲ್ಲಿಯುಂಟುವುಸೇಕ್ಷೆ ನಮ್ಮಲಿ 

ಸಲ್ಲದೀ ಪರಿ ಪಕ್ಷಪಾತವದಿಲ್ಲ ಭಾವಿಸಲು 

ಬಲ್ಲಿದರು ಬಡವರುಗಳೆನ್ನದೆ 

ಎಲ್ಲರನು ರಕ್ಷಿಸುವೆ ನಿರ್ದಯ 

ನಲ್ಲ ತಾ ನಿನ್ನಂತೆ ಎಲ ಕುಟಿಲಾತ್ಮ ಹೋಗೆಂದ | ೪೮ | 


ನಾನೆಲ್ಫೈ ಲೋಕದಲಿ ನಿರ್ದಯನು ಬಳಿ 

ಕೇನಲೈೆ ಸದ್ಭರ್ಮದಲಿ ಮಧು 

ಪಾನವಾದೆಯಲಾ ದುರಾತ್ಮಕ ನಿನ್ನ ಸೇವಿಸಿದ 

ದಾನವರು ಮಾನವ ಕಿರಾತರು 

ಜ್ಞಾನವಳಿದು ವಿಕಾರದಲಿ ಮತಿ 

ಹೀನರಾದರು ನಿನ್ನ ಗುಣವೇನೆಂದನು ವ್ರಿಹಿಗ | ೪೯ |} 


ಆಡಬಹುದತಿಶಯವ ನೀ ಕೊಂ 

ಡಾಡಿ ಕೊಂಬರೆ ಸಾಕು ಸಜ್ಜನ 

ರಾಡಿದರೆ ಪತಿಕರಿಸೆ ಲಜ್ಜೆಗೆ ಸಿರವ ಬಾಗುವರು 

ನೋಡಿಕ್ಸೆ ಸಭೆಯವರು ದುರ್ಮತಿ 

ಗೇಡಿ ಯಿವನಾಡುವದ ನಾವಿ 

ನ್ಲಾಡಿದರೆ ಹುರುಳಿಲ್ಲ ಶಿವಶಿವಯೆಂದ ನರೆದಲಗ || ೫೦ | 


ತೆತ್ತಿಗ-ಸ್ನೇಹಿತ್ತೆ ವಿಲಯಕಾಲ- ಪ್ರಳಯಕಾಲ, ಬಲ್ಲಿದರು - ಶ್ರೀಮಂತರು, ಶಕ್ತರು. 
ಕುಟಿಲಾತ್ಮ-ಆತ್ಮ ನೆಂಚಕ. ಕಿರಾತ: ಬೇಡ. ದುರ್ಮತಿಗೇಡಿ-ದುರ್ಬುದ್ಧಿ ಯುಳ್ಳ ವನ್ನು 
ಹುರುಳು-ಸಾರ. 


ಸತ್ತವರ ಪ್ರತಿಬಿಂಬರೂಸನು 

ಬಿತ್ತರಿಸಿ.ನಿತೃ ನಾಮಗಳ ನಿನ 

ಗಿತ್ತು ಮೂವರ ಪೆಸರಿನಲಿ ಕರಕರೆದು ದರ್ಭೆಯಲಿ 

ನೆತ್ತಿಯನು ಬಡಿ ಬಡಿದು ಕಡೆಯಲಿ 

ತುತ್ತನಿಡುವರು ಪಶುಗಳಿಗೆ ನೀ 

ನೆಕ್ಕಿದೆಯೆಲಾ ತನುವ ಸುಹಬೇಕೆಂದ ನರೆದಲೆಗ | ೫೧ | 


ಬಿನಿಹಿರಿ ಹಿರಿಕಿರಿದ ನುಡಿಯದೆ 

ಮೌನದೀಕ್ಷಿತರಾದಿರಲ ಕಂ 

ಡೇನು ಮುರಿದಾಡುವಿರಸಾಧ್ಯನೊ ಸಾಧ್ಯವೋ ನಿಮಗೆ 

ಈ ನಪುಂಸಕರಲಿ ನಿರಂತರ 

ವೇನು ಕಾರಣ ವಾದವಿದು ನಮ 

ಗೇನು ಬುದ್ಧಿಯನರುಹುವಿರಿ ಪೇಳೆಂದ ನರೆದಲೆಗ il ೫೨॥ 


ಮಸೆದುದಿತ್ತಂಡಕ್ಕೆ ಮತ್ಸರ 

ಪಿಸುಣ ಬಲರತಿ ನಿಷ್ಠು ರರು ವಾ 

ದಿಸಲು ಕಂಡನು ನೃಪತಿ ಮನದಲಿ ನೋಡಿ ನಸುನಗುತ 

ಹಿಸುಣರಿವದಿರ ಮತ್ಸರವ ಮಾ 

'ಜಿಸುವ ಹದನೇನೆನುತ ಯೋಚಿಸಿ 

ದಸುರ ಮುನಿಪರ ನೋಡೆ ಗೌತಮ ಮುನಿಪನಿಂತೆಂದ ॥ ೫೩ | 


ಅರಸುಗಳು ನಾವೆಲ್ಲ ಭೂಮೀ 

ಸುರರು ನೆರದಿಹ ದಾನವರು ವಾ 

ನರರು ನಮಗೀ ನ್ಯಾಯವನು ಪರಿಹರಿಸಲಳವಲ್ಲ 

ಕರಸುವೆವು ಹರಿಹರನಿರಿಂಜಾ 

ದ್ಯರನಯೋಧ್ಯೆಗೆ ಯಿವರ ಗುಣವಾ 

ಧರಿಸಿ ಪೇಳ್ವರು ನಯದೊಳೆಂದನು ರಾಮ ನಸುನಗುತ | ೫೪॥ 
ಪರಮ ಧಾನ್ಯದೊಳಿಬ್ಬರೇ ಇವ 

ರಿರಲಿ ಸೆಕೆಯೊಳಗಾರು ತಿಂಗಳು 

ಹಿರಿದು ಕರಿಡೆಂಬಿವರ ಪೌರುಷವರಿಯಬಹುದಿನ್ನು 


ಮೌನದೀಕ್ಷಿರಾದಿರಿ-ನರೌನತಾಳಿದಿರಿ, ಮಸೆ-ತೀವ್ರಗೊಳ್ಳು. ಇತ್ತೆಂಡೆ-ಎರಡು ಕಡೆ, 
ಮತ್ಸರ-ಹೊಟ್ಟಿ ಕಿಚ್ಚು, ಸಿಸುಣ-ಚಾಡಿಕೋರೆ. ಮಾಣಿಸು-ತಡೆ, ತಪ್ಪಿಸಿ 
ಹೆದೆನು- ಉಪಾಯ. ವಿರಿಂಚಿ-ಬ್ರಹ್ಮ . 


೧೪೯ 
ರಾಮಧಾನ್ಯ ಚರಿತ್ರೆ 


ಪುರಕೆ ಗಮನಿಸಿ ನಾವು ನಿಮ್ಮನು 
ಕರೆಸುವೆವು ಕೇಳೆನುತಯೋಧ್ಯಾ 
ಪುರಿಗೆ ಸಯಣವ ಮಾಡಹೇಳಿದನಾ ವಿಭೀಷಣಗೆ | ೫೫ | 


ಸೆರೆಗೆ ನಮ್ಮನು ನೂಕಿ ದೇವರು 

ಸಿರಿಯ ಮದದಲಿ ಕಳೆದರೆಮ್ಮನು 

ಮರದು ಸಲಹುವರಾರು ನಿಮ್ಮಯ ಕರುಣ ಹೊರತಾಗಿ 
ಧಕೆಯೊಳಿನ್ನಸಕೀರ್ತಿ ನಾರಿಯ 

ಸೆರಗ ಹಿಡಿವುದೆ ಲೇಸೆನುತ ತವೆ 

ಕರಮುಗಿದು ತಲೆಗುತ್ತಿ ಸೇಳಿದನಾಗ ನರೆದಲಗ | ೫೬ | 


ಆಗಲದಕೇನೆಂದು ಕರುಣಾ 

ಸಾಗರನು ಬೀಳ್ಕೊಟ್ಟ ನವರನು 

ಯೋಗಿಗಳ ವಶಮಾಡಿ ಗೌತಮಮುನಿಯನುಪಚರಿಸಿ 

ರಾಗ ಮಿಗೆ ಮುನಿವರರನಲ್ಲಿ ಸ 

ರಾಗದಿಂದಲೆ ಕಳುಹಿ ಬಳಿಕಾ 

ಯಾಗಸಂರಕ್ಷಕನು ವೀಳೆಯವಿತ್ತ ನನಿಏರಿಗೆ | ೫೭ | 


ಹರದುದಾಕ್ಷಣದಲ್ಲಿ ವ್ಯೋಮದಿ 

ಸುರರು ಮಿಗೆ ಕೊಂಡಾಡೆ ಭೂಸುರ 

ವರರು ಕಳುಹಿಸಿಕೊಂಡು ಹೊಕ್ಕರು ತಮ್ಮ ಮಂದಿರವ 

ಹರುಷ ತಗ್ಗಿತು ತಾವರೆಗೆ ಮುಖ 

ವರಳಿದವು ನೈದಿಲೆಗೆ ತಾರಕೆ 

ನೆರೆದುವಾಕಾಶದಲಿ ಅಸ್ತಾಂಬುಧಿಗೆಯಿನನಿಳಿದ | ೫೮ || 


ನೆಗಳಿದವು ಬೊಂಬಾಳದೀವಿಗೆ 

ರುಗರುುಗಿವ ನವರತ್ನ ಜೊಡುಗೆಯ 

ಹೊಗರೊಗುವ ಕೈದುಗಳ ಸುಭಟರು ಮುಂಡೆ ಸಂದಣಿಸೆ 

ನೆಗಹಿ ಕರಗಳ ಪಾಠಕರು ಬಿರು 

ದುಗಳ ಹೊಗಳಲು ಚೀರಿದವು ಕಹ 

ಳೆಗಳು ರಭಸದಿ ಬಂದು ಹೊಕ್ಕುನು ನೃಪತಿಯರಮನೆಯ | ೫೯ | 
ಅಪಕೀರ್ತಿನಾರಿ-ಅಪಕೀರ್ತಿಯೆಂಬ ಹೆಂಗಸು. ತಲೆಗುತ್ತಿ-ಶಲೆತಗ್ಗಿಸಿ. ಅನಿಬರಿಗೆ- ಅಷ್ಟು 


ಜನರಿಗೆ, ವ್ಯೋಮ-ಅಕಾಶ. ತಾರಕೆ-ನಕ್ಷತ್ರ. ಆಸ್ತಾಂಬುಧಿ-ಸೂರ್ಯ ಮುಳಗುವ 
ಸಮುದ್ರ, ಪಶ್ಚಿಮ ದಿಕ್ಕು. ನೆಗಳಿದವು-ಹೊಳೆದವು. ಬೊಂಬಾಳ ದೀವಿಗೆ-ಪಂಜು. 


ಹೊಗರ್‌-ಕಾಂತಿ. ಕೈದು-ಆಯುಧ. ನೆಗಹಿ-ಎತ್ತಿ. ಪಾಠಕ-ವಂದಿಮಾಗಧರು. 


೧೫೦ ಜನಪ್ರಿಯ ಕನಕ ಸಂಪುಟ 


ಗಗನಮಣಿ ದಿಗುತಟವ ಸಾರಲು 

ಹೊಗರೊಗುವ ಬಲು ಕಾಳಗ[?]ದಿ ಸಲೆ 

ಜಗವ ಮುಸುಕಲು ಜನರು ನಿದ್ರಾಂಗನೆಯ ಕೇಳಿಯಲಿ 

ದೃಗುಯುಗಳನೆವೆ ಬಿಗಿದಿರಲು ಮನ 

ವಿಗತಿವಡೆದಿರೆ ಧಕಿಗೆ ದಿನಮಣಿ 

ಮೊಗವ ಶೋರುವೆನೆನುತ ಪೊರ್ವಾಚಲಕೆ ನಡೆತಂದ | ೬೦ | 


ರಸುನುಪ್ಪವಡಿಸಿದ ಪೂರ್ವದ 
ತರಣಿಗರ್ಫ್ಯವ ಕೊಟ್ಟು ಭೂಸುರ 
ವರರ ಮಂತ್ರಾಕ್ಷತೆಯ ಕೈಗೊಂಡನನುಜನೊಡಗೂಡಿ 
ಹರುಷ ಮಿಗೆ ಪಾಠಕರ ಸಂದಣಿ 
ನೆರೆಯೆ ಮುನಿಕುಲದೊಡನೆ ನಿಜಮಂ 
ದಿರವ ಹೊರವಂಟಿವನಿಪತಿಯೋಲಗಕೆ ನಡೆತಂದ | ೬೧॥ 


ಕರಸಿದನು ರಾವಣನ ತಮ್ಮನ 

ತರಣಿಸುತ ನಳನೀಲ ಜಾಂಬವ 

ಶರಭ ಶತೆಬಲಿಯಾದ ಮುಖ್ಯ ಸಮಸ್ತ ವಾನರರ 

ಹರುಷಮಿಗೆ ಸತ್ಕರಿಸಿ ಮುಂದಕೆ 

ತೆರಳಬೇಕೆನೆ ನೀರಸುಭಟರು 

ನೆರೆದುರುಬ್ಬಿ ಕೈದುಗಳ ಜಡಿದಗ್ಗ ಳೆಯಕ್ಸಿದಿದರು ೬೨ | 


ಹೊಡೆವ ತಮ್ಮಟಿ ಭೇರಿ ಡಮರುಗ 

ಗಿಡಿಬಿಡಿ ಡೌಡೆ ಡಿಂಡಿಮ ಢಕ್ಕೆ 

ನುಡಿವ ಶಂಖ ಮೃ ದಂಗ ಘನನಿಸ್ಸಾಳ ಮೊದಲಾದ 

ಬಡಿವ ನಾನಾ ವಾದ್ಯರವ ಭೋ 

ರಿಡಲು ಜಯರವದೊಡನೆ ರಘುನೃಸ 

ಮಡದಿ ಸಹಿತೇರಿದನು ಧನಪನ ದಿವ್ಯ ಮಣಿರಥವ | ೬೩ | 


ಒಡನೆ ಏರಿದನೂರ್ಮಿಳಾಪತಿ 
ಬಿಡದೆ ಚಿಮ್ಮುವ ಚಾಮರವ ಸಾ 
ಲಿಡುತ ನಡೆದುದು ಸಕಲದಳ ಸುಗ್ರೀವನಾಜ್ಞೆ ಯಲಿ 


ಗಗನ ಮುಣಿ-ಸೂರೃ. ದಿಗುತಟಿ-ದಿಕ್ಕಿ ನ ಅಂಚು, ಕೇಳಿ-ಆಟಿ, ದೃ ಗುಯುಗಳ-ಎರಡು 
ಕಣ್ಣು. ವಿಗತಿವಡೆ-ಮೆಂಕಾಗಿರಲು. ದಿನಮಣಿ-ಸೂರ್ಯ. ಸೂರ್ವಾಚಲ- ಪೂರ್ವ 
ಪರ್ವತ. ಉಪ್ಪ ವಡಿಸಿದ- ಎದ್ದೆ. ತರಣಿ ಸೂರ್ಯ, ಅರ್ಫ್ಯ- ಪೂಜಾಜಲ. ಉರುಬಿ- 
ರಭಸದಿಂದ ಬರು, ಕೈದು-ಆಯುಧ. ತರಣಿಸುತ-ಸುಗ್ರಿ (ವೆ. ಅಗ್ಗಳೆಯರು- ಶ್ರೇಷ್ಠರು, 
ಗಿಡಿಬಿಡಿ-ಒಂದು ವಾ ಡ್ಯ ವಿಶೇಷ. ನಿಸ್ಸಾ ಳ-ಭೇರಿ. “ಧೌನಪ-ಕುಬೇರ, 


ರಾಮಧಾನ್ಯ ಚರಿತ್ರೆ ೧೫೧ 


ಕಡುಮನದ ರಕ್ಕಸರು ಏರಿದ 
ಕೊಢನೆ ಕರಿರಥತುರಗವನು ಪಡೆ 
ಕಡಲ ಜಲ ಮೊರೆನಂತೆ ಮೊರೆದುದು ನೃೈಪನ ಬಲಜಲಧಿ | ೬೪ || 


ಕಳೆದು ಬಂದರು ಪಂಚನಂದಿಯ 

ಬಳಿಯಲೊಪ್ಪುವ ಪಂಚನದಿಗಳ 

ಹೊಳೆಯ ದಾಂಟುತ ಕಂಡು ಕಿಸ್ಟಿಂಧಾದ್ರಿಗೈೈತಂದು 

ಲಲನೆ ಸೀತಾದೇವಿ ರವಿಜನ 

ಲಲನೆಯರ ತಾ ಕರಸಿ ತನ್ನೊಡ 

ನೊಲಿದು ಬರಬೇಕೆನಲು ಬಂದರು ಡೇವಿಯರನ್ಸೈದಿ | ೬೫ || 


ಹೊಲಬುದಪ್ಪದೆ ಸಕಲ ನಾಯಕ 

ದಳಸಹಿತ ಮುಂಬಟ್ಟಿಯಲಿ ಮುನಿ 

ಕುಲದ ದರುಶನವಾಗಲಾಶೀರ್ವಾದವನು ಕೊಂಡು 
ಬಳಿವಿಡಿದು ಬರೆ ಜನರ ಪಾಪವ 

ಕಳೆದು ಸಲಹುವ ತುಂಗಭದ್ರೆಯ 

ಕಳೆದುಬಂದರು ಮುಂದೆ ಭಾರದ್ವಾಜನಾಶ್ರಮಕೆ Has || 


ಇಳಿದುದಾ ಬನದೊಳಗೆ ಪಾಳಯ 

ಬಳಸಿಬಿಟ್ಟುದು ಮೂರು ಯೋಜನ 

ದಳತೆಯಲಿ ಕನಿಸೇನೆಯಾ ಮಧ್ಯದಲಿ ನೃಪಭವನ 

ಹಳದಿ ಕೆಂಪಿನ ನೀಲವರ್ಣದ 

ಛಳೆಯಪಟ್ಟಿಯ ಗುಡಿ ಗುಡಾರದಿ 

ಹೊಳೆವ ರತ್ನಗಳಿಂದ ಕಲಶದ ಸಾಲು ರಂಜಿಸಿತು | ೬೭ || 


ಅರಮನೆಯ ಬಲವಂಕದಲಿ ನಿಜ 
ಶರಣನರಮನೆ ವಾಮಭಾಗದಿ 
ತರಣಿಸುತ ಸುಗ್ರೀವನಂಗದ ಜಾಂಬವಾದಿಗಳ 


ಆದ್ರಿ-ಬೆಟ್ಟ. ರವಿಜನ-ಸುಗ್ರೀನನ,  ಹೊಲಬು-ದಾರಿ, ಕ್ರಮ. ಮುಂಬಟ್ಟಿ-ಮುಂದಿನ 
ದಾರಿ. ಬಳಿವಿಡಿ-ಹಿಂಬಾಲಿಸು, ಛಳೆಯೆ-ಉತ್ಸ ವದ ಚತ್ರಿ (?). ಪಟ್ಟಿಯ-ರೇಸ್ಮೆ. 
ಬಲನೆಂಕ-ಬಲಪಕ್ಕ. ವಾಮಭಾಗ-ಎಡಪಕ್ಕ. 


೧೫೨ | ಜನಪ್ರಿಯ ಕನಕ ಸಂಪುಟ 


ವರ ಭವನನೆಸೆದಿರಲು ಮೇಲು 
ಪ್ಪರಿಗೆಗಳ ರಂಜಿಸಿ ಕವಾಟದಿ 


ಮೆರೆದುದಗ್ಗ ದ ವೀರ ರಾಮನ ಪಾಳ್ಯ ಬನದೊಳಗೆ | ೬೮|| 


ಹೊರವಳಯದಲಿ ದಾನವರ ಬಲ 

ಶರಧಿ ಬಿಟ್ಟುದು ಬಳಸಿ ಸುತ್ತಲು 

ಕರಿತುರಗ ರಥ ಪಾಯ್ದಳವು ಸಂದಣಿಸಿ ನಿಂದಿರಲು 

ಮೊರೆವ ರಭಸವ ಕಂಡು ಸುರಮುನಿ 

ವರರಿದೇನೋಯೆನುತ ನಿಜಮಂ 

'ದಿರವ ಹೊರವಂಬಲ್ಲಿ ಕೇಳ್ಷರು ರಾಮನತಿಶಯವ | ೬೯ || 


ಉರಗಮಾಲಿ ಮತಂಗ ಗಾರ್ಸ್ಯ್ಯಾಂ 
ಗಿರಸ ಗಾಲವ ಕಣ್ಣ ಜಯಮುನಿ 
ಪರಶುರಾಮ ಪರಾಶ ಕೌಶಿಕ ದಾಲ್ಬ್ಯ ಮೊದಲಾದ 
ವರಮುನಿಗಳೊಡನೈದಿ ಬಂದನು 
ಭರದಿ ಭಾರದ್ವಾಜ ಮುನಿ ರಘು 


ವರನ ಕಾಣಿಸಿಕೊಂಡು ಹರಸಿದರತುಳ ವಿಭವದಲಿ | ೭೦॥ 


' ಬಂದ ಮುನಿಗವನೀಶ ವಂದಿಸಿ 

ನಿಂದು ಕರಗಳ ಮುಗಿದು ವಿನಯದೊ 

ಳೆಂದ ನಿಮ್ಮ ಸದಾಗ್ನಿ ಹೋತ್ರ ಸುಯಾಗ ಕರ್ಮಗಳು 

ಸಂದ ಜಸ ತಪಗಳು ಸುರಕ್ಷಿತ 

ದಿಂದ ಮೆರೆವುದೆ ದಾನವರ ಭಯ 

ದಿಂದ ದುರ್ಥಟವಿಲ್ಲಲಾ ಮುನಿನಾಥ ಕೇಳೆಂದ ॥ ೭೧॥ 


ದಶರಥಾತ್ಮಜ ನೀನು ಲಂಕೆಯೊ 

ಳಸುರ ವೀರರು ಕುಂಭಕರ್ಣನು 

ದಶಶಿರನು ಮೊದಲಾದ ದುರ್ಜನರೆಲ್ಲರನು ಮಡುಹಿ 

ಅಸುರರನುಜಗೆಯ ಚಲ ಪದವಿಯ 

ನೊಸೆದು ಸಲಹಿದೆ ನಮ್ಮ ಕರುಣಾ 

ರಸದಿ ಪಾಲಿಸೆ ಬಂಜಿಯೆಂದುಪಚರಿಸಿದನು ನೃಸನ | ೭೨| 
'ಕವಾಟ-ಬಾಗಿಲು. ಬಲಶರಧಿ-ಸೇನಾ ಸಮುದ್ರ. ಪಾಯ್ದಳ- ಕಾಲಾಳು, ಅತುಳ- ಅಪಾರ, 

ವಿಭವ-ಉತ್ಪಾ ಹೆ. ಅಗ್ನಿ ಹೋತ್ರ-ಬೆಂಕಿಯಲ್ಲಿ ದೇವತೆಗಳಿಗಾಗಿ ತುಪ್ಪವೇ ಮೊದ 


ಲಾದ ವಸ್ತುಗಳನ್ನು ಅರ್ಪಿಸುವುದು. ದುರ್ಫ್ಥಟ-ನಿಸತ್ತು. ಮಡುಹಿ-ಸಾಯಿಸಿ: 
ಒಸೆದು-ಸ್ರೀತಿಸಿ. 


ರಾಮಧಾನ್ಯ ಚರಿತ್ರೆ ೧೫೩.೩ 


ಕಮಲಸಂಭವನಿತ್ತ ವರದಲಿ 

ಕುಮತಿ ದಾನವರತುಳ ಬಲದಿಂ 

ದುರುಳ ಕಂಟಿಕರಾಗಿ ಮಡಿದರು ನಿನ್ನ ಬಾಣದಲಿ 

ತಮದ ಗಂಟಿಲನೊಡೆದು ಮೂಡುವ 

ದ್ಯುಮಣಿಯಂದದಿ ನೀವು ಜನಿಸಿರ 

ಲೆಮಗೆ ದನುಜಾಧಮರ ಭಯವೇನೆಂದನಾ ಮುನಿಪ | ೭೩. ॥ 


ಅರಸ ಕೇಳ್ದಾ ಮುನಿಯ ವಚನದ 

ಕರುಣರಸ ಧಾರೆಯಲಿಯಂತಃ 

ಕರಣ ನನೆದುಸಚರಿಸಿ ಕುಳ್ಳಿರಿಸಿದನು ಮುನಿವರರ 

ಮರುತ ಸುತನನು ಕರೆದು ತವಕದಿ 

ಭರತನನು ಸಂತ್ಸೆಸು ಹೋಗೆಂ 

ದುರುತರದ ಪ್ರೇಮದಲಿ ಕಳುಹಿಸಲೆರಗಿ ಹೊರವಂಟ | ೭೪ | 


ಹರಿವ ಗಂಗಾನದಿಯ ದಾಂಟುತ 

ಭರದಿ ಕಂಡನು ಶೃಂಗಬೇರೀ 

ಪುರವ ಹೊಕ್ಕನು ಗುಹನ ಕಾಣಿಸಿಕೊಂಡನುಚಿತದಲಿ 

ಮರುತ ಬಿನ್ನೈ ಸಿದನು ರಘು ನೃಪ 

ವರನು ಪೇಳಿದ ಬುದ್ಧಿ ಯನು ವಿ 

ಸ್ತರಿಸೆ ನಿಷಧಾಧಿಸತಿ ಕೇಳ ತಿಶಯದ ಹರುಷದಲಿ | ೭೫ ॥ 


ಅನಿಲಸುತ ಬಾ ಮಗನೆ ರಘುನಂ 

ದನಗೆ ನಿನ್ನವೊಲಾಪ್ತರಾರೀ 

ದನುಜ ಮನುಜ ಭುಜಂಗರೊಳುಂಟಿ ನಿನ್ನ ಹೋಲುವರು 

ಹನುಮ ನಂದೀಗ್ರಾಮದಲಿ ಭರ 

ತ ನಿಹನಗ್ರಜನಗಲ್ಲ ಖೇದದ 

ಮನದ ಪರಿತಾಪವನು ಮಾಣಿಸು ಬೇಗ ಹೋಗೆಂದ | ೭೬ || 


ಹರುಷಮಿಗೆ ಜನಪದದ ಪರಿಯಂ 
ತರದಿ ಬಂದನಿಲಜನ ಕಳುಹಿಸಿ 
ಮರಳಿದನು ಗುಹದಿತ್ತ ಮಾರುತಿ ಮುಂದೆ ಪಥವಿಡಿದು 


ಕೆಮಲಸಂಭವ-ಬ್ರಹ್ಮ. ಕಂಟಕ-ಮುಳ್ಳು. ತಮ-ಕೆತ್ತಲೆ. ದ್ಯುಮಣಿ-ಸೂರ್ಯ. ನನೆದು- 
ತೋಯ್ಬು. ಮರುತಸುತ- ಅಂಜನೇಯ. ಉರುತರ-ಪಿಶೇಷವಾದ. ನಿಷಧಾಧಿಪತಿ- 
ಗುಹ. ಭುಜಂಗರು-ನಾಗರು. ಪರಿತಾಪ-ದುಃಖ. 


೧೫೪ ಜನಪ್ರಿಯ ಕನಕ ಸಂಪುಟ 


ಬರುತ ಮಾರ್ಗಾಂತರದಿ ಕಾನನ 
ಗಿರಿ ಶಿಖರಗಳ ಕಳೆದು ಬರೆ ವಿ 


ಸ್ತರದ ನಂದೀ ಗ್ರಾಮವನು ಕಂಡಲ್ಲಿ ಮನನಲಿದು | ೭೭ || 


ಬಂದು ಭರತನ ಕಂಡು ನಮಿಸಿದ 

ಡೆಂದ ನೀನಾರಿಲ್ಲಿಗಿಂಜ್ಜಿ 

ತಂದ ಕಾರಣವೇನು ನಿನ್ನ ಭಿಧಾನವೇನೆನಲು 

ನಿಂದು ಕೈಗಳ ಮುಗಿದು ನಸುನಗೆ 

ಯಿಂದ ನುಡಿದನು ಹನುಮ ತಾ ರಘು 

ನಂದನನ ಸೇವಕನು ಕಳುಹಿದ ದೇವ ನಿಮ್ಮಡಿಗೆ | ೭೮ |} 


ರಾವಣನ ಸಂಹರಿಸಿ ಲಂಕೆಯ 

ನಾ ವಿಭೀಷಣಗಿತ್ತು ಸೀತಾ 

ಜೀವಿ ಲಕ್ಷ ಟಾಸಹಿತ ಭಾರದ್ವಾಜನಾಶ್ರಮಕೆ 

ದೇವ ಬಂದನು ಸಕಲ ವಿಭವದಿ 

ನೀವು ಚಿತ್ತದೊಳವಧರಿಸಿಯೆನೆ 

ಪಾವಮಾನಿಯ ನುತಿಸಿ ತಕ್ಕೆ ಸಿದನು ಭರತೇಂದ್ರ ॥ ೭೯॥ 


ಹರುಷ ಹೆಚ್ಚಿದ ಮನದಿ ತಮ್ಮನ 

ಕರೆದು ಶತ್ರುಫ್ನನನಯೋಧ್ಯಾ 

ಪುರಿಗೆ ಕಳುಹಿದ ಜನನಿಯರಿಗೀ ವಾರ್ತೆಯೆಲ್ಲವನು 

ಅರುಹಿ ಬಾಯೆನಲಗ್ರಜನ ಸಿರಿ 

ಚರಣಕಭಿಮುಖನಾಗಿ ವಂದಿಸಿ 

ಹರುಷ ಮಿಗೆ ಹೊರವಂಟು ಹೊಕ್ಕನಯೋಧ್ಯ ಪುರವರವ | ಆಂ | 


ಚೀರಿದವು ಕಹಳೆಗಳು ತಮ್ಮಟಿ 

ಭೇರಿ ಶಂಖ ನಿನಾದ ಹಬ್ಬಿತು 

ಸಾರಿತಂದಿನ ದಿವಸದಲಿ ಶತ್ರುಘ್ನ ಬಂದನೆನೆ 

ಆರತಿಯ ತಳಿಗೆಗಳ ಸಂದಣಿ 

ಫೇರಿ ಕೇರಿಯೊಳ್ಳೆದಿದವು ಕ್ಸ 

ವಾರಿಗಳ ಗಡಣದಲಿ ಹೊಕ್ಕನು ರಾಜ ಮಂದಿರವ | ೮೧ | 


ಅಭಿಧಾನ-ಹೆಸರು. ಅವಧರಿಸಿ-ಲಾಲಿಸ್ಸಿ ಪಾನಮಾನಿ-ಹನ:ಮಂತ. ತಳ್ಳ 4 ಸು-ಅಲಿಂಗಿಸು. 
ನಿನಾಡ-ಶಬ್ದ. ತಳಿಗೆ-ತಟ್ಟೈ, ಕೈವಾರಿ-ಹೊಗಳುಭಟ್ಟಿ. ಗಡಣ-ಸಮೂಹ, 


ರಾನುಧಾನ್ಯ ಚರಿತ್ರೆ ೧೫೫ 


'ಜನನಿಯರು ಮೂವರಿಗೆ ನಮಿಸಿದ 

ತನುಜನನು ತಕ್ಕೆ ಪಸಿ ಪೇಳಿದ 

ನಿ ನಕುಲಾನ್ವಯ ಬಂದ ಭಾರದ್ವಾಜನಾಶ್ರಮಕೆ 

ಎನಲು ಹರುಷಾನಂದಮಯರಸ 

ಹೊನಲಿನೊಳಗೋಲಾಡಿದರು ಮುಖ 

ವನಜವರಳಿತು ಜನನಿಯರಿಗವನೀಶ ಕೇಳೆಂದ | ೮೨ ॥| 


ಕರಸಿದನು ಶತ್ರುಘ್ನ ಮಂತ್ರೀ 
- ಶ್ವರ ಸುಮಂತನ ಕೂಡೆ ನುಡಿದನು 
ತರಣಿಕುಲ ರಾಜೇಂದ್ರ ನಣ್ಣನ ಬರವ ಕೇಳಿದೆವು 
ಪುರವ ಶೃಂಗರಿಸಲ್ಲಿ ಕರಿರಥ 
ತುರಗ ಮೇಳೈಸಿರಲಿ ಮೋದದ 
ತರುಣಿಯರು ಸಂದಣಿಸಿ ನಡೆಯಲಿ ನೃಷನ ದರುಶನಕೆ ॥ ೮೩॥ 


ಎಂದು ಮಂತ್ರಿಯೊಳರುಹಿ ತಾ ನಿಜ 

ಮಂದಿರಕೆ ನಡೆತಂದು ಪಯಣವ 

ನಂದು ಮಾಡಿದ ಜನನಿ ಕೌಸಲದೇವಿ ಮೊದಲಾದ 
ಇಂದುವದನೆಯರೇರುತಿರ್ದರು 

ಅಂದಣವ ಸೊಸೆಯರು ವರೂಥದಿ 

ಹಿಂದುಮುಂದಿಟ್ಟಿಣಿಸಿ ನಡೆದುದು ಸತಿಯರೊಗ್ಗಿ ನಲಿ | ೮೪॥ 


ಪುರಜನವ ಸಂತೈಸಿ ಭೂಸುರ 

ವರರ ಮಂತ್ರಾಕ್ಷತೆಯ ಕೈೈಕೊಂ 

ಡರಸ ರಾಮ ಶ್ರೀ ಪದಾಬ್ಹವ ನೆನೆದು ಮನದೊಳಗೆ 

ತರಿಸಿ ಮಾಲ್ಯಾಂಬರ ಸುಗಂಧವ 

ಕರಸಿಕೊಟ್ಟನು ರಾಜವರ್ಗಕೆ 

ಹರುಷದಲಿ ಶತ್ರುಘ್ನನೇರಿದ ದಿವ್ಯಮಣಿ ರಥವ ॥ ೮೫ | 


ವಿನಿಧವಾದ್ಯ ಧ್ವನಿಯ ಕಹಳಾ 
ರವದ ಸನ್ನೆಯೊಳ್ಳೆ ದಿಬಹ ನೃಪ 
ನಿವಹದಲಿ ಚತುರಂಗ ಸೇನೆಯ ಪದದ ಕೆಂಧೂಳಿ 


“ಇನಕುಲಾನ್ವ ಯ-ರಾಮ್ಮ ಹೊನಲು-ಪ್ರವಾಹ, ವನಜ- ಕಮಲ. ತರಣಿಕುಲ-ಸೂರ್ಕ 
ವಂಶ, ಮೋದದ-=ಅನಂದದಿಂದ ಕೂಡಿರುವ, ಅಂದಣ-ಪಲ್ಲ ಕ್ಕಿ. ಇಟ್ಟಿ ಣಿಸುಎ 


ದಟ್ಟವಾಗಿ, ಒಗ್ಗು ಎಸಮೂಹೆ ಪದಾಬ್ದ-ಚರಣ ಕಮಲ, ನಿನಹೆ-ಸವಮೂೂಹ. 


೧೫೬ ಜನಪ್ರಿಯ ಕನಕ ಸಂಪುಟ 


ಭುವನವಾಕಾಶವನು ಮುಸುಕಿದ 
ಡವನಿ ನೆಗ್ಗ ಲು ಬಲವು ಬಲುಭಾ 
ರವಣೆಯಲಿ ಹೊರವಂಟನಾ ಶತ್ರುಘ್ನನೊಲವಿನಲಿ | ೮೬ | 


ಸತ್ತಿಗೆಯ ಸಾಲುಗಳ ಬೀಸುವ 

ಬಿತ್ತರದ ಜೌರಿಗಳ ರಥದಲಿ 

ತೆತ್ತಿಸಿದ ಸೂನಗಿಯ ಸೀಗುರಿ ಗುಡಿ ಪತಾಕೆಗಳ 

ಮತ್ತೆ ಗಜಘಟಿ ತುರಗ ಕಾಲಾ 

ಳೊತ್ತರಿಸಿ ಬರೆ ಕಮಠ ಕೂರ್ಮರ 

ನೆತ್ತಿ ನೆಗ್ಗಲು ನಡೆದುದಗಣಿತ ಸೇನೆ ವಹಿಲದಲಿ | ೮೭ | 


ಪುರವ ಕಳೆದರು ಮುಂದೆ ಯಮುನಾ 

ವರನದಿಯನುತ್ಮರಿಸೆ ಪಯಣದಿ 

ಮೆರೆವ ನಂದೀಗ್ರಾಮವನು ಕಂಡಲ್ಲಿಗ್ಬೆತಂದು 

ಭರತನೊದಗೊಂಡಲ್ಲಿ ಹನುಮನ 

ಕರುಣದಲಿ ಸತ್ಪರಿಸಿ ಮುಂದಕೆ 

ತೆರಳಿದರು ಕೌಸಲ್ಯ ರಾಮನ ಕಾಣ್ಪ್ಬ ತವಕದಲಿ | ೮೮ || 


ಇತ್ತ ಕೇಳ್ಳೆ ಪಾಂಡವಾಗ್ರಜ 

ಸತ್ವ ಗುಣನಿಧಿ ರಾಮಚಂದ್ರನು 

ವತ್ತರಿಸಿಬರೆ ಕಂಡು ನಲಿಯುತ ಜಾನಕಿಯ ಕರೆದು 

ಇತ್ತ ನೋಡೆಲೆ ಜೀವಿ ಭರತನ 

ಶತ್ರುಹರ ಶತ್ರುಫ್ನೆರಿವರು ಸ 

ಮಸ್ಕ ಬಲಸಹಿತಿದಿರು ಬರುತಿದೆ ನೋಡು ನೀನೆಂದ | ೮೯ | 


ಎಂದು ತೋರಿಸಿ ಮನದ ಹರುಷದಿ 
ಮಿಂದು ಲಕ್ಷ್ಮಣನೊಡಕನೆ ಸತಿಸಹಿ 
ತಂದು ರಥವೇರಿದನು ರಾಮನೃ ಪಾಲನಾಕ್ಷಣಕೆ 


ಭುವನ-ಭೂಲೋಕ. ಅವನಿ-ಭೂಮಿ, ನೆಗ್ಗಲು-ಕುಸಿಯಲ್ಲು ಬಲ-ಸೈೈನ್ಯ. ಭಾರವಣೆ- 
ಗಾಂಭೀರ್ಯ, ತೂಕ, ಸತ್ತಿಗೆ-ಛತ್ರಿ. ತೆತ್ತಿಸಿದ- ಮುಚ್ಚದ, ಸೂನಗಿ-ಕತ್ತಿ. 
ಸೀಗಂರಿ-ಚಾವಂರ. ಗುಡಿ-ಬಾ ವುಟಿ. ಫಘಟಿ-ಸಮೂಹ. ಉತ್ತರಿಸು-ದಾಟಂ. 
ತೆವುಠ-ಅನೆ, ವಹಿಲ-ಚೇಗ. ಶತ್ರುಹರ-ಹಗೆಯನು ಕೊಲ್ಲು ವನು, 


ರಾ ನುಂಧಾನ್ಮ ಚರಿತ್ರೆ ೧೫೭ 


ಮುಂದೆ ನೆನೆದುದು ಬನದೊಳಗೆ ಮುದ 
ದಿಂದ ಪಾಠಕರುಗೃಡಿಸೆ ನಲ 
ವಿಂದ ಮುನಿಕುಲದೊಡನೆ ತೆರಳಿದನಾ ಮಹೀಪಾಲ | eo | 


ತಲ್ಲಣಿಸಿ ದಶದಿಕ್ಟುಗಳ ಬಲ 
ವೆಲ್ಲ ನೆರೆದುದು ವಾನರಾಧಿಪ 
ರಲ್ಲಿ ಸುಗ್ರೀವನ ವರೂಥದ ಬಳಿಯೆ ಸಂದಣಿಸೆ 
ನಿಲ್ಬದೈದಿದರಾ ವಿಭೀಷಣ 
ನಲ್ಲಿ ದಾನವಸೇನೆ ಕೈದುಗ 
ಗಳಲ್ಲಿ ಹೊರವಂಟಿನು ವನಾಲಯದಿಂದಲಿದಿರಾಗಿ | ೯೧॥ 


ದೂರದಲಿ ಮಣಿರಥದೊಳಗೆ ರಘು 

ನೀರರಿಬ್ಬರು ಕಂಡು ಬರೆ ಹೊಂ 

ಜೀರನಿಳಿದರು ಭರತ ಶತ್ರುಘ್ನರು ಸರಾಗದಲಿ 

ಧಾರುಣಿಗೆ ಮೈಯಿಕ್ಕಿದರು ಪರಿ 

ವಾರವೆಲ್ಲವು ನೊಸಲಕ್ಕೆಗಳ 

ಭೂರಿ ಸಂತೋಷದ ಸಮುದ್ರದೊಳಾಳಿತಿಂದಿನಲಿ l «> | 


ಇಳಿದು ರಥವನು ನೃಪತಿ ಸೀತಾ 

ಲಲನೆ ಲಕ್ಷ್ಮಣಸಜತ ತಾ ಕೌ 

ಸಲೆ ಸುಮಿತ್ರಾಜೇನಿ ಕೈಕೆಯ ಚರಣಕಥಭಿನಮಿಸಿ 
ತೊಲಗಿದಸು ಬಂದಂತೆ ತನಯರ 

ಚಲುವನೀಕ್ಷಿಸಿ ಜನನಿಯರು ಕಂ 


ಗಳಲಿ ಜಲತುಂಬಿ ನೆರೆ ಬಿಗಿಯಪ್ಪಿದರು ನಂದನರ a || 


ವಿಮಲಮತಿ ಶತ್ರುಫ್ಲು ಭರತರು 

ನಮಿಸಿದರು ರಘುಪತಿಗೆ ಲಕ್ಷ್ಮಣ 

ನನಿಸಿದನು ಭರತಂಗೆ ಭರತಾನುಜನ ಸಂತೈಸಿ 

ಸಮತೆಯಲಿ ಸುಗ್ರೀವ ಜಾಂಬವ 

ರಮಿತ ಬಲವನು ಜನನಿಯ ಚರಣ 

ಕಮಲವನು ಕಾಣಿಸಿದ ಸುಕರದೊಳೂರ್ಮಿಳಾರಮಣ | ೯೪॥ 


ಇಣಗ್ಗಡಿಸುುಹೊಗಳ್ಳು ತಲ ಣಿಸಿ-ಹೆದರ್ದಿ ನನಾಲಯ-ಕಾಡುಮನೆ, ಹೊಂದೇರನುಎ 


೧೫೮ 


ಚಿನ್ನದ ತೇರನ್ನು, ಧಾರುಣಿ-ಭೂನಿ. ಮೈಯಿಕ್ಕು-ಶರೀರ ಚಾಚು, ನಮಸ್ಸರಿಸು. 
ನೊಸಲು-ಹಣೆ. ಆಳ೯-ಮುಳುಗ್ಗು ನಿಮಲಮತಿ-ಶುದ್ಧ ಮನಸ್ಕ. ಸುಕರ-ಸರಾಗ. 


ಊರ್ಪಿಳಾರಮಣ-ಲಕ್ಷ್ಟ ೬5. 


ಜನಪ್ರಿಯ ಕನಕ ಸಂಪುಟ 


ವರವಿಭೀಷಣ ದೇವ ಬಂದನು 

ಭರತ ಶತ್ರುಫ್ನ್ನರಿಗೆ ವಂದಿಸಿ 

ಕರದ ಪುಷ್ಪಾಂಜಲಿಯ ಬಿನ್ನೈೈಸಿದನು ವಿನಯದಲಿ 

ಅರಸನನುಜರು ನೀವು ನಿಮ್ಮಯ 

ಚರಣ ದರುಶನವಾಯ್ತು ನಮಗೇ 

ನರಿದು ಲೋಕಣೊಳೆಂದು ಕೊಂಡಾಡಿದನು ಮನದಣಿಯೆ |» || 


'ಜನಕಸುತೆ ಹರುಷದಲಿ ಸುಗ್ರೀ 

ವನ ಸತಿಯರೊಡನಿರ್ದು ಮಾವನ 

ವನಿತೆಯರಿಗಭಿನಮಿಸೆ ಸೊಸೆಯಳ ತೆಗೆದು ತಕ್ರೆ ಲಸ 

“ಬನದೊಳಗೆ ಬಲುನೊಂದಲಾ ಮಾ 

ನಿನಿಯೆ ಬಾರೌ ತಾಯೆ ಬಾರೆಂ 

ಜೆನುತ ಕಂಬನಿದೊಡೆದು ಲಾಲಿಸಿದರು ಮಹಾಸತಿಯ | ೬ | 


ತರಿಸಿ ಮಣಿಭೂಷಣ ದುಕೂಲವ 

ಧರಣಿ ತನುಜೆಗೆ ತೊಡಿಸಿ ಭರತನು 

ತರಣಿಸುತ ಜಾಂಬವ ವಿಭೀಷಣರುಗಳ ಸತ್ಕರಿಸಿ 

ಪುರಕೆ ಸಯಣವ ಮಾಡಿದನು ಡಂ 

ಗುರದ ಸನ್ನೆಯೊಳೆಂದು ಹೊರವಂ 

ಟರು ಮಹಾಂಬುಧಿ ತೆರಳುವಂತೆ ಸಮುದ್ರ ಘೋಷದಲಿ | ೯೭ | 


ಮಸಗಿದುದು ಕೆಂದೂಳಿ ಗಗನವ 

ಮುಸುಕಿದರೆ ರವಿ ಧಾತುಗುಂದಿದ 

ಪಸರಿಸಿತುದೆಣ್ಣೆಸೆಯ ನೀಂಟತು ಸಪ್ತ ಸಾಗರವ 

ಉಸುರು ತಗೆಬಗೆಯಾಯ್ತು ಕೂರುವ 

ನಸಿದನಹಿಪತಿ ಬಲದ ಭಾರದಿ 

ಬೆಸುಗೆಬಿಡೆ ಗಿರಿ ವಾದ್ಯತತಿ ಘರ್ಜಿಸಿತು ಮೂಜಗವ | ೯೮॥ 


ಅರಸ ಕೇಳಿಲ್ಲಿಂದಯೋಧ್ಯಾ 
ಪುರಿಗೆ ಬಂದನು ರಾಮ ನೃಪತ 
ನ್ಸರಸಿ ಲಕ್ಷ್ಮಣ ಭರತ ಶತ್ರುಘ್ನಾದಿ ಬಾಂಧವರ 

ಪುಸ್ಪಾಂಜಲಿ-ಹೂನಿನ ಬೊಗಸೆ, ಏನರಿದು-ಏನಸಾಧ್ಯ. ಭೂಸಣ-ಅಲಂಕಾರ, 
ದುಕೂಲ-ರೇಸ್ಮೆ ಬಟ್ಟೆ. ಘೋಷ-ಕೋಲಾಹಲ್ಕ ಧಾತುಗುಂದು-ಭೈರೆ ಗೆಡು, 
ಪಸರಿಸು-ಹೆರಡು. ಎಣ್ಟೆಸೆ-ಎಂಟು ದಿಕ್ಕು. ಈಂಟು-ಕುಡಿ. ಸಪ್ತಸಾಗರ 
ಲವಣ, ಇಕ್ಟು, ಸುರಾ, ಘೃತ, ದಧಿ, ದುಗ್ಧ, ಜಲಸಮುದೃಗಳು, ತಗೆಬಗೆ-ಹಿಂಸೆ, 
ಕಷ್ಟ, ಶ್ರನ್ನು ಕೂರುವಮು-ಅಮೆ, ಆಸಿದನ್‌-ಸಣ್ಣ ಗಾದನು, ಅಹಿಪತಿ-ಅದಿಶೇಷ, 


ರಾಮಧಾನ್ಯ ಚರಿತ್ರೆ ೧೫೯ 


ಪರುಠವಣೆಯಲಿ ರಾಜತೇಜದಿ 
ಸುರರು ದುಂದುಭಿ ಮೊಳಗೆ ನಿಜಮಂ 
ದಿರದ ಬಾಗಿಲ ಬಳಿಯ ನಿಂದನು ಮುನಿಷಕೊಗ್ಗಿ ನಲಿ 


ಅನಿಮಿಷರು ಸಂದಣಿಸೆ ಅಭ್ರದಿ 

ಹನುಮನಾಕ್ಷಣ ಬಂದು ಕೆಲಾ 

ಗಿನಲಿ ಪಾಯವಧಾನ ಚಿತ್ತವಧಾನವೆಚ್ಚರಿಕೆ 
ಎನಲು ರಥದಿಂದಿಳಿದು ರಘು ನಂ 

ದನನು ಹೊಕ್ಕನು ರಾಜಭವನವ 

ತನತನಗೆ ಪುರಜನರು ಕಾಣಿಕೆಗೊಟ್ಟು ನಮಿಸಿದರು 


ಗುರು ವಸಿಷ್ಠನ ಮತದಿ ತಮ್ಮಂ 

ದಿರು ಸಹಿತ ಮಜ್ಜನವ ಮಾಡಿದ 

ನರಸ ದಿವ್ಯಸುಗಂಧ ಮಾಲ್ಯಾಂಬರ ಸುಭೂಷಣವ 
ಧರಿಸಿದರು ನಾಲ್ವರು ಕುಮಾರರು 

ಹರುಷಮಿಗೆ ನಿಜಜನನಿಯರು ಮೂ 

ವರಿಗೆ ವಂದಿಸಿ ಮೆರೆದರಗ್ಗ ದ ರಾಜತೇಜದಲಿ 


ಓಲಗಕೆ ನಡೆತಂದು ರಾಮನ್ಯ 

ಪಾಲನನುಜರು ಸಹಿತ ಮಂತ್ರೀ 

ಜಾಲ ಬಾಂಧವ ಸಹಿತ ತಿರೆಯ ಸಮಸ್ತ ಧರಣಿಸರು 
ಓಲಗದಿ ಮುನಿ ಮುಖ್ಯರೆಲ್ಲರು 

ಲೀಲೆಯಿಂ ಕುಳ್ಳಿರೆ ಸುಮಂತ್ರನು 

ಕೋಲಗುರುವಿಗೆ ನಮಿಸಿಯಾಳೋಚಿಸಿದನೀ ಹದನ 


ವರನೃಪಾಲಗೆ ರಾಜಪಟ್ಟವ 
ಧರಿಸಬಹುದೇ ಜೀಯಯನೆ ಭೂ 
ಸುರರ ಬರಹೇಳೆನುತ ತರಿಸಿದರಖಿಳ ವಸ್ತುಗಳ 


lee | 


|| ೧೦೦ | 


॥ ೧೦೧॥ 


॥ ೧೦೨ || 


ಪರುಠವಣೆ-ನಿಶೇಸ. ಅನಿನಿಸರು-ದೇವತೆಗಳು. ಅಭ ಆಕಾಶ, ಕೈ ಲಾಗಿನಲಿ-ಕೈ ಕುಲುಕಿ 


ಪಾಯವಧಾನ-ಪಾದ ಬೆಳೆಸಿ, ಚಿತ್ತ ನಧಾನ-ಲಾಲಿಸಿ ಆಗ್ಗದ- ಅತಿಶಯವಾದ. ಕೋಲ 
ಗುರು-ಜಿಲ್ವಿ ದೈಯ ಗುರ್ಮು 


ಜನಿ ಯ ಕನಕ ಸಂಪುಟ 


ತರಿಸಿ ಕವಳವನುಭಯರಿಗೆ ಕರ 
ಕರೆಸಿ ಕೊಡಿಸಿದನಾ ಸುಮಂತನು 
ಪುರವ ಸಲೆ ಶೃಂಗರಿಸೆ ಪರಿಚಾರರಿಗೆ ನೇಮಿಸಿದ ॥ ೧೦೩ | 


ವಾರಣದ ಬೀದಿಗಳ ಘನ ಶೃಂ 

ಗಾರದಿಂ ನವರತ್ನ ಜಲ್ಲಿಯ 

ತೋರಣದ ಮಂಟಪದ ಸಿರಿಯಲಿ ಮೇಲು ಕಟ್ಟುಗಳ 

ಕಾರಳಿಯ ಕುಂಕುಮದ ನವ ಹ 

ನ್ನೀರ ಚಳೆಯದ ಕತ್ತುರಿಯ ಮತ 

ಸಾರಳಿಯ ರಚನೆಯಲಿ ಶೃಂಗಂಸಿದರು ಪಟ್ಟಣವ | ೧೦೪ | 


ಬರಸಿದರು ವಾಟಿಗಳ ದಿಕ್ಕಿನ 

ಅರಸುಗಳ ಬರಹೇಳಿ ಮುನಿ ಮು , 

ಖ್ಯರನು ಬಂದರು ಅವನಿಪಾಲಕರತುಳ ಬಲಸಹಿತ 

ತರುಣಿಯರು ಶೃಂಗರಿಸಿದರು ಪರಿ 

ಪರಿಯ ದಿವ್ಯದುಕೂಲ ವಸ್ತ್ರಾ 

ಭರಣ ಭೂಸಿತರಾಗಿ. ನಿಡಿದರು ಕಲಶಕನ್ನಡಿಯ ॥ ೧೦೫ | 


ಹರುಷದಲಿ ತಂತಮ್ಮ ಕೈಯಲಿ 

ಪರಮ ಪುಣ್ಯಸುವಸ್ತುಗಳ ತಂ 

ದಿರಿಸಿದರು ಹರುಷದಲಿ ನೆರೆದುದು ಬಹುಳ ಸಂಖ್ಯೆಯಲಿ 

ಶರದಿ ಮೇರುದಿಗಂತದವನೀ 

ಶ್ವರರು ಯಾಚಕ ಪಂಡಿತರು ಕವಿ ; 
ವರರು ಗಾಯಕ ಮಲ್ಲ ದೈವಜ್ಞರು ಸುನರ್ತಕರು | ೧೦೬ | 


ಬಂದರೆತಿ ಬೇಗದಲಿ ವರತೃಣ 
ಬಿಂದು ಮುನಿ ದಮನಾಖ್ಯ ಸನಕಸ 
ನಂದ ಶೌನಕ ಸೂತ ಶತಮುಖ ಸುಮತಿ ಜಾಬಾಲಿ 


ಕೆವಳ-ವೀಳಿಯೆ, ವಾರಣ-ಅನೆ, ಕಾರಳಿ-ಕಾರಣಿ, ಚಳೆಯ-ಚಿಮುಕಿಸುಪಿಕೆ. ಕತ್ತುರಿ- 
ಕಸ್ತೂರಿ, ಮತ-? ಸಾರಳಿ-ಸಾರಣ್ಣಿ ವಾಲೆ-ಪತ್ರ. ದೈ ನಜ್ಜ ಜೋಯಿಸ, 


ರಾಮಧಾ ನ್ಯ ಚರಿತ್ರೆ ೧೬೧ 


೧೧ 


ಸಂದ ದಾಲ ಮರೀಚಿ ಲೋಗಾ 
ನಂದ ಸುರಗುರು ರೋಮಜನು ಮುಚು 
ಕುಂದ ನಾರದರಖಿಳ ತಪಸಿಗಳ್ಳೆ ದಿತೊಗ್ಗಿ ನಲಿ | ೧೦೭ | 


ಅತ್ರಿ ಭಾರದ್ವಾಜ ವಿಶ್ವಾ 

ಮಿತ್ರ ಗೌತಮ ವಾಮಜದೇವನ 

ಗಸ್ತ್ಯ ಕಣ್ಣಾಂಗಿರಸ ಮಾರ್ಕಂಡೇಯ ಮೈತ್ರೇಯ 

ಸತ್ಯತಪ ಕೌಂಡಿನ್ಯ ಕೌಶಿಕ 

ಪುತ್ರ ಶುಕ ವಾಲ್ಮೀಕಿಯಾ ಮುನಿ 

ಪೋತ್ತಮರು ಸಂದಣಿಸಿದರು ರಘುನೃಸನ ಸಭೆಯೊಳಗೆ | ೧೦೮ | 
ಚ್ಯವನ ಜನ್ನು ಮೃಕಂಡು ಮುನಿಗಾ 

ಲವ ಶತಾನಂದೈಕ ನಾರದ 

ಶ್ರವತಿ ಕಶ್ಯಪ ಕಪಿಲ ಶೌನಕ ಶನಕ ಜಮದಗ್ನಿ 

ಪವನ ಭಕ್ಷಣ ಗಾರ್ಗ್ಯಖುಸಿ ಭಾ 

ರ್ಗವ ಸನುತ್ಪುತ ನಂದ ಜಯಮುನಿ 

ನಿವಹೆದೊಡನೈತಂದನಾ ದೂರ್ವಾಸನೊಲವಿನಲಿ | ೧೦೯ | 


ಚೋಳ ಗುಜ್ಜರ ದ್ರವಿಡ ವಂಗ ವ 

ರಾಳ ಜೋಟಕ ಸಿಂದು ಶಿಬ ನೇ 

ಪಾಳ ಪಾಂಡ್ಯ ಮರಾಟ ಸಿಂಹಳ ಹೂಣ ಸವ್ವೀರ 

ಲಾಳ ಮಗಧ ವಿದರ್ಭ ರುತು ಮಲೆ 

ಯಾಳ ನಿಷಧ ಕಳಿಂಗವರ ಪಾಂ 

ಚಾಳ ಬಹುದೇಶಾಧಿಪತಿಗಳು ಬಂದರೊಗ್ಗಿ ನಲಿ || ೧೧೦ || 

ಮಾಳವಾಂಧ್ರಾಕರುಷವರ ನೇ 

ಪಾಳ ಬರ್ಬರ ಮತ್ಸ್ಯ್ಯನ್ಸಸ ಬಂ 

ಗಾಳಮಾಂಧ್ರ ಮರಾಟ ಕೋಸಲ ಕೊಡಗ ಕರ್ನಾಟ 

ಗೌಳ ಕುಂತಳ ಕೃಕರ ಪತಿ ಬ 

ಲ್ಲಾಳ ಕೊಂಕಣ ಚೀನ ಕೈಕೆಯ 

ರಾಳ ಮೇಳದಿ ಬಂದು ಹೊಕ್ಕರು ನೃಪನ ವರಸಭೆಯ ॥ ೧೧೧ ॥ 
ಪವನೆ-ಗಾಳಿ, ನಿವಹ-ಸಮೂಹ. ಗುಜ್ಜರ-ಗುಜರಾಧಿನವ. ವರಾಳ-ವರಾಡದವನು. 

ಚೋಟಕ-ಪ್ರದೇಶವಾಚಕ. ಹೊಣ-ಯೂರೋ ಪಿನವ. ಸನ್ಪಿ €ರ-ಸ್ರ ದೇಶವಾಚಕ. 


ಲಾಳ-ಲಾಟದೇಶದವನ್ನು ರುೈತು-ಎ?, ಕಳಿಂಗ-ಒರಿಸೃದ ಭಾಗ. ಕರುಸ-ಕ್ರದೇಶ 
ವಾಚಕ. ಗೌಳ-ಗೌಡದೇಶದವನು.  ಕೃಕರ-?, ಅಳಮೇಳ- ಪರಿವಾರ ಸಮೇತ 


೧೬೨ ಜನಪ್ರಿಯ ಕನಕ ಸಂಪುಟ 


ಕೇರಳಾಧಿಪ ಬಾಹ್ಲಿ ಕನು ಹ 

ಮ್ಮೀರ ಜೈದ್ಯ ಕುರುಶ್ವಪತಿ (?) ಗಾಂ 

ಹ ಸಂಬಳ ತುಳುವ ನೃ ಪ ತಿಟ್ಟ ಸೌರಾಷ್ಟ್ರ 

ಸೂರಸೇನ ನವ ಪ ಗ್ರಜೇನ ಸ 

ಪಾರಿಯಾತ್ರ ಕರೂಷಚಿಥ 4 
'ಭೂರಮಣರೈತಂದರತುಳಮನೋನುರಾಗದಲಿ || ೧೧೨ || 


ಅಕುಟಿಲನೆ ಕೇಳ್‌ ಪಾಂಡವಾಗ್ರಜ 

ಮುಕುರವದನೆಯರುತ್ಸವದಿ ಜಾ 

ನಕಿಯಲಂಕರಿಸಿದರು ಮಾಲ್ಯಾಂಬರದಿ ಸಿರಿಮುಡಿಯ 

ಸಕಲ ವೈಭವದಿಂದೆ ಮಮಾ 

ನಿಕರು ಕೈವಾರಿಸಲು ಗಗನ 

ಸಖಿಯರ ನಡುವೆ ಮೃಗಾಕ್ಷಿ ಬಂದಳು ನೃಪನ ಗದ್ದುಗೆಗೆ || ೧೧೩ || 


ಭರತ ಭಾರಿಯ ಸತ್ತಿಗೆಯ ಜಾ 

ಮರವ ಲಕ್ಷ್ಮಣ ದೇವ ಚಿಮ್ಮಲು 

ಧರಿಸಿದನು ಶತ್ರುಘ್ನ ಗಿಂಡಿಯ ಹೆಗಲ ಹಡಪದಲಿ 

ಮರುತಸುತ ಸೇವಿಸಲು ಚರಣದಿ 

ಗುರು ವಸಿಷ್ಠ ನ ಸಮ್ಮುಖದಿ ರಘು 

ವರನು ನಿಜಸತಿಸಹಿತ ಸಿಂಹಾಸನದಿ ರಂಜಿಸಿದ | ೧೧೪ | 


ವರ ವಿಭೀಷಣ ಜಾಂಬವಂತರು 

ತರಣಿಸುತ ನಳ ನೀಲನಂಗದ 

ಶರಭ ಶತಬಲಿ ಗವಯ ವೀರಗೆವಾಕ್ಷ ಮೊದಲಾದ 
ಧುರವಿಜಯರೆಡವಂಕದಲಿ ನಿಂ 

ದಿರಲು ಬಲದಲಿ ಸಿದ್ಧ ನಿದ್ಯಾ 

ಧರರು ನೆರೆದರನೇಕ ವಿದ್ವಾಂಸರು ಕವೀಶ್ವರರು | ೧೧೫ ॥ 


ಮೇಲು ಮಣಿಗಳ ರತ್ನ ಕಾಂತಿಯ 
ಮೌಳಿಗಳ ಮನ್ನೆಯರು ಮಂತ್ರೀ 
ಸಹಿತಿದಿರಿನಲಿ ನಿಂದುದು ಮಕುಟವರ್ಥನರು 


ಬಾಹ್ಲಿಕ-ಷಂಜಾಬಿನ ಬಳಿಯವನು. ಹೆಮ್ಮೀರ-ದೇಶವಾ ಚಿ. ಚೈದ್ಯ-ಚೇದಿದೇಶ. 
"ಕುರುಶ್ತ- ಡೇಶವಾಚಿ. ಗಾಂಧಾರ-ಸಿಂಧೂನದಿಯ ತಡಿ ಸು ದೇಶ, ಸುಪಾರಿ ಯಾತ್ರ- 
ಡೇಶವಾಚಿ, ಕರೂಷ-ದೇಶವಾಚಿ, ಮುಕುರನದನೆ-ಕನ ಡಿಯಂಥ ಮುಖವುಳ್ಳ ನಳು. 
ಮಾಲ್ಯ-ಹೂನಿನ ಹಾರ. ಅಂಬರ-ಬಟ್ಟಿ, ಗದ್ದು ಗೆ-ಸಿಂಹಾಸನ. ಮೃ ಗಾತ್ರ 
ಜಿಂಕೆಯ ಕಣತ್ಲಿ ಳೃ ವಳು. ಹೆಡಪ- ಚೀಲ. ಧುರ-ರಣನೀರ.  ಮನ್ನೆಯರು- 
ನಾಯಕರು. ಮಕುಟಿವರ್ಧನರು-ಕಿರೀಟದರಿಸಿದ ಚಕ್ರವರ್ತಿಗಳು, 


ರಾ ನುಧೂನ್ಯ ಚರಿತ್ರೆ ೧೬೩್ಲ 


ಓಲಗದಿ ಮಿಗೆ ವಾರಸತಿಯರು 
ಓಲಗಿಸಿ ರಘುನೃಪನನಾಗಳೆ 
ತಾಳ ಮದ್ದಳೆ ಭೇಗಿಡೆಂಕ ನಿನಾದ ರಂಜಿಸಿತು | ೧೧೬ | 


ಅಲ್ಲಿ ನೆರೆದ ಮುನೀಶರೆಲ್ಲರ 

ಬಲ್ಲ ಭೂಸುರನಿವಹ ಮಂತ್ರಿಗ 

ಳಲ್ಲಿ ಸುಮುಹೂರ್ತದಲಿ ಪಟ್ಟಿವ ಕಟ್ಟಿದರು ನೈಪಗೆ 

ಸಲ್ಲಲಿತ ಸಕ್ಕ್ರೀರ್ತಿ ವಧು ವರ 

ನಲ್ಲಿ ನಿಲ್ಲದೆ ಬಂದು ಸೀತಾ 

ವಲ್ಲಭನ ವೊಂದಿದಳು ಕುಂತೀಸೂನು ಕೇಳೆಂದ | | ೧೧೭ | 


ಗುರು ವಸಿಷ್ಠ ಮುನೀಂದ್ರ ಭೂಮೀ 

ಸುರರೊಡನೆ ತಾ ಬಂದು ರಾಮನ 

ಹರಸಿ ಮಂತ್ರಾಕ್ಷಕೆಯ ತಳೆದರು ದೇವನಂಗದಲಿ 

ಸುರರು ದುಂದುಭಿ ಮೊಳಗೆ ಹೂವಿನ 

ಅರಳ ಸುರಿದರು ನಿರ್ಜರರು ಧರೆ 

ಯರಸುಗಳು ಕೈಮುಗಿದು ಮುಯಿಗಳನಿತ್ತರವನಿಸಗೆ | ೧೧೮ | 


ಮುನಿಸತಿಯಕೊಡನೈದಿ ಭೂಸುರ 

ವನಿತೆಯರು ಶೋಭನದ ಧವಳವ 

ವಿನಯದಲಿ ಪಾಡಿದರು ಜಯ ಜಯರವನಿನಾದದಲಿ 

ಕನಕರತ್ತದ ನೂಪುರದ ಕಾ 

ಮಿಠಿಯ ಕೊಯ್ಯಾರದಲಿ ರಘುನಂ 

ದನನ ಹರಸುತಲೆತ್ತಿದರು ನವರತ್ನ ದಾರತಿಯ | | ೧೧೯ | 


ಆರು ಹೊಗಳುವಡರಿದು ಸಭೆಯಲಿ 
ಸಾರ ಸಂಗೀತದ ವಿನೋದದಿ 
ವಾರಕಾಂತಾಜನದಲೊಪ್ಪುವ ಕೇಳಮೇಳವದ 


ವಾರಸತಿಎಸೂಳ್ಕೆ ಓಲಗಿಸಿನಸೇವಿಸಲು, ಡೆಂಕಾಡೋಲು. ಕುಂತೀಸೂನು-ಧರ್ಮರಾಯ, 
ನಿರ್ಜರ-ದೇವತ್ಕೆ ವಡುಯಿ- ಕಾಣಿಕೆ. ಧನಳ-ಧವೆಳನೆಂಬ ಹಾಡು. ನೂಪುರ- 
ಕಾಲ್ಫಡಗ, ವಾರಕಾಂತಾಜನ-ಸೂಳೆಯರು. ಕೇಳಮೇಳ-ಸರಸಸಲ್ಲಾಪ, 


೧೬೪ ಜನಪ್ರಿಯ ಕನಕ ಸಂಪುಟ: 


"ಚಾರು ಗೀತನೃತ್ಯಗಳ ಸೇವಾ* 
ಗಾರಿಕೆಯನೇನೆಂಬೆನ್ನೆ ಜಂ 
'ಭಾರಿವೋಲಗದಂಕೆ ಮೆಕೆದುದು ನೃಸತಿಯಾಸ್ಥಾನ | ೧೨೦ | 


ಕರದು ಯಾಚಕ ಪಂಡಿತ ಭೂ 

ಸುರರ ಗಾಯಕಮಲ್ಲರನು ಕವಿ 

ವರರಿಗಿತ್ತನು ಧೇನು ಕನಕಾಂಬರ ಸುವಸ್ಮುಗಳ 

ಅರಸುಗಳಿಗಾದರಿಸಿ ಕೊಟ್ಟನು 

ಫೆರಿತುರಗ ರಥ ದಿನ್ಯಹೇಮಾಂ 

ಖರ ಸುವಸ್ತುಗಳಿಂದ ಕಳುಹಿದನಾ ವಸಿಷ್ಠ ಮುನಿ | ೧೨೧ || 


ಕೊಟ್ಟ ಸುಮುಹೂರ್ತದೊಳಗಾಗ ವ 

ಶಿಷ್ಠ ಗುರುವಿಂಗೆರಗಿ ರಘುವರ 

ನೆಟ್ಟಿ ನೈತಂ ದಲ್ಲಿ ಹೊಕ್ಕನು ರಾಜಮಂದಿರವ 

ಸೃಷ್ಟಿಗಧಿಸನ ಕೀರ್ತಿವಧು ಘನ 

ನಿಷ್ಟೆ ಯಲಿ ಧಾವಳ್ಯ ವಸನವ | 
ಸುಟ್ಟು ನಲಿದಾಡಿದಳು ತ್ರಿಜಗದ ಜನದ ಜಿಹ್ವೆಯಲಿ | ೧೨೨ ॥ 


ಅರಸ ಕೇಳ್ಮರುದಿವಸದಲಿ ರಘು 

ವರನು ತನ್ನೋಲಗಕೆ ನೃಪರನು 

ಕರೆಸಿದನು ನಿಜಮಂತ್ರಿ ಬಾಂಧವಜಾಲವರ್ಗವನು 

ತರಣಿಸುತ ಜಾಂಬವ ವಿಭೀಷಣ 

ರಿರಡೆ ಬಂದರು ಕೈಮುಗಿದು ಕು 

ಳ್ಳಿರಲು ಪರಿತೋಷದಲಿ ನುಡಿದನು ರಾಮ ನಸುನಗುತ | ೧೨೩ || 


ಕೇಳು ಲಕ್ಷ No ಕೇಳು ಜಾಂಬವ 
ಕೇಳು ನಳ ನೀಲಾದಿ ಸುಭಟರು 
ಕೇಳಿರೈ ನರೆದಲಗಪ್ರಿಹಿಯರು ಸೆಕೆಯೊಳಿರ್ದವರ 


* ಇಲ್ಲಿ ಛಂದಸ್ಸು ಹೊಂದುವುದಿಲ್ಲ. 


ಂಭಾರಿ-ದೇನೇಂದ್ರ. ಥೇನು-ಹಸು, ಕೀರ್ತಿವಧು-ಕೀರ್ತಿಯೆಂಬ ಸ್ತ್ರೀ, ಧಾನಳ್ಯವೆಸನ- 
ಬಳಿಯ ಬಟ್ಟಿ. ಜಿಹ್ವೈ-ನಾಲಗೆ. ಪರಿತೋಸ-ಸಂತೋಸ. 


ೌ A ೧೬೫ 
ಪಾ ಮಧಾನ್ಯ ಚರಿತ್ರೆ 


ಕಾಲ ಸವೆದುಡು ದಿವಸವಿಂದಿಗೆ 
ಏಳು ತಿಂಗಳು ಕಳೆದರವದಿರ 
ಪಾಲಿಸಲು ಬೇಗನಿಲಸುತ ನೀ ಕಕಿದು ತಾರೆಂದ | ೧೨೪ | 


ಹೆ ಹಸಾದವೆನುತ್ತ ವಂದಿಸೆ 

ಬಾಹುಬಲದಗ್ಗ ಳಿಕೆನಿಗೆ ನಿ 

ರ್ವಾಹದಲಿ ಹೊರವಂಟನತಿ ವೇಗದಲಿ ಪಥವಿಡಿದು 

ಸಾಹಸವನೇನೆಂಚೆ ವಜ್ರದ 

ದೇಹನಲ್ಲಾ ಹನುಮ ತನ್ನ ಮ 

ನೋಹರದ ರುಷಿಗಳನು ಕಂಡನು ಸಂಚೆನಂದಿಯಲಿ | ೧೨೫ | 


ಅವರ ಪಾದಾಂಬುಜಕೆ ವಂದಿಸಿ 

ಪವನಸುತ ಬಿನ್ನೈಸಿದನು ರಾ 

ಘವ ನೃಪಾಲನು ಕಳುಹೆ ಬಂದೆನು ನಿಮ್ಮ ದರುಶನಕೆ 

ಅವಧಿ ಸವೆದುದು ಸೆರೆಮನೆಯೊಳಿ 

ರ್ದವರನೊಡಗೊಂಡೀಕ್ಷಣವೆ ನೀ 

ವವನಿಸನ ಸಂಮುಖಕೆ ಚಿತ್ರೈಸೆಂದು ಕೈಮುಗಿದ | ೧೨೬ ॥ 


ಹನುಮನಾಡಿದ ನುಡಿಗೆ ಗೌತಮ 

ಮುನಿನ ನಸುನಗುತೆದ್ದು ಬನದಲಿ 

ಘನತಪೋಬಲ ಮಹಿಮರನು ಕರೆಸಿದನತುಳವೇಗದಲಿ 

ಮನದಿ ಹರುಷಿತನಾಗಿ ಮುನಿ ಸೆರೆ 

ಮನೆಯ ಪ್ರತಿವಾದಿಗಳನೊಡಗೊಂ 

ಡನುಷಮಿತ ಗುಣನಿಲಯ ಮುನಿ ಹೊರವಂಟನಾಶ್ರಮವ | ೧೨೭ | 


ಬಂದನತಿಹರುಸದಲಿ ಮುನಿಕುಲ 
ವೃಂದದೊಡನೈ ತರಲು ರಘುಕುಲ 
ನಂದು ಬಿಜಯಂಗೈಸೆ ತಂದನು ರಾಜಮಂದಿರಕೆ 


ಹಸಾದ- ಅಪ್ಪಣೆ. ಅಗ್ಗಳಿಕೆ-ದೊಡ್ಡಸಸ್ತಿಕೆ, ನ್‌ ೯ಹ-ಉಪಾಯ, ಸರಾಗ. ಅನುಪಮಿತ- 
ಎಣಿಯಿಲ್ಲದ, 


೧೬೬ ಜನಪ್ರಿಯ ಕನಕ ಸಂಪುಟ 


ಬಂದರೇ ಪ್ರತಿವಾದಿಗಳು ಕರ 
ತೆಂದಿರೇ ನೀವೆನುತ ಮುನಿಕುಲ 
ವೃಂದವನು ಸತ್ಕರಿಸಿ ಕುಳ್ಳಿರಿಸಿದನು ಗೌತಮನ | ೧೨೮ || 


ಇವರ ವ್ಯವಹಾರವನು ಪರಿಹರಿ 

ಸುವ ವಿಚಾರವ ನೋಡಿ ಮನದಲಿ 

ರವಿಕುಲಾನ್ವಯ ರಾಮ ನೆನೆದನು ಹೃದಯ ಶುದ್ಧಿ ಯಲಿ 

ಶಿವನ ಥ್ಯಾನಿಸಲಾ ಕ್ಷಣವೆ ತ್ರೈ 

ಭುವನಕರ್ತರು ಇಂದ್ರ ಮೊದಲಾ 

ದವರು ಬಂದರಯೋಧ್ಯ ಪುರಸತಿಧಾಮನೋಲಗಕೆ | ೧೨೯॥ 


ವಸುಗಳಮರರು ಭುಜಂಗಾಮರ 

ರಸುರ ಕಿನ್ನರ ಯಕ್ಷ ರಾಕ್ಷಸ 

ಶಶಿರವಿಗಳಾದಿತ್ಯ ವಿದ್ಯಾಧರರು ಗುಹ್ಯಕರು 

ವಸುಧೆಯಮರರು ಕ್ಷತ್ರಿಯರು ಜೋ 

ಯಿಸರು ವೈಶ್ಯ ಚತುರ್ಥರುನ್ನತ 

ಕುಶಲ ವಿದ್ಯಾಧಿಕರು ನೆಕೆದುದು ಭೈಪನ ಸಭೆಯೊಳಗೆ ॥ ೧೩೦ | 


ಇಂತೆಸೆವನಾ ಸಭೆಯೊಳಗೆ ಮತಿ 

ವಂತ ನುಡಿದನು ಧಾನ್ಯ ವರ್ಗದ 

ಸಂತತಿಯ ಬರಹೇಳಿಯೆಸೆ ಸೆರೆಮನೆಯೊಳಿರ್ದವರು 

ನಿಂತು ಕರಗಳ ಮುಗಿದು ಧರಣೀ 

ಕಾಂತ ರಘುವರನೀ ಸುಬುದ್ಧಿಯ 

ನೆಂತು ನಮಗರುಹುವಿರಿಯದ ಪೇಳೆಂದ ನಕಿದಲಗ || ೧೩೧ || 


ಎನಲು ರಾಮನೃಪಾಲ ನೋಡಿದ 
ಘನ ತಪೋಮಹಿಮರಿಗೆ ನುಡಿದನು 
ಮನವ ವಂಚಿಸಲಾಗದೀ ಧರ್ಮವನು ನೆಕಿತಿಳಿದು 


ಧಾಮ-ನಂನೆ. ಆಶ್ರಯ. ವಸು-ದೇವತೆಗಳಂ; ಇವರು ಎಂಟು ಮಂದಿ; ಅಪ, ಧ್ರುವ, 
ಸೋಮು, ಧವ್ಮ ಅನಿಲ, ಅನಲ್ಕ ಪ್ರೆತ್ಯುಕ್ಷೆ, ಪ್ರಭಾಸ. ಭುಜಂಗ-ನಾಗರ. ಆದಿರ್ಶ- 
ಅದಿತಿಯ ಮಕ್ಕಳು, ಗಂಹ್ಕಕ-ಕುಬೇರನ ಕಡೆಯವರು, ಚತುರ್ಥರು-ಶೂದ್ರರು. 
ಎಸೆ-ಶೋಭಿಸು. 


ರಾಮಧಾನ್ಯ ಚರಿತ್ರೆ ೧೬೭ 


ಅನುನಯದಿ ಪೇಳೆನೆ ಮುನೀಂದ್ರರು 
ಅನಿಮಿಷರನೀಕ್ಷಿಸಿದರಲ್ಲಿಯ 
ಘನ ಮಹಾಸಭೆಯೊಳಗೆ ಭಾರ್ಗವ ರಾಮರಿಂತೆಂದ 


ಆರು ನುಡಿಯಕೆ ನೀವು ಹಿರಿಯರು 
ಮಾರಿಸುವರಾರಿವರೊಳಗೆ ಗುಣ 

ಸಾರನಾವನು ಪೇಳೆನಲು ಜಂಭಾರಿ ನಸುನಗುತ 
ಸಾರಹೈ ದಯನು ನರೆದಲಗ ನಿ 

ಸ್ಸಾ ರನೀ ವ್ರಿಹಿಯೆನಲು ಗುಣನಿಧಿ 

ಮಾರುತಾತ್ಮ ಜ ನೋಡಿದನು ಸನ್ನೆ ಯಲಿ ನಾರದನ 


ಅಹುದು ಸುರಪನ ಮಾತು ನಿಶ್ಚಯ 

ವಹುದು ನರೆದಲೆಗನೆ ಸಮರ್ಥನು 

ಬಹಳ ಬಲಯುತ ಸೆರೆಗೆ ತಳ್ಳಲು ಕಾಂತಿಗೆಡಲಿಲ್ಲ 
ಸಹಜವಿದು ಸರಪಕ್ಷವಾದಡೆ 

ವ್ರಿಹಿ ಕರಗಿ ಕಂದಿದನು ಸೆರೆಯಲಿ 

ವಿಹಿತವದು ಕೇಳೆಂದು ನಾರದ ನುಡಿದ ನಸುನಗುತ 


ಎಲ್ಲ ನವಧಾನ್ಯದಲಿ ಈತನೆ 

ಬಲ್ಲಿದನು ಹುಸಿಯಲ್ಲ ಬಡವರ 
ಬಲ್ಲಿದರನಾಕರೈದು ಸಂಹುವನಿವಗೆ ಸ್ಪ 
ನೆಲ್ಲಿನಲಿ ಗುಣವೇನು ಭಾಗ್ಯದಿ 

ಬಲ್ಲಿದರ ಪತಿಕರಿಸುವನು ಅವ 


ನಲ್ಲಿ ಸಾರವ ಕಾಣೆಯೆಂದನು ಕಪಿಲಮುನಿ ನಗುತ | 


ಸುರಮುನಿಗಳಿಂಕೆನಲು ಭೂಸುರ 
ವರರು ಸಂತೋಷಿಸಲು ಸಭಿಕರು 


ನರೆದಲಗ ನೀ ಬಾಕೆನುತ ರಾಮನೃ ಪಾಲ ಕೆಕಿಮೆಚ್ಚಿ 


|| ೧೩೨ || 


|| ೧೩೩ || 


|| ೧೩೪ || 


|| ೧೩೫ || 


ಅನುನಯನ-ಸ್ಸ್ನೇಹ. ಅನವಿಮಿಸರು- ದೇವತೆಗಳು ಭಾರ್ಗವೆರಾಮ-ಸಪರಶುರಾಮ. 
ಮಾರುತಾ ತ್ಮಜ- ಅಂಜನೇಯ. ಸುರಪ ಇಂದ್ರ. ವಿಹಿತ-ಯೊ (ಗ್ಯ. 


'೧೬೮ 


ಜನಪ್ರಿಯ ಕನಕ ಸಂಪುಟ 


ಕರೆದುಕೊಟ್ಟನು ತನ್ನ ನಾಮವ 
ಧರೆಗೆ ರಾಘವನೆಂಬ ಪೆಸರಾ 
ಯ್ತಿರದೆ ವ್ರಿಹಿ ನಾಚಿದನು ಸಭೆಯಲಿ ಶಿರವ ಬಾಗಿಸಿದ | ೧೩೬ || 


ಹರುಷದೋರಿದ ಮನದಿ ನಲಿವುತ 

ನರೆದಲಗನ್ನೆ ತಂದು ರಾಮನ 

ಸಿರಿಚರಣಕಭಿನಮಿಸೆ ದೇವಾಸುರರು ಕೊಂಡಾಡೆ 

ಹರಸಿ ಮುತ್ತಿನ ಸೇಸೆಯನು ಭೂ 

ಸುರರು ಮಂತ್ರಾಕ್ಷತೆಯನಿತ್ತುಪ 

'ಚರಿಸಿದರು ರಾಗಿಯನು ಪೊಗಳಿದರಲ್ಲಿ ಮುನಿವರರು || ೧೩೭ || 


ಸರಸಿಜೋದ,ವ ಮೆಚ್ಚಿ ಕೊಟ್ಟನು 

ಕರಕಮಂಡಲ ಪಾತ್ರೆಯನು ಶಂ 

ಕರ ತ್ರಿಶೂಲವನಿತ್ತ ಕೊಟ್ಟನು ಕಾಲ ದಂಡವನು 

ನಾರದನು ಚಕ್ರವನು ಕೊಟ್ಟನು 

ಉರುತರದ ಕೂರಿಗೆಯ ವಾಸವ 

ನುರಗಪತಿ ವಾಸುಗಿಗಳಿತ್ತರು ನೇಣು ಪಾಶಗಳ || ೧೩೮ || 


ಥನದನಿತ್ತನು ಯಂತ್ರರಕ್ಷೆಯ 

ಬನದೊಳಿಹೆ ಮೂಲಿಕೆಯ ಮುತ್ರವ 

ವಿನಯದಿಂದ ನಿಭೂತಿಯನು ವರಕಾಲಭೈರವನು 

'ಇನಶಶಿಗಳಾದರಿಸಿ ಕೊಟ್ಟರು 

ಘನತರದ ಜಲ್ಲರಿಯ ವರುಣನು 

ಕನಕಮಣಿನಿರ್ಮಿತದ ಕರಗವನಿತ್ತು ಮನವೊಲಿದು || ೧೩೯ || 


ಕರಸಿದಳು ಶರ್ವಾಣಿ ತನ್ನಯ 
ಮರುಳು ಬಳಗವನೆಲ್ಲ ನೀವೀ 
ಧರಣಿಯಲಿ ಸತಿರೂಪತಾಳ್ಪಗಣಿತದ ಮನೆಗಳಲಿ 


ಸರಸಿಜೋದ್ಭನ-ಬ್ರಹ್ಮ., ಉರುತರ- ಶ್ರೇಷ್ಠ. ವಾಸವ-ಇಂದ್ರ. ಉರಗಪತಿ-ಸರ್ಪರಾಜ, 
ನೇಣುಪಾಶಗಳ-ಕೊರಳಕಣ್ಣೆ ಮತ್ತು ಹಗ್ಗ. ಧನದ-ಕುಬೇರ, ಜಲ್ಲರಿ-ಜರಡಿ, 
ಜಾಲರಿ, ಶರ್ವಾಣಿ-ಪಾರ್ವೆತಿ, ಮರುಳು ಬಳಗ-ಭೂತಗಣ. 


ನಾಮುಧಾನ್ಯ ಚರಿತ್ರೆ ೧೬೯ 


ಹುರುಳುಗೆಡಿಸದೆ ಸರ್ವಭೂತಾ 
ತ್ಮರಿಗೆ ಪಕ್ಟಾನ್ಸನನು ನೀಡೆಂ 
ದುರುತರದ ಪ್ರೇಮದಲಿ ಕಳುಹಿದಳಗಜೆ ಕರುಣದಲಿ || ೧೪೦ || 


ಈತರದಿ ದೇವಾಸುರರು ನವ 

ನೀತಿಮಾರ್ಗದಿ ಕರದು ವರಗಳ 

ಪ್ರೀತಿಯಿಂದಾದರಿಸಿ ಕೊಟ್ಟರನೇಕ ವಿಭವದಲಿ 

ಭೂತಳದ ಜನರೊಡನೆ ನೀಪ್ರ 

ಖ್ಯಾತನಾಗೆನೆ ನರೆದಲಗನೆಕೆ 

ವಾತನಾದನು ಮರ್ತ್ಯದಲಿ ನರನಾಥ ಕೇಳೆಂದ || ೧೪೧ || 


ಇನಕುಲೇಂದ್ರನ ಪದಕೆ ವಂದಿಸಿ 

ಹನುಮ ಬಿನ್ನೈಸಿದನು ನೀವಾ 

ತನಿಗೆ ನಾಮಾಂಕಿತವನಿತ್ತಿರಿ ನಿಮ್ಮನಗಲುವೆನೆ 

ಎನಗೆ ಹದನೆಂತೆನಲು ನಸುನಗೆ 

ಮಿನುಗೆ ನುಡಿದನು ರಾಮನಿಷ್ಟವ 

ನಿನಗೆ ನಿನ್ನಭಿಧಾನವಾಗಲು ಹನುಮ ಕೇಳೆಂದ | ೧೪೨ | 


ಸೇವಕನ ಹಿಂದುಳಿದು ದೇವರು 

ನೀವು ಮುಂದಡಿಯಿಡಲು ನಿಮ್ಮದ 

ದಾವ ಗುಣವೆನೆ ಹನುಮನಾಡಿದ ನುಡಿಗೆ ನಸುನಗುತ 

ನಾವು ಜನನದಿ ಮುಂದು ಕಲಹದ 

ಡಾವಿನಲಿ ನಾ ಮುಂದೆ ನಡೆಯೆಂ 

ದೀ ವಿಚಾರವ ತಿಳುಹಿದನು ನರನಾಥನನಿಲಜಗೆ* || ೧೪೩ | 


ಭಾನುವಂಶಜನಾ ವಿಭೀಷಣ 
ನಾನನವನೀಕ್ಷಿಸಲು ನಸುನಗು 
ತಾ ನರೇಂದ್ರ ನ ಸನ್ನೆ ಯಲಿ ನಿಷ್ಠ ದನನ ಕರೆದು 


ಹುರುಳುಎಸಾರ. ಅಗಜೆ-ಪಾರ್ವತಿ. ವಿಭವ-ಉತ್ಪಾ ಹ. ಎರೆವಾತ-ಕೊಡುವವನು. 
ಮತ್ತ್ಷ್ಯ-ಭೂಮಿ. ಮಿನುಗು-ಹೊಳೆ, ಅಭಿಧಾನ-ಹೆಸರು. ಡಾವು-ಸೇಡು (?) 
* ಈ ಭಾಗ ಸರಿಯಾಗಿ ಅರ್ಥವಾಗುವುದಿಲ್ಲ. ಅನನ-ಮುಖ. ಭಾನುವಂಶಜ- 
ಸೂರ್ಯ ವಂಶದವನು, ರಾಮ, 


೧೭೦ ಜನಪ್ರಿಯ ಕನಕ ಸಂಪುಟ. 


ದಾನವೇಶ್ವರನಾ ಸತಿಗೆ ಸು 
ಮ್ಮಾನದಿಂ ಕೊಡಲೀರ್ವರು ನವ 
ಧಾನ್ಯದಲಿ ವಿಖ್ಯಾತರಾದರು ನೃಪತಿ ಕೇಳೆಂದ | ೧೪೪ | 


ಹರಿಹರ ಬ್ರಹ್ಮಾದಿ ಜೀವಾ 

ಸುರರು ಮಹಾಮುನೀಶ್ವರರು ವಾ 

ನರರು ಕೊಂಡಾಡಿದರು ರಘುಕುಲ ಸಾರ್ವಭೌಮಕನ 

ಸುರರು ದುಂದುಭಿ ಮೊಳಗೆ ಮಲ್ಲಿಗೆ 

ಯರಳ ಮಳೆಗರೆದವು ವಿಮಾನದಿ 

ಪುರಕೆ ತೆರಳಿದರಲ್ಲಿ ಹರದುದು ನೃಪತಿಯಾಸ್ಕಾನ | ೧೪೫ | 


ಇಂತು ಸಭೆಯಲಿ ಮಾನಭಂಗವ 

ದೆಂತು ಬಂದುದು ತನಗೆನುತಲತಿ 

ಚಿಂತೆಯಲಿ ಕಂಡುನೊಂದು ತಲೆಗುತ್ತಿದನು ನೀರೊಳಗೆ 

ಇಂತು ಪರಿತಾಪದಲಿ ಲಕ್ಷ್ಮೀ 

ಕಾಂತ ಶಿವಶಿವಯೆನುತಲಿಕೆ ಭೂ 

ಕಾಂತ ದಶರಥರಾಮನಾಥನು ಕರೆದು ಲಾಲಿಸಿದ | ೧೪೬ | 


ಮರುಳೆ ಬಾರೈ ವ್ರಿಹಿಯೆ ಮನದಲಿ 

ಕೊರಗಿ ಚಿಂತಿಸಲೇಕೆ ನಾವೀ 

ನಕೆದಲಗನತಿಶಯವ ಮಾಡಿದೆವೆಂದು ಕನಲಿದೆಯ 

ಧರಿಗೆ ಹೊದ್ದಿ ದ ಕಾಮಗಾಲದಿ 

ಕರುಣದಿಂ ನಡೆತಂದು ಲೋಕವ 

ಹೊರೆವನದು ಕಾರಣವೆ ಪತಿಕರಿಸಿಡೆವು ಕೇಳೆಂದ | ೧೪೭ | 


ದೀನರಲಿ ದಾರಿದ್ರ ಜನದಲಿ 
ನೀನು ನಿರ್ದಯನೆಂದೆವಲ್ಲದೆ 
ಹೀನಗಳೆದವರಲ್ಲ ನಿನ್ನನು ನಾವು ಸಭೆಯೊಳಗೆ 


ಸುಮ್ಮಾನಾಸಂತೋಷ್ಕ ಹೆರದುದು-ಮು ಕ್ತಾಯೆಗೊಂಡಿತು. ತಲೆಗುತ್ತು-ತಲೆತೆಗ್ಗಿ ಸು. 
ಕನಲ್‌-ಕೋಸಿಸು. ಹೊದ್ದಿದ-ಪ್ರಾಸ್ತವಾದ. ಹೊರೆ-ರಕ್ಷಿಸು. ' 


ರಾಮಧಾ ನ್ಯ ಚರಿತ್ರೆ ೧೭೧ 


ಮಾನುಷನು ನಮ್ಮೆಡೆಗೆ ನೀ ಸುರ 
ಧೇನುವಿನ ಸಮ ನಿನ್ನ ಚಿತ್ರದಿ 
ಹಾನಿದೋರಲದೇಕೆ ಬಿಡು ಬಿಡು ಚಿಂತೆ ಯಾಕೆಂದ | ೧೪೮ || 


ದೇವರಿಗೆ ಸರಮಾನ್ನ ನೀ ಮನು 

ಜಾವಳಿಗೆ ಪಕ್ವ್ವಾನ್ನಮೀತನು 

ನೀವು ಧರೆಯೊಳಗಿಬ್ಬರತಿ ಹಿತದಲಿ ನೀವಿಹುದು 

ನಾವು ಕೊಟ್ಟಿವು ವರವ ಸಲ್ಲುವು 

ದಾವ ಕಾಲದಲಿನ್ನು ನೀವೇ 

ಪಾವನರು ಪರಮ ಸುಖಿಯೆಂದುಪಚರಿಸಿದನು ನೃಪತಿ ॥ ೧೪೯ || 


ನಲವು ಹಿಂಗಿದ ವ್ರಿಹಿಯ ರಾಗಿಯು 

'ಜಲವ ಹಸ್ತದೊಳೊರಸಿ ಇಂದ್ರನ 

ಬಳಿಗೆ ಕಳುಹುವೆ ನಿನ್ನ ಸಂಶಯವೇಕೆ ಚಿತ್ತದಲಿ 

ಕಲಿತನವ ಕೈಕೊಂಡು ಸತ್ಯದ 

ಹೊಲಬುದಪ್ಪದೆ ಚಜೋಳದೇಶವ 

ಹೊಲಿದು ನೀ ಸಲಹೆಂದು ನೇಮವನಿತ್ತು ಕಳುಹಿಸಿದ | ೧೫೦ | 


ಪಾಂಡವಾಗ್ರಜ ಕೇಳಿದ್ದೆ ಮಾ 

ರ್ತಾಂಡ ವಂಶಜ ದಾಶರಥಿಯಾ 

ಖಂಡಲನ ಮತವಿಡಿದು ಕರಸಿದನತುಳ ಧಾನ್ಯವನು 

ಗಂಡುಗಲಿಗಳು ನೀವು ಧರಣೀ 

ಮಂಡಲದೊಳಾದರಿಸಿ ದೇವರ 

ನಂಡಲೆದು ಸಲಹೆಂದು ನೇಮವನಿತ್ತು ಕಳುಹಿಸಿದ | ೧೫೧ ॥ 


ತಪಸಿಗಳನಾದರಿಸಿ ದೇಶಾ 
ಧಿಪಸರ ಮನ್ನಿಸಿ ಧರಣಿಯಮರರ 
ನುನಚೆರಿಸಿ ವಿದ್ವಾಂಸ ಕವಿಜನ ಮಲ್ಲಗಾಯಕರ 


`ಸುರಧೇನು-ಕಾಮಧೇನು, ಪಾವನರುಎಪಪಿತ್ರರು. ಕಲಿತನ-ಶೌರ್ಯ, ಹೊಲಬು-ದಾರಿ, 
ನೇಮೆ-ಆಜ್ಞಿ. ಮಾರ್ತಾಂಡ-ಸೂರ್ಯ, ಅಖಂಡಲ-ಇಂದ್ರ.  ಅಂಡಲೆ-ಸೀಡಿಸ್ಸು 


ಹಿಂಬಾಲಿಸು. 


೧೭೨ ಜನಪ್ರಿಯ ಕನಕ ಸಂಪುಟ 


ಅಪರಿಮಿತ ಯಾಚಕರ ಕಳುಹಿಸಿ 
ತಪನತನಯನ ಸತಿಯರಿಗೆ ರಘು 
ನೃಪತಿಕೊಡಿಸಿದನಖಿಳ ದಿವ್ಯಾಂಬರ ಸುಭೂಷಣವ | ೧೫೨ |: 


ಪಾಂಡವಾಗ್ರಜ ಕೇಳು ಘನ ಕೋ 

ದಂಡ ದೀಕ್ಷಾಚಾರ್ಯ ನೀ ಭೂ 

ಮಂಡಲದೊಳತಿ ಕೀರ್ತಿವಡೆದನು ಸತ್ಯಧರ್ಮದಲಿ 

ಚಂಡ ವಿಕ್ರಮ ರಾಮ ನೃಸ ಮಾ 

ರ್ತಾಂಡಸುತ ಮೊದಲಾದ ವಾನರ 

ತಂಡವನು ಕಳುಹಿಸಿ ಸುವಸ್ತುವನಿತ್ತು ಸತ್ಕರಿಸಿ | ೧೫೩ |: 


ಕರುಣದಿಂದ ವಿಭೀಷಣನ ಪತಿ 

ಕರಿಸಿ ಕರಿರಥ ತುರಗ ವಸ್ರ್ರಾ 

ಭರಣನಿತ್ತುಪಚರಿಸಿ ಕಳುಹಿದನಾಗಳಸುರರನು 

ಗುರು ವಸಿಷ್ಕನ ಮತದಿ ತಮ್ಮಂ 

ದಿರು ಸಹಿತ ಸಾಮ್ರಾಜ್ಯವಾಳಿದ 

ವರದನಗಪತಿಯಾದಿಕೇಶವರಾಮ ನಿಭವದಲಿ | ೧೫೪ || 


ವ್ಯೋಮಕೇಶವಿರಿಂಚಿವಾಸವ 

ತಾಮರಸದಳನಯನರಿನರು ಮ 

ಹಾ ಮಹಿಮರೀ ವ್ರಿಹಿಯನರೆದಲಗರ ನಿವಾದವನು 

ರಾನು ಸಭೆಯಲಿ ತೀರಿದುದು ಸು 

ಶ್ರಾಮನೋಲಗದಲ್ಲಿ ಕೇಳ್ವೆವು 

ರಾಮಧಾನ್ಯದ ಕಥೆಯನವರ್ಸಿಸಿದೆ ನಿನಗೆಂದ | ೧೫೫ | 


ಆಲಿಸಿದೆನೆಲೆ ಮುನಿಸ ನೀನಿದ 
ಪೇಳೆ ಕೇಳ್ದೆನು ಮೇಲೆ ಸಜ್ಜನ 
ಜಾಲ ತಣಿಯಿತು ಸಕಲ ಕರ್ಣಾಮೃತದಿ ರಂಜಿಸಿತು 


ತಪನತನಯ-ಸುಗ್ರಿ ವ. ಕೋಡದಂಡದೀಕ್ಬಾಚಾರ್ಯ-ರಾಮ, ವರದ-ಕೇಳಿದ್ದನ್ನು ಕೊಡು 
ವವನು, ನಗಪಃ-ಶಿನ, ವೆಂಕಟೇಶ್ವರ, ವ್ಯೋಮಕೇಶ-ಶಿನ. ವಿರಿಂಚಿ-ಬ್ರಹ್ಮ . 
ತಾನುರಸದಳನಯನಾಕಮಲಾಕ್ರ್ಯ ರಾಮ, ಸುತ್ರಾಮು-ಇಂದ್ರ. 


ರಾ ಮಧಾನ್ಮ ಚರಿತ್ರೆ ೧ಕಫ್ಲ 


ಹೇಳಲೇನದ ಮನದ ಬೇಸರ 
ಬೀಳುಕೊಂಡುದು ಹರುಷ ಚಿತ್ತದೆ 
ಧಾಳಿ ಹರಿಯಿತ್ತೆನುತ ಮುನಿಪದಕೆರಗಿ ಕೈಮುಗಿದ 


ಅರಸ ನೀ ಮನವೊಲಿದು ಕೇಳದ 

ಚರಿತೆ ತಾನೊಂದಿಲ್ಲ ಲೋಕದಿ 

ಪರಮ ಪುಣ್ಯದ ರಾಮಕಥೆಯಿದ ಕೇಳ್ದೆ ನೀನಿಂದು 
ಕೊರತೆಯುಂಟೇ ಇಷ್ಟಭೋಗವ 

ಹರಿಕೊಡುವ ನಿಮಗಿನ್ನು ಯೆನುತುಪ 

ಚರಿಸಿ ಕಳು) 1) ಮುನಿ ಹೊರವಂಟನಾಶ್ರ ಮಕೆ 


ಶರಧಿಶಯನ ಮುಕುಂದ ಸಚರಾ 

ಚರಭರಿತ ನಿರ್ಗುಣ ನಿರಾಮಯ 

ಸುರ ನರೋರಗವಂದ್ಯ ವರಪುರದಾದಿಕೇಶವನ 
ಚರಣದಂಕಿತಮಾಗಿ ಪೇಳಿದ 

ಪರಮಧಾನ್ಯದ ಚರಿತೆ ಸಂತತ 
ಧಕಿಯೊಳಿಂತೊಪ್ಪಿ ಹುದು ಆಚಂದ್ರಾರ್ಕ ಪರಿಯಂತ 


| ೧೫೬ || 


| ೧೫೭ | 


| ೧೫೮ | 


ಪರಧಿಶಯನ-ಕ್ಷೀರಸಾಗರನೇ ಹಾಸುಗೆಯಾದವನು, ಸಚರಾಚರಭರಿತ-ಸರ್ವವ್ಯಾ ಸಿ. 
ನಿರಾಮಯ-ಕಲ್ಮಸಷದೂರ.  ಅಂಕಿತವಾಗಿ-ಹೆಸರಿನಲ್ಲಿ ಆಚಂದ್ರಾರ್ಕಪರಿಯಂತ- 


೭೪ 


ಚಂದ. ಸೂರ್ಯರಿರುವ ತನಕ. 


್ಭ 


ಜನಪ್ರಿಯ ಕನಕ ಸಂಪುಟ 


| 


Mis 
WN 


ಕ ಧಿ ಗ್‌ ಫ್‌ ಇರಿ ಹೆ ಜ್‌ ಹೊ 22 


ಸ ಈ ಹಿ ಇ ಡಿ) 
|. ಟು ಜರಿ 


ಕನ್ನಡ ಮತ್ತು ಸಂಸ್ಕೃ ತಿ ನಿರ್ದೇಶನಾಲಯ 


ಇಲಾಖಾ ಪ್ರಕಟಣೆಗಳು ಮತ್ತು ಮಾರಾಟಿ ಪುಸ್ತಕಗಳು 


ಭಾರತದ ಸಂವಿಧಾನ ೨೦-೦೦: 
ಕಾನೂನು ಪದಕೋಶ ೩೦-೦೦ 
ಡಿ. ವಿ. ಜಿ. ಯವರ ಕೃತಿಶ್ರೇಣಿ ಸಂಪುಟಿ-೧ ವಿಚಾರ ವಿಮರ್ಶೆ ೩೦-೦೦ 
ಭಾರತದ ಗೆಜೆಟಿಯರ್‌ ಸಂಪುಟ ೧, ೨, ೩, ೪ ೨೫೦-೦೦ 
ಆಂಗ್ಲ ರ ಆಡಳಿತದಲ್ಲಿ ಕನ್ನಡ ೫೦-೦೦ 
ಆಯುರ್ವೇದಸಾರ_ ಪ್ರಥಮ ಭಾಗ ೫೦-೦೦. 
ಆಯುರ್ವೆೇದಸಾರ--ದ್ವಿತೀಯ ಭಾಗ ೬೦-೦೦ 
ವಿಶ್ವಕನ್ನಡ ಸಮ್ಮೇಳನದ ಸೆಟ್ಟು--೪ ಸಂಪುಟಗಳು ೬೫-೦೦ 
ಪುರಂದರ ಸಾಹಿತ್ಯ ದರ್ಶನದ ಸಾದಾ ಸೆಟ್ಟು ೬೫-೦೦: 

ig ಕ್ಯಾಲಿಕೊ ಪ್ರತಿ ೨೫೦-೦೦ 
ಗ್ರಾಮಸೂಚಿ ೧೬-೭೫. 
ಆಡಳಿತ ಶಬ್ದಕೋಶ ೧೧-೫೦ 
ವಿಶ್ವಕನ್ನಡ ಸಮ್ಮೇಳನದ ೫೦ ಪುಸ್ತಕಗಳ ೧ ಸೆಟ್ಟು ೨೫೦-೦೦. 


೧. ಹರಿಶ್ಚಂದ್ರ ಕಾವ್ಯ ೨. ಪ್ರಭುಲಿಂಗಲೀಲೆ (ಕನ್ನಡ ಗದ್ಯಾನುವಾದ) 
4 ಕರ್ನಾಟಿ ಭಾರತ ಕಥಾಮಂಜರಿ ೪. ಭರತೇಶ ವೈಭವ ಸಂಗ್ರಹ 
೫, ಜೈಮಿನಿ ಭಾರತ ೬, ನಳಚರಿತ್ರೆ ೩. ಸರ್ವಜ್ಞ ವಚನಗಳು 
೮. ಶಿಶುನಾಳ ಸರೀಫರ ಗೀತೆಗಳು ೯. ಕೈವಲ್ಯ ಪದ್ಧತಿ ೧೦, ವರುಣ 
೧೧ ಯಶೋಧರ ಚರಿತೆ (ಕನ್ನಡ ಗದ್ಮಾನುವಾದ ಸಹಿತ) ೧೨. ಗೋವಿನ 
ಹಾಡು ೩. ಸೋಮೇಶ್ವರ ಶತಕ ೧೪. ತಮಸಾ ನದಿ ಎಡ ಬಲದಿ 
೧೫- ಆಯ್ದ ಕವನಗಳು ೧೬, ಮರಳಿ ಬಂದ ಕವಿತೆ. ೧೩ ಸಾವಿರಾರು 
ನದಿಗಳು ೧೮, ಕಥನ ಕವನಗಳು ೧೯ ವಾಗ್ದೇನಿ ೨೦. ಎಡಕಲ್ಲು 
ಗುಡ್ಡದ ಮೇಲೆ ೨೧, ಮುದ್ರಾ ಮಂಜೂಸ ೨೨, ಮಾಡಿ ಮಡಿದವರು 
೨೩. ಇಂದಿರಾಬಾಯಿ ೨೪, ಕೆರಾವಳಿ ೨೫, ಮಾನವ ೨೬, ಒಡಲಾಳ 
೨೭, ಪರಂಳರೆ ೨೮. ಹಿಂದಿರುಗಿ ಬರಲಿಲ್ಲ ೨೯, ಪಯಣದ ಹಾದಿಯಲ್ಲಿ 
೩೦. ಭುಜಂಗಯ್ಯನ ದಶಾವತಾರಗಳು 4೧, ನಗೆಗಡಲು ೩4 . ಸಂಗಮ 
೩೩. ಕಂಬನಿ ಮತ್ತು ಚಿಗರು. ೩೪, ರುದ್ರವೀಣೆ ೩೫. ಆಯ್ದ ಕಥೆಗಳು 
೩೬. ಆನಂದರ ಆಯ್ದ ಕಥೆಗಳು ೩೭೩ ಜೀವನ ಮತ್ತು ಕಥೆಗಳು 
ಪ್ನಿಳೆ. ರಾಷ್ಟ್ರಕವಿ ಕುವೆಂಪು. ೩೯, ಸಂಕ್ರಾಂತಿ ೪೦. ಹೃದಯ ಸಂನ.ದ 
೪೧. ಯಕ್ಷಗಾನ ಪ್ರಸಂಗಗಳು `೨. ಗಾಳೀಪಟಿ ಇ, ವೃಕ್ಷ್ಕ ಹನ 
೪೪. ನಾ ಕಂಡ ಜರ್ಮನಿ ೪೫, ಶ್ರೀ ಗಿರಿಯಿಂದ ಹಿಮಗಿರಿ: ವರೆಗೆ 
೪೬, ಸ್ವಸ್ಥ ಜೀವನ ೪೭, ಪ್ರಾಣಿಪರಿಸರ ೪೮. ಹೈದಯ ರೆ ೇಗಗಳಂ 
೪೯, ನಮಗೆಂಥ ಮಕ್ಕಳು ಬೇಕು? ೫೦. ಸತ್ಯಾಗ್ರಹ. 


